ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ ಗ್ರಂಥಮಾಲೆ-- ೩೮ 





ಪೇಖುಕರು : 
ಶಿ೬'ಎಲ್‌. ಶ್ರೀಕಂಠಯ್ಯ, ಎಂ.ಐ., ಬಿಂ.ಬಿಸ್‌.ಸಿ,, (ಲಂಡನ್‌) 
ಬಾರ್‌. ಅಟ್‌. ಲಾ 
ಮೈಸೂರು 


ಮೈಸೂರು ವಿಶ್ವವಿದ್ಯಾನಿಲಯ. 


೧೯೫೭ 








ಕಾರ್ಲ್‌ ಮಾರ್ಕ್ಸ್‌ 


ಮೊದಲನೆಯ ಮುದ್ರಣ ೧೯೫೭ 


IY Neo)A 
ಲಭ 


ಎಲ್ಲ ಹಕ್ಳುಗಳನ್ನೂ ಕಾದಿರಿಸಿದೆ. 








U.A.S. BANGALORE 
UNIVERSITY LIBRARY, 





? 1 [1108 
| ACC. NO ತಯ ೨5 
} CL 
ei ಬೆಲೆ : 
ಸಾದಾ ಪ್ರತಿ; ರೂ. ೨-೦-೦ ಉತ್ತಮ ಪ್ರತಿ: - ೩-೦-೦ 
ಮುದ್ರಕರು : 


ಹಿಂದೂಸ್ಟಾನ್‌ ಪ್ರಸ್‌ ಮ್ಹಸೂರು. 


ಪಸ ನ್ನು ಡಿ 


ವಿದ್ಯಾಭ್ಯಾಸ ಸದ ಸರ್ವಶ್ರೆ ಣಿಗಳಲ್ಲಿಯೂ ದೇಶಭಾಷೆ ಶಿಕ್ಷಣಮಾಧ್ಯ 
ಮವಾಗಬೇಕಾದುದು ಅತ್ಯವ? ವಾಗಿದೆ. ಇದು ಒಬ್ಬಿಬ್ಬರು ಭಾಷಾಭಿ 
ಮಾನಿಗಳು ದುರುದ್ದೆ (ಶವಿಂದಾಗಲಿ ಪಕ್ಷಪಾತ ಮಸೆಣೌಬಿವದಿಂದಾಗಲಿ 
ಹೇಳುವ ಮಾತಲ್ಲ. ರಾಷ್ಟ್ರದ ಸರ್ವತೋಮುಖವಾದ ಪ್ರಗತಿ ಮತ್ತು 
ವಿದ್ಯಾರ್ಥಿಗಳ ಸರ್ವಾಂಗೀಣವಾದ ವಿಕಾಸ ಇವುಗಳ ಹಿನ್ನೆಲೆಯಲ್ಲಿ 
ನಡೆಸಿಹ ಕೂಲಂಕಷವಾದ ಚರ್ಚಿ ಮತ್ತು ಸರ್ವಂಕಷವಾದ ವಿಚಾರ 
ಮಂಥನಗಳ ಫಲವಾಗಿ ಸಿದ್ಧಿಸಿದ ತತ್ತ ವಿಶು. ಡಾ| ಅಮರನಾಥರಾ 
ರಂಥ ಶ್ರೇಷ್ಠ ಶಿಕ್ಷಣತಜ್ಞ. ರಿಂದ ಡೆ ಮಹಾತ್ಮ ಗಾಂಧಿಜಿಯಂಥ 
ರಾಷ ನಾಯಶರವರಗೆ ಎಲ್ಲರೂ ದೇಶಭಾಷಾಮಾಧ್ಯ ಮದ ಸಾರ್ಥಕತೆ 
ಯನ್ನು ಒತ್ತಿ ಹೇಳಿದ್ದಾರೆ. ಹಿಂದಿನ ಆಂಗ್ಲ ರ ನೇಮಿಸಿದ್ದ 
ಸ್ಯಾಡ್ಜರ್‌ ವಿಚಾರಣಾಸಮಿತಿ ಮತ್ತು ಹಾರ್ಟೊೋರ್ಗ ಸಮಿತಿಗಳೂ ಸರ್‌ 
ಚಾರ್ಲ್‌ವುಡ್‌ ಸರ್‌ ಸಾರ್ಜಂಟ್‌ ಮೊದಲಾದ ವಿದೇಶೀಯ ಶಿಕ್ಷಣ 
ತಜ್ಞರೂ ದೇಶಭಾಷಾಮಾಧ್ಯನಸುದಿಂದಲ್ಲಡಿ ಭಾರತೀಯರ ಶಿಕ್ಷಣ ಸಫಲ 
ವಾಗದೆಂದೂ ಸಮರ್ಪಕವಾಗದೆಂದೂ ಏಕಕಂಠದಿಂದ ಸಾರಿದ್ದಾರೆ. 


ಈ ಶಿಕ್ಷಣ ಸೂತ್ರವನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಭರತಖಂಡದ 
ಅನೇಕ ನಿಶ್ವವಿದ್ಯಾನಿಲಯಗಳಲ್ಲಿ ದೇಶಭಾಷಾಮಾಧ್ಯಮ ಯಶಸ್ವಿಯಾಗಿ 
ಕಾರ್ಯಗತವಾಗುತ್ತಿದೆ. ನಾಗಪುರ, ಅಲಹಾಬಾದ್‌, ಕಾಶಿ ಮೊದಲಾದ 
ವಿಶ್ವವಿದ್ಯಾ ನಿಲಯಗಳಿಂದ ಅಧಿಕೃತವಾಗಿ ದೊರೆತ ವರದಿಗಳಿಂದ ವಿದ್ಯಾರ್ಥಿ 
ಗಳು ಆದರಪೂರ್ವಕವಾಗಿ ಅನಿರ್ಬಂಧವಾಗಿ ದೇಶಭಾಷಾ ಮಾಧ್ಯಮವನ್ನು 
ಆರಿಸಿಕೊಳ್ಳು ತ್ತಿರುವುದೂ, ಅದರಿಂದ ಪರೀಕ್ಷೆಗಳಲ್ಲಿ ಫಲಿತಾಂಶ ತುಂಬ 
ಆಶಾದಾಯಕವಾಗಿ ಗೋಚರಿಸುತ್ತಿರುವುದೂ ಸುಸ್ಪಷ್ಟ ವಾಗುತ್ತದೆ. 


ದೇಶಭಾಷಾಮಾಧ್ಯ ವು ಬೇಡವೆನ್ನು ವ ಸಂಪ್ರ ಸು ಸ ಸಂಖ್ಯೆ 
ಈಗೀಗ ಬಹುಮಖ ಗೆ ಇಳಿಮುಖವಾಗುತ್ತಿ ದ್ದ ರೂ ಅಲ್ಲೊಬ್ಬರು. ಇಲ್ಲೊ 
ಬರು ಇನ್ನೂ ಇದ್ದಾ ಡಿ, ಅವರು ತಮ್ಮ ನಿಲುವನ್ನು ಸಾಧಿಸಲು ಕೊಡುವ 
ಮುಖ ಕಾರಣಾಗಳಿವೆ. 


1% 
1. ದೇಶಭಾಸೆಗಳಲ್ಲಿ ಪಾರಿಭಾಷಿಕ ಅಥವಾ ವೆ ೈಜ್ಞಾನಿಕ ಸ ಪದಗಳ 
ದಾರಿದ್ರ್ಯ. 
ಈ ಗ್ರಂಥಗಳ ಅಭಾವ. 
3, ವಿವಿಧ ಪ್ರಾಂತಗಳ ವಿದ್ವಾಂಸರ ಸಂಪರ್ಕಕ್ಕೆ ಮತ್ತು ಸರ್ಕಾರಿ 
ನೌಕರರ ಪರಸ್ಪರ ವಿನಿಮಯಕ್ಕೆ ಆಡಚಣೆ. 
ಈ ಕಾರಣಗಳು ಸಂಪೂರ್ಣ ನಿರಾಧಾರವೆಂಬುದು ಕೆಳಗಣ ವಿವರಣೆ 
ಯಿಂದ ವ್ಯ ಕೃವಾಗುತ್ತದೆ. 


1, ವೈಜ್ಞಾನಿಕ ಅಥವಾ ಪಾರಿಭಾಷಿಕ ವಿಷಯಗಳಿಗೆ ಹೊಸ 
ಹೊಸ ಶಬ ಗಳನ್ನು ಸೃಷ್ಟಿಸು ವ ಸಂಕಟಕ್ಕೆ 1 ಗುರಿಯಾಗಬೇಕಾಗಿಲ್ಲ. ಅಂತರ 
ರಾಷ್ಟ್ರೀಯ. ಶಬ್ದ ಗಳೇ ಇದ್ದಕ್ಸಿದ್ದ ಹಾಗೆಯೆ ಬಳಸಿಕೊಳ್ಳ ಬಹುದು, 
ಆವಶ್ಯ ಕತ್ತೆ ಕಂಡುಬಂದರೆ ಮಾತ ವಿವರಣಾತ ತ್ಮಕವಾಗಿ ದೇಶಭಾಷೆಯ 
ಶಬ್ದ ಗಳನ್ನು ಉಪಯೋಗಿಸಬಹ: ದು. ಸಾರಿಭಃ ಕ ಶಬ್ದಗಳು ವಾಸ್ತವ 
ವಾಗಿ ಅಂಕಿತನಾಮಗಳು ತಾನೆ | ಕೇಂದ್ರಸರ್ಕಾರದ ವಿದ್ಯಾಖಾತೆ ಜಾ 
ರಿಸಿರುವ ಪಾರಿಭಾಷಿಕ ಪದಗಳ ಕೋಶ ಈ ತತ್ತ ವನ್ಷೆ ಅವಲಂಬಿಸಿದೆ. 
ಮೈಸೂರು ವಿಶ ವಿದ್ಯಾ ನಲಯವೂ ಈ ಮಾರ್ಗವನ್ನೆ ಸಂಪೂರ್ಣವಾಗಿ 
ಅಂಗೀಕರಿಸಿದೆ. 


2. ಈಗಾಗಲೆ ಎಲ್ಲ ಭಾಷೆಗಳಲ್ಲಿಯೂ ವೈಜ್ಞಾನಿಕ ಗ್ರಂಥಗಳು 
ಹೊರಬೀಳುತ್ತಿವೆ ಅವಶ್ಯಕತೆ ಹೆಚ್ಚಿದಂತೆಲ್ಲ ಅವುಗಳ ಸಂಖ್ಯೆಯೂ 
ಬೆಳೆಯುತ್ತದೆ, ಪೇಟೆಯಲ್ಲಿ ಗಿರಾಕಿಯಿದೆಯೆಂದು ತಿಳಿದರೆ ಸಾಕು 


ಗ್ರೆಂಥಗಳು ಲೆಕ್ಕವಿಲ್ಲದೆ ಹೊರಬರುತ್ತವೆ. 


3, ಅಂತರರಾಷ್ಟ್ರೀಯ ಪಾರಿಭಾಷಿಕ ಶಚಿ ಗಳನ್ನು ಬಿಡುವುದಿಲ್ಲ 
ವಾದುದರಿಂದಲೂ ಹಿಂದಿ ಅಥವಾ ಇಂಗ್ಲಿಷ್‌ ಭಾಷೆಯನ್ನು ಕಡ್ಡಾಯ 
ವಾಗಿ ಎಲ್ಲ ವಿದ್ಯಾರ್ಥಿಗಳೂ ಒಂದಲ್ಲ ಒಂದು ರೀತಿಯಲ್ಲಿ ಕಲಿಯಬೇಕಾಗಿರು 
ವುದರಿಂದಲೂ ವಿದ್ವಾಂಸರ ಸಂಪರ್ಕಕ್ಕಾಗಲಿ ಸರ್ಕಾರಿ ನೌಕರರ ವಿನಿಮ 
ಯಕ್ಕಾಗಲಿ ಅಡಚಣೆ ಆಗುವುದಿಲ್ಲ. ಈ ದೊಡ್ಡ ರಾಷ್ಟ್ರದಲ್ಲಿ. ಸರ್ಕಾರಿ 


ನೌಕರರ ಸಂಖ್ಯೆ ಅತ್ಯಲ್ಪಭಾಗವೆನ್ನುವುಡನ್ನೂ ಈ ಅಿತ್ಯಲ್ಪಸಂಖ್ಯೆಯ 


ಹ 


1 


ಸರ್ಕಾರಿ ನೌಕರಿ ಜನರ ಹಿತಕ್ಕಾಗಿ ಇಡೀ ರಾಷ್ಟ್ರದ ಕಲ್ಯಾಣವನ್ನು ಬಲಿ 
ಗೊಡುವುದು ಸರಿಯಲ್ಲವೆಂಬುದನ್ನೂ ಮರೆಯಬಾರದು, 

ಮೈಸೂರು ನಸ ಕನ್ನ ಡ ಮಾಧ್ಯ ಮವನ್ನು ಈಗ ತಾನೆ 
ಕಾರ್ಯರೂಪಕ್ಕೆ ತಂದಿದೆ... ಇದಕೆ ಕ ಬಾಜಾ ಜಿ ಈಗಾಗಲೇ 
ವಿಜ್ಞಾನ ಸಂಬಂಧವಾದ ನಾಲ್ವಾರು ಗ್ರಂಥಗಳನ್ನು ಪ್ರಕಟಸಿರುವುದಲ್ಲದೆ 
ಎಲ್ಲ ವಿಷಯಗಳ ಮೇಲೂ ಗ್ರಂಥಗಳನ್ನು ಬರೆಸಲು ಚಾ 
ಸಿದ್ದ ಪಡಿಸಿದೆ ಬ್ಯಾರಿಸ್ಟರ್‌ ಎಲ್‌, ಶ್ರೀಕಂಠಯ್ಯ ನವರ" ಕಮ್ಯೂ ಸಂ 
ದ್ರ ಆಜು ಅಂಗವಾಗಿ ಹೊರಬ ರುತ್ತಿ ಡಿ ಇನ್ನೂ ನಾಲ್ಕಾರು 
ಹೆಬ್ಬೊತ್ತಿಗೆಗಳು ಇದೇ ರೀತಿಯಲ್ಲಿ ಪ್ರಕಟಣೆಗೆ ಸಿದ್ಧ ವಾಗಿವೆಯೆಂದು 
ಹೇಳಲು ಸಂತೋಷವಾಗುತ್ತದೆ. 

ಶ್ರೀಮಾನ್‌ ಶಿ ಶ್ರೀಕಂಶಯ್ಯನವರು ಪಾಶಾ ತ್ಯ ವಿಶ್ವನಿ ದ್ಯಾನಿಲಯ 
ಗಳಲ್ಲಿ ಪಾ ಢೆವಾ ನ್ಥಿಸಂಗನನ್ನು ಮಾಡಿ, ಕೆಲವುಕಾಲ ಮೈಸೂರು ವಿಶ್ವವಿದ್ಯಾ 
ನಿಲಯದ ರಾಜ್ಯಶಾಸ್ತ್ರ ದ ಷಾ ಿಧ್ಯಾ ಪಕರಾಗಿದ್ದು, ಅನೇಕ ವಿದ್ಯಾರ್ಥಿ 
ಗಳಿಗೆ ಆ ಶಾಸ್ತ್ರವನ್ನು a dee ಆದ ಅನುಭವ 
ವನ್ನು ಪಡೆದಿದ್ದಾರೆ. ಬುನರ ಈ ಗ್ರಂಥ ಸರ್ವಮಾನ್ಯ ವಾಗುವುದರಲ್ಲಿ 
ಸಂದೇಹೆವಿಲ್ಲ. 


ಜ್ಯಾ 
ಕೆ, ನಿ. ಪುಟ್ಟಪ್ಪ 
ಮೈ ಸೂರು, ಪ್ರಧಾನ ಸಂಪಾದಕ 
WN ೧೯೫೬೭. ಮತ್ತು 


ಪ ಕಟಿನ ಸಮಿತಿಯಅಧ ಕ್ಷ. 


ಸಮಾಜ ವಾದದ ಜನನ 


ಅಧ್ಯಾಯ-1. 


ಮಾನವ ಸಮಾಜ ಜನಿಸಿದಾರಂಭದಿಂದ ಎಷ್ಟೇ ಕಷ್ಟಪರಂಪರಿಗಳು 
ಬಂದರೂ ತಾನು ಬದುಕುವುದೀ ಮಾನವನ ಪ್ರಥಮ ಪ್ರಯತ್ನ 
ವಾಗಿದೆ. ಹಾಗೆ ಬಾಳಿ ಬದುಕಲು ಯತ್ನಿಸಿದ ಮಾನವನನ್ನು ಎರಡು 
ವಿಧವಾದ ಪ್ರತಿಬಂಧಕ ಬಾಧಿಸಿವೆ ಒಂದು ಭೌತಿಕೃ ಮತ್ತೊಂದು 
ಸಾಮಾಜಿಕ, ಭೌತಿಕವಾಗಿ ಪ್ರಕೃತಿ ತಂದೊಡ್ಡಿದ ತೊಡರುಗಳನ್ನು 
ಎದುರಿಸಿ ನಾಗರಿಕತೆಯನ್ನು ಸ್ಥಾಪಿಸಿದ ಮಹತ್ಥಾರ್ಯದ ಗೌರವ 
ಮಾನವನಿಗೆ ಸಲ್ಲತಕ್ಕದ್ದಾಗಿದೆ; ಮಾನವವರ್ಗವನ್ನು ಮೃಗ 
ವರ್ಗದಿಂದ ಬೇರ್ಪಡಿಸುವ ವೈಶಿಷ್ಟ್ಯವೂ ಇದೇ ಆಗಿದ್ದೆ. ಮಾನವ 
ತನ್ನ ಬುದ್ಧಿ ನಿಶೇಷದಿಂದ ಪ್ರಕೃತಿಯ ಚಲನವಲನಗಳ ಮೇಲೆ ಹತೋಟಿ 
ಯನ್ನು ಹೊಂದಿದ್ದಾನೆ, ಇದೇ ವಿಜ್ಞಾನದ ಸಾಧನೆ. ವಿಜ್ಞಾನವನ್ನು 
ಬೆಳೆಸುವುದರ ಮೂಲಕ ಮಾನವನು ಪ್ರಾಕೃತಿಕ ಪ್ರತಿಬಂಧಕಗಳನ್ನು ಪರಿ 
ಹೆರಿಸಿಕೊಂಡಿದ್ದಾನೆ ; ಪರಿಹರಿಸುತ್ತಿದ್ದಾನೆ ; ಮತ್ತು ಉಳಿದಿರುವ ಸಮಸ್ಯೆ 
(ಗಳ ಪರಿಹಾರಕ್ಕ ಶ್ರಮಿಸುತ್ತಿದ್ದಾನೆ. 

ಪ್ರಕೃತಿಯಿಂದ ಉದ್ಭವವಾದ ಮಾನವರು ತಮ್ಮ ಬದುಕನ್ನು ಸಾಗಿ 
ಸಲು ಸಮಾಜ ಜೀವಿಗಳಾದರು. ಆದರೆ ಪ್ರಕೃತಿಯಮೇಲೆ ಹೋರಾಡಿ 
ಸಾಧಿಸಿದಷ್ಟು ವಿಜಯವನ್ನು ತಮ್ಮ ಸಮಾಜಜೀವನದಲ್ಲಿ ಗಳಿಸಿಲ್ಲ. 
ಪ್ರಕೃತಿಯಿಂದುಂಬಾದ' ಸಂಕಟಗಳನ್ನು ಅನುಭವಿಸುವುದರ ಜೊತೆಗೆ 
ಮಾನವ ತಾನು ಬಾಳಲು ನಿರ್ಮಿಸಿಕೊಂಡ ಸಮಾಜದಿಂದಲೂ ಬೇರೊಂದು 
ವಿಧವಾದ ಕಷ್ಟಗಳನ್ನು ಅನುಭನಿಸಿದ್ದಾನೆ. ಆದಿ ಮಾನವನ ಮತ್ತು 
ಅನಾಗರಿಕಕಾಲದ ಸಮಾಜಗಳ ಇತಿಹಾಸವನ್ನು ಬಿಟ್ಟರೆ (ಆದಿಯುಗ : 
Primitive Period), ಈ ವರೆಗೆ ಮಾನವ ಸಮಾಜಗಳಲ್ಲಿ ಬದುಕು 
ಸಾಗಿಸುತ್ತಿರುವ. ಮಾನವ ಜೀವಿಗಳು ಮಾನವ ನಿರ್ಮಿತ ಉಪಟಳಗಳಿಗೇ 
ಹೆಚ್ಚು ತುತ್ತಾಗಿದ್ದಾರೆ, ಮಾನವ ಸಮಾಜಗಳ ವ್ಯವಸ್ಥೆ, ನಿಯಮಗಳು, 
ಕಟ್ಟುಪಾಡುಗಳೇ ಮೊದಲಾದುವು ಚೆನ್ನಾಗಿ ಬದುಕಲ್ಕು ಸುಖಸಂಪತ್ತು 
ಗಳನ್ನ ನುಭವಿಸಲು ಹಾತೊರೆದ ಮಾನವ ಜೀವಿಗಳ . ಸ್ವಷ್ಠವನ್ನು ಭಗ್ನ 


೨ ವೈಜ್ಞಾನಿಕ ಸಮಾಜ ವಾದ 


ಮಾಡಿವೆ. ಹಸಿವು ಬಡತನ ಆಕ್ರಮಣ, ಶೋಷಣೆ, ದಬ್ಬಾಳಿಕೆ ಭೇದ 
ಭಾವ--ಇವು ಈವರೆಗೆ ಮಾನವ ಸಮಾಜಗಳನ್ನು ಕಾಡಿವೆ. ಪ್ರಕೃತಿಯ 
ಮೇಲಣ ಜಯಲಾಭಕ್ಕಾಗಿ ನಿರ್ನೇಶಗೊಂಡ ಮಾನವ ಪ್ರಯತ್ನ ಪರಂಪರೆ 
ಗಳೇ ಒಂದು ಇತಿಹಾಸ, ಮನುಷ್ಯ ಮನುಷ್ಯರಲ್ಲೇ ಯಾದವೀಕಲಹ, 
ಯುದ್ಧ, ಉಪಟಳ ; ಇದರಿಂದ ನುಚ್ಚುನುರಿಯಾದ ಜೀವನ; ಅದನ್ನು 
ಎದುರಿಸಲು ಕೈಕೊಂಡ ಕ್ರಮಗಳು, ಹೊಸ ಕಟ್ಟು ಪಾಡುಗಳು, : ಆರ್ಥಿಕ 
ಮತ್ತು ರಾಜಕೀಯ ವ್ಯವಸ್ಥೆ ಯಲ್ಲಿ ಬದಲಾವಣೆಗಳು ಇವುಗಳೇ ಮಾನವ 
ಸಮಾಜದ ಮತ್ತೊಂದು ಇತಿಹಾಸ. 


ಶೋಷಣೆ, ದಬ್ಬಾಳಿಕೆ ಮುಂತಾದವುಗಳು ಪ್ರಾಚೀನ ಸಮಾಜಗಳಲ್ಲಿ 
ಬಲಪ್ರಯೋಗದಿಂದ ಹೆಲವುನೇಳೆ ನಡೆದಿದ್ದುವು, ಆದರೆ, ಸಾಮಾನ್ಯವಾಗಿ 
ಅಂದಿನಿಂದ ಈವರೆಗೆ ಶೋಷಣೆ ಮುಂತಾದವು ಅವ್ಯಕ್ತವಾಗಿ ಪರೋಕ್ಷವಾಗಿ 
ನಡೆಯುತ್ತಿವೆ; ಸಮಾಜ ಅದಕ್ಕೆ ತನ್ನ ಅಂಗೀಕಾರ ಮುದ್ರೆಯನ್ನು ಒತ್ತಿದೆ. 
ಪ್ರಾಚೀನಕಾಲದಲ್ಲಿ ಸ್ವಾಮ್ಯವರ್ಗ ಗುಲಾಮರಿಂದ ದುಡಿಸಿಕೊಳ್ಳುತ್ತಿದ್ದುದ 
ರಿಂದ, ಮಾನನ ಮಾನನನಮೇಲೆ ಮಾಡುತ್ತಿದ್ದ ಅತ್ಯಾಚಾರ ಎದ್ದು 
ಕಾಣುತ್ತಿತ್ತು. ಆದರೆ ಗುಲಾಮಗಿರಿ ವ್ಯಕ್ತರೂಪದಲ್ಲಿಲ್ಲದಿದ್ದಾಗಲೂ 
ಆರ್ಥಿಕ ವ್ಯವಸ್ಥೆ ಪರೋಕ್ಷವಾಗಿ ಗುಲಾಮಗಿರಿ ಮತ್ತು ಶೋಷಣೆಗೆ ಅವ 
ಕಾಶವಿತ್ತಿದೆ. ಅತ್ಯಂತ ಅನಾಗರಿಕ ಸಮಾಜಗಳನ್ನು ಬಿಟ್ಟರೆ ಪ್ರಾಚೀನ 
ಕಾಲದಿಂದಲೂ ಉತ್ಸಾದನಾಸಾಧನಗಳಾದ ಭೂಮಿ ಗಣಿ ಇತ್ಯಾದಿಗಳು 
ಖಾಸಗೀ ಸ್ವಾಮ್ಯಕ್ಕೆ ಸೇರಿವೆ. ಸ್ವಾಮ್ಯವಿಲ್ಲದವರು ದುಡಿಮೆಯನ್ಸೆ ಅನ 
ಲಂಬಿಸಿ ಸ್ವಾಮ್ಯವನ್ನು ಹೊಂದಿರುವವರ ಅಧೀನದಲ್ಲೇ ದುಡಿದು ದುಡಿದು 
ಜೀವಶವಗಳಂತೆ ಬದುಕಿದ್ದಾರೆ, 

ಖಾಸಗೀ ಸ್ವಾಮ್ಯವಿರುವ ವ್ಯವಸ್ಥೆ ಯಲ್ಲಿ ಯಾವ ಶೋಷಣೆಯೂ 
ಮೇಲ್ನೋಟಕ್ಕೆ ಕಂಡುಬರುವುದಿಲ್ಲ. ಉತ್ಪಾದನಾ ವಸ್ತುಗಳಿವೆ, ಉತ್ಪ್ಸಾ 
ದನಾ ವಸ್ತುಗಳನ್ನು ಖಾಸಗಿಯಾಗಿ ಹೊಂದಿರುವ ವರ್ಗವಿದೆ. ದುಡಿಮೆ 
ಮಾಡುವವರು ಪ್ರತಿಫಲವಾಗಿ ಕೂಲಿ ಅಥವ ವೇತನವನ್ನು ಪಡೆಯುತ್ತಿರು 
ವಂತೆಯೂ, ಬೇಸಾಯಗಾರರು ಗುತ್ತಿಗೆ ಅಥವ ವಾರಕ್ಟ್ಯೋ ದುಡಿಯುತ್ತಿರು 
ವಂತೆಯೂ ಕಂಡುಬರುತ್ತದೆ, ಆದರೆ ಈ ಪ್ರತಿಫಲವಾದ ಕೂಲಿ ಮತ್ತು 
ಗುತ್ತಿಗೆಗಳನ್ನು ನಿರ್ಧರಿಸುವವರೆಲ್ಲರೂ ಸ್ವಾಮ್ಯವರ್ಗದವರು. ಶೋಷಣೆಯ 


ಸಮಾಜ ವಾದದ ಜನನೆ ೩ 


ರಹಸ್ಯ ಅಡಗಿರುವುದೇ ಇಲ್ಲಿ. ಉತ್ಪಾದನಾ ವಸ್ತುಗಳನ್ನು ಖಾಸಗಿಯಾಗಿ 
ಹೊಂದಿರುವವರು ದುಡಿಯದೆಯೇ ಇನ್ನೊಬ್ಬರಿಂದ ದುಡಿಸಿಕೊಂಡು ಜೀವಿ 
ಸುತ್ತಾರೆ. ಹೆಚ್ಚು ಹೆಚ್ಚು ಸ್ವಾಮ್ಯಹೊಂದಿದಷ್ಟೂ ಆದಾಯ ಹೆಚ್ಚುತ್ತದೆ. 
ಖಾಸಗೀ ಸಂಪತ್ತು ವೃದ್ಧಿ ಯಾಗುತ್ತದೆ. ದುಡಿಮೆಗಾರರು ಎಷ್ಟು ಹೆಚ್ಚಾಗಿ 
ದುಡಿದರೂ ಅವರ ಸಂಪತ್ತು ಮಾತ್ರ ಹೆಚ್ಚುವುದಿಲ್ಲ. ಹೊಟ್ಟಿಗಿದ್ದರೆ ಬಟ್ಟೆಗೆ 
ಎಟುಕದು ; ಬಟ್ಟಿಗಿದ್ದರೆ ಹೊಟ್ಟೆ ಸ SE ದುಡಿಮೆಗಾರರು ತಮ್ಮ 
ದುಡಿಮೆಯಿಂದರೇ ಜೀವನ ನಳ ಅವರು ಸದಾ ತಮ್ಮ ಮತ್ತು 
ತಮ್ಮ ಮಾಲೀಕರ ಎರಡು ಸಂಸಾರಗಳನ್ನೂ ಬದುಕಿಸುವುದಕ್ಕೆ.. ಕೆಲಸ 
ಮಾಡುತ್ತಿರಬೇಕು. ಮಾಲೀಕನ ಅಭಿವೃದ್ಧಿಗಾಗಿ ಅವನ ಕಣಜವನ್ನು 

ಭರ್ತಿಮಾಡುವುದ ಗಿ ಬೆವರು ಸುರಸ್ಕಿ ರಕ್ಷಬಸಿಯಬೇಕು. ಬೇಸಾಯ 
ರಂಗದಲ್ಲಿ ತನವ ಪಾಡು ಷಡ ಮಳೆ ಬಾರದಿರಲಿ, ಫಸಲಿಗೆ 
ರೋಗ ತಗುಲಿ ನಷ್ಟ ಹೊಂದಲಿ ಅಥವಾ ಇನ್ನಾವ ಕಾರಣವೇ ಆಗಲಿ ನಿಗದಿ 
ಯಾದ ಮೊತ ತ್ರವನ್ನು ಹಣದ ರೂಪದಲ್ಲೋ ಅಥವಾ ಧಾನ್ಯದ ರೂಪದಲ್ಲೋ 
ಸಲ್ಲಿಸಬೇಕು. ಹೆಚ್ಚು ಸ್ವಾಮ್ಯವಿರುವವರಿಗೆ ನ್ಯ ಅಷ್ಟು ಪರಿಣಾಮಕಾರಿ 
ಯಾದದ್ದ ಲ್ಲ. ಹೆಲಶೆಜಿಗಳಿಂದ ಆದಾಯ ಬರುತ್ತಿ ರುವಾಗ ಮಾಲೀಕರು 
ಜೀವಿಸುವುದು ಅಷ್ಟು ಕಷ್ಟವಾಗುವುದಿಲ್ಲ. ಆದರೆ ದುಡಿಮೆಗಾರರ ಪರಿ 
ಸಿ ಸ್ಥಿತಿಯೇ ಬೇರೆ, ಉಣ ಹೊರಟರೆ ಸಾಲತೀರುವುದಿಲ್ಲ ; ಸಾಲ ತೀರಿಸಲು 

ರಟಿಕೆ ಹೊಟ್ಟಿ ಯಮೇಲೆ ಒದ್ದೆ ಯ ಬಟ್ಟಿ. 


ಪೈವಸಾಯನೇ ಮುಖ್ಯ 'ಕಸಬಾಗುಳ್ಳ ಎಲ್ಲ ಸಮಾಜಗಳ ಜೀವನ 
ಕ್ರಮ ಇದೇ ಅಗಿದೆ, - ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೆ ಭಾರತೀಯ 
ಇತಿಹಾಸದಲ್ಲಿ ಕಾಣುವ ಚಿತ್ರವೂ ಇದೇ. ಆದರೆ ಪ್ರಪಂಚದ ನಾನಾ 
ಭಾಗದ ನಾನಾ ಸಮಾಜಗಳಲ್ಲಿ ಖಾಸಗೀ ಸ್ವಾಮ್ಯ, ಶೋಷಣೆ ಮತ್ತು 
ದುಡಿಮೆ ವಿವಿಧ ರೂಪದಲ್ಲಿವೆ. ಹಿಂದಿನಿಂದ ಇಂದಿನವರೆಗೆ ಇವುಗಳಲ್ಲಿ 
ಅನೇಕ ಮಾರ್ಪಾಡುಗಳು ಕ್ರಮವಾಗಿ ಉದ್ಭವಿಸಿವೆ. 


ಆದಿಕಾಲದಲ್ಲಿ ಸೂರೈ ಗುಲಾಮಗಿರಿಗಳಿಂದ ಪ್ರಾರಂಭವಾದ 
ಶೋಷಣೆ, ವ್ಯವಸಾಯವೇ ಮುಖ್ಯಕಸಬಾದನಂತರ ಜೀತ್ಮ ಕೂಲಿಕಂಬಳ್ಳ 
ವಾರ ಮತ್ತು ಗುತ್ತಿಗೆ ರೂಪಗಳಲ್ಲಿ ಎಲ್ಲ ದೇಶಗಳಲ್ಲೂ ನಡೆದಿದೆ. ಹದಿನಾರು 
ಮತ್ತು ಹದಿನೇಳನೇ ಶತಮಾನಗಳಲ್ಲಿ ವಾಣಿಜ್ಯ, ವ್ಯಾಪಾರ. ಮತ್ತು 


ಲ ವೈಜ್ಞಾ ನಿಕ ಸಮಾಜ ವಾದೆ 


ಕೈಗಾರಿಕೆಗಳ ಅಭಿವೃದ್ಧಿ ದೊಡ್ಡ ಪ್ರಮಾಣದಲ್ಲಿ ನಡೆದು ಶೋಷಣೆ ಕ್ಸ ಗಾ 
ರಿಕೆ ಮತ್ತು ವಾಣಿಜ್ಯ ಕ್ಷೆ ಕ್ಷೇತ್ರ ಗಳಿಗೂ ಹಬ್ಬಿ, "ಕೂಲಿಗಾಗಿ ವೇತನಕ್ಕಾಗಿ 
ದುಡಿಯುವ ದುಡಿಮೆಗಾರರನ್ನೆಲ್ಲ ಬಾಚಿ ಅಸ್ಲಿ ಕೊಂಡಿತು. ವ್ಯ ವಸಾಯವೇ 
ಮುಖ್ಯ ಕಸಬಾಗುಳ್ಳ ಸಮಾಜಗಳಲ್ಲಿ ೩.1 ರಮ್ಯವುಳ್ಳ ವರು ಐಶ್ಚರ್ಯ 
ವಂತರಾಗಿದ್ದರೆ, ಬ ಸರಿಸ ಮಾನ ರೀತಿಯಲ್ಲಿ ೪೫೫೭ ಮಿಗಿ 
ಲಾಗಿ, ವ್ಯಾಪಾರ ಮತ್ತು ಕ್ಸ ಗಾರಿಕೆ ಉದ್ಯಮಗಳನ್ನು ಕೈಕೊಂಡವರು 
ಐಶ್ಚರ್ಯವಂತರಾಗಿದ್ದಾರೆ, ತೋಡೆ ಜತ ಮುಚಚ ಎಲ್ಲ ಕಡೆ 
ಯಿಂದಲೂ ಆವರಿಸಿದೆ. 
ಶೋಷಣೆಗೆ ಒಳಪಟ್ಟ ಜನರು ತಮ್ಮ ಪಾಡನ್ನು ಮೂಕ ಜಂತು 
ಗಳಂತೆ ಸಹಿಸಿಕೊಂಡೂ ಇಲ್ಲ. ನೊಂದಿರುವ, ಬೇಸತ್ತಿರುವ ನಿರ್ಗತಿಕ 
ಜನರ ಪ್ರತಿಭಟಿನೆಯೂ ಸಹ ಆದಿಯಿಂದಲೂ ನಡೆದಿದೆ. ಮನುಷ್ಯ ಸಾಮಾ 
ನ್ಯವಾಗಿ ಶಾಂತಿಪ್ರಿಯ. ಜೀವಿಸುವುದಕ್ಕೆ ಯಾವುದೋ ಒಂದು ಮಾರ್ಗ 
ವನ್ನು ಅನುಸರಿಸಿರುತ್ತಾನೆ. ಎಷ್ಟೇ ಕಷ್ಟ ಬರಲಿ ಆದನ್ನೇ ಅಪ್ಪಿ ಕೊಂಡು 
ಒದಗುವ ಕಷ್ಟ ನಷ್ಟ ಗಳನ್ನು ಸಹಿಸಿಕೊಂಡು, ತಾಳ್ಮೆಯಿಂದ ಜೀವನ 
RN ಜಾಡುಬಿದ್ದ ಜೀವನಕ್ರಮವನ್ನು ಬಿಡಲಿಚ್ಛಿಸುವುದಿಲ್ಲ. 
ದಿನಂಪ್ರತಿ ಬದಲಾವಣೆಗೆ ಅವನ ಮನಸ್ಸು ಒಪ್ಪುವುದಿಲ್ಲ. ತೊಂದರೆಗಳು 
ಎಸ್ಟ ಇದ್ದರೂ ಒಂದು ಜೀವನಕ್ರ ಮಕ್ಕೆ, ಒಗ್ಗಿ ಡ್‌್‌ ಸ್ವಸ್ಥಾನ 
ಸ್ವಜನ ಫ್ಲ ಪ್ರೇಮ ಇವುಗಳನ್ನು ಬಟ್ಟು ಬೇಕೆ ಕಡೆಗೆ ಹೋಗುವುದ 
ವ್ಯ ps ವಿರೋಧಿಸುವುದಕ್ಕಾಗಲಿ "ಸಾಮಾನ್ಯ ವಾಗಿ ಇಚ್ಛೆ ಸುವು 
ದಿಲ್ಲ. ಕಷ್ಟ ಸಹಿಷ್ಣು ತೆ ಮಾನವನ ದೊಡ್ಡ snd ಸಹನೆ ಇಲ್ಲದಿ 
ದ್ದರೆ ವಿಜ್ಞಾನವಾಗಲಿ ನಾಗರಿಕತೆಯಾಗಲಿ ಬೆಳೆಯುತ್ತಲೇ ಇರಲಿಲ್ಲ. 
ಆದರೆ ಯಾವುದಕ್ಕೂ ಮಿತಿಯುಂಟು. 
ಪ್ರಾರಂಭದಲ್ಲಿ ಪ್ರಕೃತಿ ಒಡ್ಡಿದ ಆಸರೆ ಅತ್ಯಲ್ಪವಾಗಿತ್ತು. ಆಸರೆ 
ಯನ್ನು ಪಡೆದಿದ್ದ ಒಂದು ಗುಂಪಿನ ಜನರಿಂದ ಇನ್ನೊಂದು ಗುಂಪಿನ ಜನರು 
ಕಸಿದುಕೊಳ್ಳಲು ಯುದ್ಧಹೂಡುತ್ತಿದ್ದರು, ಪ್ರಕೃತಿ ನೀಡಿದ ಈ ಅಲ್ಫಾ 
ಶ್ರಯ ಗೆದ್ದವರ ಕೈಸೇರಿ, ಸೋತ ಗುಂಪಿನ ಸಮಾಜ ಕ್ಷೀಣಿಸಿತು. ಸೋತ 
ಗುಂಪಿನ ಹೆಂಗಸರು ಗೆದ್ದವರಿಗೆ ಉಪ ಪತ್ನಿಯರಾಗಿಯೊೂ, ದಾಸಿಯ 
ರಾಗಿಯೂ ಗಂಡಸರು ಗುಲಾನುರಾಗಿಯೂ ಸೇವೆ ಸಲ್ಲಿಸಿದ್ದಾರೆ, ಈ 


ಸಮಾಜ ವಾದದ ಜನನ ೫ 


ಉುಪಟಳಗಳಿಂದ ತಪ್ಪಿಸಿಕೊಳ್ಳಲು ಯುದ್ಧ ಸಿದ್ಧತ್ತೆ ಕೋಟಿ ಕೊತ್ತಲು 
ಗಳ ಕಟಡ ಆ ಸಮಾಜಗಳ ಪ್ರಥಮ ಕರ್ತವ್ಯವಾಗಿತ್ತು, ಈಗಲೂ ಸಹ 
ಇಡು ತಪ್ಪಿಲ್ಲ. ಗುಲಾಮರಾಗಿ ಬಂದವರು ಒಡೆಯನಿಗಾಗಿ ದುಡಿಯ 
ಬೇಕು. ಅವನಿಗೆ ಯಾವ ಹಕ್ಳು ಬಾಧ್ಯತೆಗಳೂ ಸಹ ಇರುವುದಿಲ್ಲ. 
ಅವರು ಒಡೆಯನ ಸ್ವತ್ತು. ಅವರನ್ನು ಒಡೆಯ ಏನು ಬೇಕಾದರೂ ಮಾಡ 
ಬಹುದು. ಆದರೂ ಗುಲಾಮರ ದುಡಿಮೆಯಮೇಲೆಯೇ ನಾಗರಿಕತೆಯನ್ನು 
ಸಟ್ರದ ಸ್ರಾಚೀಕ_ ಸಮಾಜಗಳಲ್ಲಿ (ಈಜಿಪ್ಟ್‌ ಗ್ರೀಸ್‌ ಕೋರ. 
ಸೂಡಿಯಾ) 1 ಒಡೆಯರ ಕ್ರೂರ ವರ್ತನೆಯನ್ನು ಜಾಳಲಾರಜಿ ಗುಲಾಮರು 
ಅನೇಕವೇಳೆ ದಂಗೆ ಎದ್ದಿದ್ದಾರೆ. ಹೀಗೆ ಎದ್ದ ದಂಗೆಗಳನಿ ರೋಮ್‌ 
ಸಾಮ್ರಾಜ್ಯದಲ್ಲಿ “ ಸ್ಪಾರ್ಟಾಕಸ್‌ ” ಎಂಬ ಗುಲಾಮನ ನೇತೃತ್ವದಲ್ಲಿ 
ನಡೆದ ದಂಗೆ ಬಹಳ ಮುಖ್ಯವಾದದ್ದು. ಪ್ರಾಚೀನ ಕಾಲದಲ್ಲಿ ಪ್ರತಿಭಟನೆ 
ಗುಲಾಮರಿಂದ ಮಾತ್ರವಲ್ಲದೆ, ಅದೇ ಸಮಾಜದಲ್ಲಿ ಕೀಳು ವರ್ಗದವ 
ರಿಂದಲೂ ಸಹ ಬಂದಿದೆ. ಇದಕ್ಕೆ ಕೀಳು ವರ್ಗದವರಿಗೂ 
ಮೇಲು ವರ್ಗದವರಿಗೂ ಇದ್ದ ವೈಷಮ್ಯವೇ ಕಾರಣವೆಂದು ಅನೇಕ 
ನಿದರ್ಶನಗಳಿಂದ ವೇದ್ಯವಾಗುತ್ತದೆ. ಉತ್ತಮ ವರ್ಗದವರೊಡಕೆ ಕೀಳು 
ವರ್ಗದವರು ಹೋರಾಟ ನಡೆಸಿ ಸಮಾನ ಹಕ್ಕುಗಳನ್ನು ಪಡೆದಿದ್ದಾರೆ. 
ಗ್ರೀಸ್‌ ದೇಶದಲ್ಲಿ ಅನೇಕ ಸಮಾಜ ಸುಧಾರಕರು (ಸೋಲನ್‌ ಮತ್ತು 
ಕ್ಲೈ ನೀಸ್‌) ಅಸಮಾಧಾನಕ್ಕೆ ಕಾರಣವಾಗಿದ್ದ ವರ್ಗಭೇದನನ್ನೂ ಇತರ 
ಭಿನ್ನತೆಗಳನ್ನೂ ಸುಧಾರಣೆಗಳ ಮೂಲಕ ಪರಿಹರಿಸಿದರು. ರೋಮ್‌ 
ದೇಶದಲ್ಲಿ ಪ್ಲೆ ಬಿಯನರು (ಕೇಳುವರ್ಗ) ಸೆಟ್ರೀಶಿಯನರೊಡನೆ (ಉತ್ತಮ 
ವರ್ಗ) ಹೋರಾಡಿ ಸಮಾನ ಹಕ್ಕುಗಳನ್ನು ಪಡೆದಿದ್ದಾರೆ. ಪ್ರಾಚೀನ ಭಾರತ 
ದಲ್ಲೂ ಶೋಸಣೆಗೆ ಆವಾಸಸಾ ನವಾಗಿದ್ದ ಜಾತಿ ಪದ್ಧತಿಯನ್ನು (caste 
system) ಬಹು ಮಟ್ಟಿಗೆ ವಿರೋಧಿಸಿ ಜೈನ, ಬೌವ್ಸ ಸುಧಾರಕರು ಚಳ 
ವಳಿಗಳನ್ನು ನಡಸಿದ್ದಾರೆ. 


ಪಾಶ್ಚಾತ್ಯ ಮತ್ತು ಪೌರ್ವಾತ್ಯ ದೇಶಗಳಲ್ಲಿ ಭೂಸ್ವಾಮ್ಯ ಉಳ್ಳ 
4) ಭಾರತದಲ್ಲಿ ಗುಲಾಮಗಿರಿ ಇತ್ತೆಂಬುದಕ್ಕೆ ಕೌ ಟಲ್ಮನ "ಅರ್ಥಶಾಸ್ತ್ರ 


ದಲ್ಲಿ ಸಮರ್ಥನೆ ದೊರೆಯುತ್ತದೆ. ಕೌಟಲ್ಯನ " ಅರ್ಥಶಾಸ್ತ್ರ ; ಡಾ. ಶಾಮಾ 
ಶಾಸ್ತ್ರಿಗಳ ಸಂಪುಟ, (ಹತ್ತನೇ ಅಧ್ಯಾಯ ನೋಡಿ.) 


ಹ ವೈಜ್ಞಾ ನಿಕ ಸಮಾಜ ವಾದ 


ಮಾಲೀಕರಿಂದ ಒದಗಿದ ಉಪಟಳ, ಶೋಷಣೆ ಮುಂತಾದವುಗಳನ್ನು ಮತ್ತು 
ನಿರಂಕುಶ ಪ್ರಭುವಾದ ರಾಜ ವಿಧಿಸುವ ಕಂದಾಯ, ತೆರಿಗೆ ಮತ್ತು ಸುಲಿಗೆ 
ಗಳನ್ನು ತಡೆಯಲಾರದೆ ಸಾಮಾನ್ಯ ಜನರು ದಂಗೆ ಎದ್ದಿರುವ ನಿದರ್ಶನ 
ಗಳಿವೆ, 1347 ರಲ್ಲಿ ರೋಮ್‌ನಲ್ಲಿ, 1357 ರಲ್ಲಿ ಫ್ರಾನ್ಸ್‌ನಲ್ಲಿ, 1381 
ರಲ್ಲಿ ಇಂಗ್ಲೆಂಡ್‌ನ ರೈತರು ಕಿರುಕುಳ ಮತ್ತು ಶೋಷಣೆಯನ್ನು. ತಡೆಯ 
ಲಾರದೆ ದಂಗೆ ಎದ್ದರು. 1520 ರಲ್ಲಿ ಜರ್ಮನಿ ದೇಶದಲ್ಲಿ ರೈತರು ದಂಗೆ 
ಎದ್ದರು, ಇವು ಆಗ ನಡೆದ ಹಲವು ದಂಗೆಗಳಲ್ಲಿ ಮುಖ್ಯವಾದವು, 
ಎಷ್ಟೇ ಕಷ್ಟ ಬಂದರೂ ಮೌನವಾಗಿ ಸಹಿಸಬಹುದು. ಆದರೆ ಸಹಿ 

ಸಲಾಗುವುದಿಲ್ಲವೆಂದು ಹೇಳಿ ಪ್ರತಿಭಟನೆ ಸೂಚಿಸಿ ಅದರಲ್ಲಿ ಅಪಜಯ 
ಹೊಂದಿದರೆ ಉಂಬಾಗುವ ಪರಿಣಾಮಗಳು ಅಷ್ಟಿಷ್ಟಲ್ಲ. ಮೂಕ ಜಂತು 
ಗಳಂತಿದ್ದ ಮಾನನರಿಂದ ಅನುಕೂಲಗಳನ್ನು ಪಡೆಯುತ್ತಿದ್ದ ಸ್ವಾಮ್ಯ 
ವರ್ಗ ಕೋಪಗೊಂಡು ಸೇಡು ತೀರಿಸಿಕೊಳ್ಳುತ್ತದೆ. ಹೀಗೆ ಅನೇಕ ದಂಗೆ 
ಗಳನ್ನು ಸ್ವಾಮ್ಯವರ್ಗ ತನ್ನ ಕ್ರೂರತನದಿಂದ ಅಡಗಿಸಿದೆ, ನಿರ್ದಯವಾಗಿ 
ಪಾಠಕಲಿಸುವ ರೀಕಿಯಲ್ಲಿ ದಂಗೆ ಎದ್ದವರನ್ನು ದಂಡಿಸಿದೆ. ಇದರಿಂದ 
ಅನೇಕವೇಳೆ ದಂಗೆಯ ಪ್ರಕರಣಗಳು ಕಂಡು ಬರದಿದ್ದರೆ ದಂಗೆ ಇರಲಿಲ್ಲ 
ವೆಂದಲ್ಲ. ಸ್ಟಾಮ್ಯವರ್ಗದ ಕ್ರೂರ ವರ್ತನೆಯನ್ನು ನೋಡಿ ಜನರು ಹೆದರು 
ತ್ತಿದ್ದರು; ಹತಾಶರಾಗಿ ತಮ್ಮ ಹಣೆಯ ಬರಹವನ್ನು ಹಳಿದುಕೊಂಡರು. 
ವಿಧಿವಿಲಾಸಮಂದೂ, ದೇವ ನಿಯಾಮಕವೆಂದೂ ದೇವರಲ್ಲಿ ಮರೆ 
ಹೊಕ್ಕರು, ತಮ್ಮ ಬಾಳೇ ದುಡಿಮೆಯ ಬಾಳು, ದೇವರು ಬಹುಶಃ 
ಹಾಗೆಯೇ ನಿಯಾಮಕಮಾಡಿದ್ದರೂ ಇರಬಹುದು ಅಥವಾ ಇಹದ ಕಾರ್ಪ 
ಣ್ಯದ ಬಾಳು ಪೊರ್ನಜನ್ಮದ ತಪ್ಪಿಗಾಗಿ ಅನುಭವಿಸುವ ದ:ಡ ಎಂಬ 
ಭಾವನೆ ಮೂಡಿತು. ಇಹ ಲೋಕದಲ್ಲಿ ಸುಖವನ್ನು ಕಾಣದೆ ಪರಲೋಕದ 
ಕಲ್ಪನೆ ಬೆಳೆಯಿತು. ಸ್ವ್ಹಾಮ್ಯವರ್ಗ ಮತ್ತು ಸ್ವಾಮ್ಯವರ್ಗದ ಮುಖಂಡ ! 
ನಾದ ರಾಜನಿಂದ ಪೋಷಿತರಾದ ಸಾಮಂತರು ಪುರೋಹಿತರು, ಪಂಡಿತರು ' 
ಪೂಜಾರಿಗಳು ಮತ್ತು ಊಳಿಗವರ್ಗದವರು ಪ್ರತಿಭಟಿನೆ ತಪ್ಪೆಂದು ಬೋಧೆ; 
ಮಾಡಿದರು. 

ಶೋಷಣೆ, ದುಸ್ಥಿತಿ, ದಾರಿದ್ರ್ಯ, ಮೇಲುವರ್ಗದವರಿಂದ ಕೀಳು 
ವರ್ಗದವರು ಅನುಭವಿಸಿದ ತಾತ್ಸಾರ, ತಾರತಮ್ಯ, ನಿರ್ಲಕ್ಷತೆಗಳು ಸಮಾಜ 


ಸಮಾಜ ವಾದದ ಜನನ ೬ 


ದಲ್ಲಿ ಅಲ್ಲೋಲಕಲ್ಲೋಲವನ್ನೂ, ರಾಜಕೀಯ ವಿಫ್ಲವಗಳನ್ನೂ ಉಂಟುಮಾ 
ಡಿವೆ. ಸಮಾಜವನ್ನು ಅವ್ಯವಸ್ಥೆಯಿಂದ ಪಾರುಮಾಡುವುದು ವಿಚಾರವೇತ್ತರ 
ಮುಖ್ಯ ಕರ್ತವ್ಯವಾಯಿತು. ' ಯಾವ ವಿಧವಾದ ಕಲಹ ವೈ ಷಮ್ಯವಿಲ್ಲದ 
ಸಮಾಜ ವ್ಯವಸ್ಥೆ ಯ ಬಗ್ಗೆ ಚಿಂತನೆ ನಡೆದು ಅಂತಹ ಸಮಾಜವ್ಯವಸ್ಥೆ 
ಅತ್ಯಂತ ಪ್ರಾಚೇನ ಕಾಲದಲ್ಲಿ ಇತ್ತೆಂಬ ಭಾವನೆ ಬೇರೂರಿತು, ಪ್ರಾಚೇನ 
ಕಾಲವನ್ನು ಸ್ವರ್ಣಯುಗದ ಕಾಲವೆಂದು ಕರೆದರು. ಸ್ವರ್ಣಯುಗದ 
ಕಾಲದಲ್ಲಿ ಸುವ್ಯವಸ್ಥಿತ ಸಮಾಜವೂ ಸುಖಶಾಂತಿಗಳೂ ಇದ್ದವೆಂದು ನೆನೆದು 
ಕೊಂಡರು. ಸುಖಶಾಂತಿಗಳಿಂದ ಕೂಡಿದ ಸುವ್ಯವಸ್ಥಿತ ಸಮಾಜ 
ವೊಂದರ ದರ್ಶನಕ್ಕಾಗಿ ಹಂಬಲಿಸಿನರು. ಇಂತಹ ಆದರ್ಶಸಮಾಜದ 
ರಚನೆಗೆ ಸಿದ್ಧರಾದವರಲ್ಲಿ ಗ್ರೀಸ್‌ ದೇಶದ ರಾಜಕಾರಣಿ ಮತ್ತು ತತ್ತ 
ವೇತ್ತನಾದ ಫ್ಲೇಟೋ ಎಂಬುವನು ಬಹು ಮುಖ್ಯನಾದವನು. 

ಪ್ಲೇಟೋ ತಾನು ವಾಸಿಸುತ್ತಿದ್ದ ಆಥೆನ್ಸ್‌ ನಗರದ ರಾಜಕೀಯ 
ವೈಪರೀತ್ಯ, ಕಲಹ ಮತ್ತು ದೊಂಬಿಗಳನ್ನು ನೋಡಿ ಸರಿಪಡಿಸಲೋಸುಗ 
ಆದರ್ಶರಾಜ್ಯದ ಚಿತ್ರವೊಂದನ್ನು “ ರಿಪಬ್ಲಿಕ್‌ ” ಎಂಬ ಗ್ರಂಥದಲ್ಲಿ ಚಿತ್ರಿಸಿ 
ದನು. ರಾಜ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಡಬೇಕಾದರೆ ತತ್ತ್ವವೇಶ್ರರಾದ 
ಆಳುವ ವರ್ಗದಿಂದ (Philosopher Kings) ಮಾತ್ರ ಸಾಧ್ಯವೆಂದು 


() ಭಾರತದಲ್ಲಿ ಸ್ವರ್ಣಯುಗದ ಭಾವನೆ "ರಾಮರಾಜ್ಯ' ದೆ ನೆನೆಹಿನೆ 
ರೂಪವನ್ನು ತಾಳಿದೆ. ಭಾರತವು ಸ್ವಾತಂತ್ರ ಗಳಿಸಿದ ನಂತರ ರಾಮರಾಜ್ಯ 
ದೋಪಾದಿಯ ಸಮಾಜ ವೃವಸ್ಥೆ ಯನ್ನು ಸ್ಥಾಪಿಸುವುದು ಹಲವು ರಾಜಕೀಯ 
ಪಕ್ಷಗಳ ಹೆಗ್ಗುರಿಯಾಗಿದೆ, ರಾಮರಾಜ್ಯದೋಪಾದಿಯ ಸಮಾಜ ವ್ಯವಸ್ಥೆಯ 
ಸ್ಥಾಪನೆಗಾಗಿ ಗಾಂಧೀಜಿ ಅವರು ಪ್ರಥಮವಾಗಿ ಕರೆಕೊಟ್ಟರು. "ರಾಮಲಇಜ್ಯ' 
ದಲ್ಲಿ ಸುಖ ಶಾಂತಿಗಳು ಇದ್ದವೆಂದು ವಿವರಣೆ ಇದೆಯೇ ಹೊರತು ಅ ಕಾಲದಲ್ಲಿ 
ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಹೇಗಿತ್ತೆ೦ಬುದರ ಬಗ್ಗೆ 
ವಿವರಣೆಯಿಲ್ಲ. ಅಂದಿನ ವ್ಯವಸ್ಥೆಯ ಮೊಲಕ ಸುಖ ಶಾಂತಿಗಳು ಸಾಧ್ಯ 
ವೆನ್ನುವುದಾದರೆ ಇಂದಿನ ವ್ಯವಸ್ಥೆಯನ್ನು ಅಳಿಸಿ ಹಿಂದಿನ ವ್ಯನಸ್ಥೆಯನ್ನು 
ತರಬೇಕೇ ಅಥವ ಆಧುನಿಕ ವ್ಯವಸ್ಥೆಯನ್ನು ರಾಮರಾಜ್ಯದ ವ್ಯವಸ್ಥೆಯಂತೆ 
ಮಾಡಬೇಕೇ ಎಂಬುದರ ವಿಚಾರವಾಗಿ ನಿವರಣೆಯಿಲ್ಲ ಯಾವ ವರಾಪಾ:ಡು 
ಗಳು ಆಗಬೇಕಾಗಿದೆ.ಕೇನಲ ಧಾರ್ನೀಕ ಪರಿನರ್ತನೆಯೇ ಅಥನ ವ್ಯವಸ್ಥೆ 
ಯಲ್ಲೂ ಪರಿವರ್ತನೆಯೇ-ಎಂಬುದರ ಬಗ್ಗೆ ಖಚಿತವಾದ ವಿವರಣೆಯಿಲ್ಣ, 
ಎಲ್ಲವೂ ಭಾವನಾ ಮತ್ತು ಕಾಲ್ಪನಿಕ ಪ್ರಸಂಚವಾಗಿದೆ, 


೮ ವೈಜ್ಞಾನಿಕ ಸಮಾಜ ವಾದ 


ಸೂಚಿಸಿದರು. ಆಳುವ ಕೆಲಸವನ್ನು ಅನರ ಮುಖ್ಯಕರ್ತವ್ಯವನ್ನಾಗಿ 
೧೨ ಸ್ಯ ರಾಜ್ಯಕ್ಕೆ ಕೇಮ ಲಭಿಸುತ್ತದೆಂದು ಭಾವಿಸಿದನು. 

ಅಥವ ಒಡೆತನ ಕಾರ್ಯತತ್ರರತೆಗೆ ಭಂಗವನ್ನೂ ಸ್ವಾರ್ಥವನ್ನೂ 
೫. ಆಳುವ ವರ್ಗವನ್ನು ಧಿವ್ರಗಳಿಂದ ಪಾರುಮಾಡಲ ನಯತ್ತಿಸಿ 
ದನು. “ಕಮ್ಯೂನಿಸಂ” ಎಬ ಶಿರೋನಾಮೆಯಲ್ಲಿ ಆಳುವ ವರ್ಗಕ್ಕೆ 
ತನ್ನದೆಂದು ' ಹೇಳಿಕೊಳ್ಳುವ ಯಾವ ಸ್ವಾಮ್ಯವೂ ಇರಕೂಡದೆಂದನು, 
ಆದರೆ ತನ್ನ “ ಕಮ್ಮೂ ಪಿಸ » ಅನ್ನು ರಾಜ್ಯದ ಇನ್ನಾವ ವರ್ಗಕ್ಕೂ ಅನ್ರ 
'ಯಿಸಲು ಇಷ್ಟ ಸಡಲಿಲ್ಲ.  ಸಮಾಜದಲಿ ಕರ್ತವ್ಯಶೂನ್ಯತೆಯಿಂದ 
ಆಯಾ ಮನುಷ್ಯ ನು ತನ್ನ ಸ್ವಭಾವಕ್ಕೆ ಅನುಗುಣವಾದ ಕಾರ್ಯವನ್ನು 
ಮಾಡದೇ ಹೀ ಮತ್ತು ಈ ಬಗೆಯ ತಿಳಿವಳಿಕೆಯನ್ನು ವಿದ್ಯಾ 
ಭ್ಯಾಸದಮೂಲಕ ಕೂಡಜಿ ಇರುವುದರಿಂದ ಸಮಾಜದಲ್ಲಿ ಅಶಾಂತಿ, ಜಗಳ, 
ಸ್ಟಾರ್ಥತೆ ಉಂಟಾಗಿವೆ ಎಂದು ತಿಳಿಸಿದನು. 


ಪ್ಲೇಟೋ ತನ್ನ ಜೀವಿತಕಾಲದಲ್ಲಿಯೇ ತನ್ನ ಆದರ್ಶರಾಜ್ಯದ 
ನಿಷ್ಟ ಯೋಜಕತೆಯನ್ನು ಕಂಡನು, ಆದರ್ಶಸಮಾಜವನ್ನು ಪ್ರಯೋಗ 
ರೂಪದಲ್ಲಿ ತರಲು ಯತ್ನಿಸಿ ವಿಫಲನಾದನು. ಆಥೆನ್ಸ್‌ನಗರದ ವೈ ವೈಪರೀತ್ಯ 
ಗಳು ಫ್ಲೇಟೋ ಭಾವಿಸಿದಂತೆ “ ತನ್ನದು ಆ ಭ್ರ] ದು” ಎಂಬ ಲಾ ರ್ಥ 
ದಿಂದಾಗಲೀ ಅಥವಾ ಪ್ರತಿಯೊಬ್ಬನೂ ತನ್ನ ಸ್ವಜಾನಕ್ಕೆ ವಾಸಿಂ 
ಕಾರ್ಯವನ್ನು ಮಾಡದೇ ಇರುವುದಂಂದಾಗಲೀ ಉಂಬಾಗಿರಲಿಲ್ಲ. ಆಥೆನ್ಸ್‌ ' 
ನಗದ ಸಮಾಜವ್ಯವಸ್ಥೆ ಗುಲಾಮರ ದುಡಿಮೆಯನ್ನ ವಲಂಬಿಸಿದ್ದಿತು. 
ಶೋಷಣೆಯ ಮೂಲಕ ಜೀವನ ನಡೆಸುತ್ತಿ ದ್ದ ಆಥೆನ್ಸ್‌ನಗರದ ಪೌರರು 
ಆರ್ಥಿಕಾಭಿವ ೈದ್ಧಿಯನ್ನು ಕೈಗೊಳ್ಳ ಲಿಲ್ಲ “ಸಮಾಜದ ಆರ್ಥಿಕವ ವಸ್ಥೆ 
ಕ್ರೀಣಿಸತೊಡಗಿತು. ಮು ಳುಗುತ್ತಿ ರುನ ಹಡಗಿನಿಂದ ಇಲಿಗಳು ಚದರು 
ವಂತೆ ಪೌರರು ಅಳಿದುಳಿದ ಸಂಪತ್ತಿನ ಲೂಟಿಯಲ್ಲಿ ನಿರತರಾದರು. ಸ್ಥಿತಿ 
ಗತಿಗಳು ಹೀಗಿರುವಲ್ಲಿ ಆದರ್ಶಸಮಾಜದ ರಚನೆಯನ್ನು ಆಥೆನ್ಸ್‌ ನಗರದ 
ಯಾವ ಪೌರನೂ ಒಪ್ಪುವಂತಿರಲಿಲ್ಲ ಫ್ಲೇಟೋನಿನ ಆದರ್ಶಸಮಾಜ 
ಆಥೆನ್ಸ್‌ನಗರ ಶ್ರೀಮಂತರ ನೇತೃತ್ವ ದಲ್ಲಿ ಗಳಿಸಿದ್ದ ಉಚ್ಛ್ಛ್ರಾ ಯಸ್ಸಿ ತಿಯೆ 
ಭನಗಕಯಾಯಿತು. ಆದರೂ "ಫೀಟೋ ಪ್ರತಿಪಾದಿಸಿದ ರಾಜ್ಯನೀತಿ 
ಇಲ್ಲಿಯವರೆಗೂ ಕಲ್ಪನಾ ಸಾಹಿತ್ಯವಾಗಿ ಉಳಿದಿದ್ದೆ ಆತನ " ಕಮ್ಯೂ 


ಸಮಾಜ ವಾದದ ಜನನ ೯ 


ನಿಸಂ” ರಾಜ್ಯದ ಕ್ಷೇಮಕ್ಕೂ ಸ್ವಾಮ್ಯಕ್ಕೂ ನಿಕಟಿಸಂಬಂಧನಿಡಿಯೆಂದು 
ತೋರಿಸುವ ಶಬ್ದವಾಗಿ ಉಳಿದಿದೆ. 


ಪ್ಲೇಟೋ ಪ್ರಾಚೀನಕಾಲದ ಸಮಾಜಕ್ಕೆ ಸೇರಿದವನು. ಈತನ 
ನಂತರ ಸಮಾಜವ್ಯವಸ್ಥೆಯ ಬಗ್ಗೆ ಪ್ರತಿಭಟನೆಯನ್ನೂ ಓೀಕೆಯನ್ನೂ 
ಸೂಚಿಸುವ ಬರೆಹಗಳು ಹೇರಳವಾಗಿ ಹೊರಬಿದ್ದಿವೆ. ಆದರೆ ಇವುಗಳ 
ದೃಷ್ಟಿಕೋನ ವಿರಕ್ಷಿಯನ್ನು ಬೋಧಿಸುವ, ಪ್ರಕೃತಿಗೆ ಅನುಗುಣವಾಗಿ 
ಬಾಳು ನಡೆಸು ಎಂದು ಹೇಳುವ, ದೈವನಿಯಾಮಕ್ಕೆ ಕೈತೋರಿಸುವ, ನಿಸ್ಸಾ 
ಹೆಯಕತೆಯನ್ನು ಪ್ರತಿಬಿಂಬಿಸುವ, ಇಹಲೋಕವನ್ನು ಮಾಯೆ, ಮಿಥ್ಯ 
ಇಹಲೋಕದ ವಸ್ತುಗಳಿಗೆ ಅಂಟಿಕೊಂಡಸೂ ಮುಕ್ತಿ ಅಸಾಧ್ಯವೆಂದು 
ತಿಳಿಸುವ ರೀತಿಯದಾಗಿದೆ, ಇಂತಹ ಬರೆಹಗಾರರು ಪೌರ್ವಾತ್ಯರಲ್ಲಿಯೂ 
ಪಾಶ್ಚಿಮಾತ್ಯರಲ್ಲಿಯೂ ಕಂಡು ಬರುತ್ತಾರೆ. ಪೌರ್ವಾತ್ಯರನ್ನು ತೆ”ದು 
ಕೊಂಡರೆ ಭಾರತದಲ್ಲಿ ಪ್ರಥಮವಾಗಿ ಮಹಾವೀ5, ಬುದ್ಧಇನರು ಬಸುತ್ತಾರೆ 
ಚೀಣದನ್ಲಿ ಕನ್‌ಪ್ಯೂಹಿಯರ್ಸ, ಲೋಟ್ಸೇ ಮುಂತಾದವರು ಬರುತ್ತಾರೆ. 
ಇವರಲ್ಲದೆ ಕಾಲಕ್ರಮೇಣ ಭಾರತದಲ್ಲಿ ಸಾಧುಸಂತರಾದ ರಾಮದಾಸ್‌, 
0) ಪ್ಲೇಟೋ ತನ್ನ « ಕಮ್ಯೂನಿಸಲ' ಅನ್ನು ಆಳುವ ವರ್ಗಕ್ಕೆ ಮಾತ್ರ 
ಅನ್ವಯಿಸಿ, ಆಳಲ್ಪಟ್ಟ ವರ್ಗಕ್ಕೆ ಅನ್ವಯಿಸದಿರ.ವುನರಿಂದ ಆಳಲ್ಪಡುವ ನರ್ಗದ 
ಆರ್ಥಿಕ ಜೀವನವನ್ನು ಅಂಗೀಕರಿಸುತ್ತಾನೆ. ಆಂದು ಆಳಲ್ಪಬ್ಬಿ ವರ್ಗದ 
ಆರ್ಥಿಕ ಜೀವನ ಗುಲಾಮರ ದ.ಡಿಮೆಯನ್ನ ವಲಂ ಬಿಸಿದ್ದುದರಿಂದ ಪ್ಲೇಟೋ 
ಪರೋಕ್ಷವಾಗಿ ಗುಲಾಮಗಿರಿಯನ್ನು ಸಮರ್ಥಿಸಿದ ಹಾಗೆಯೇ ಆಗುತ್ತದೆ. 

ಪ್ರೇಟೋವಿನ " ಕಮ್ಮೂನಿಸಂ' ಆನ್ನು ಅತಿ ಸುಲಭವಾಗಿ ವಿವರಿಸುವು 
ದಾಜರೆ, ಆದಕ್ಕೆ ಹತ್ತಿರದ ಹೋಲಿಕೆ ಭಾರತದಲ್ಲಿ ಸಿಗುತ್ತದೆ. ಸಾಧುಸಂತರ 
ಅಶ್ರಮವಾಸಿಗಳ ಜೀವನವನ್ನು ನೋಡಿದ್ದೇವೆ. ಇವರು ಯಾವ ಸ್ವಾಮ್ಯ 
ವನ್ನೂ ಬಯಸುವುದಿಲ್ಲ ಅವರಿವರು ಕೊಟ್ಟಿ ಭಿಕ್ಷೆ ದಾನಗಳಿಂದ ಜೀವನ 
ಸಾಗಿಸುತ್ತಾರೆ. ತ3ಂಕ್ರ್ರಾ ನ್ವೇಷಣೆಯೇ, ಸಾಮಾನ್ಯಜನಂಗೆ ಆದರ ಬೋಧನೆಯೇ 
ಇವರ ಗುರಿ. ಆದರೆ ಸಾಮಾನ್ಯಜನರು ನಿತ್ಯಕರ್ಮಗಳಲ್ಲಿ ತೊಡಗಿರಬೇಕು. 
ಆಶ್ರವುವಾಸಿಗಳಾಗಬೇಕಾಗಿಸ್ಲ, ಸ್ವಾಮ್ಯನನ್ನು ತ್ಯಜಿಸಬೇಕಂಗಿಯೂ ಇಲ್ಲ. 

ಮಾಕ್‌ನ್ಸ-ಖಂಗೆಲ್ಲ್‌ರಿಗೆ ಮುನ್ನ ಃ ಕಮ್ಯೂಸಿಸಂ' ಎಂಬ ಶಬ್ದ 
ಪ್ರಯೋಗವಲ್ಲಿತ್ತೇ ವಿನಾ ಮಾಕ್‌ನ್ಸ-ಐಂಗೆಲಳ್ಳಿರ ಕಮ್ಯೂನಿಸಂ ವಾದಕ್ಕೂ 
ಪ್ಲೇಟೋನಿನ ವಾದಕ್ಕೂ ಯಾವ ಸಂಬಂಧವಾಗಲೀ ಹೋಲಿಕೆಯಾಗಲೀ ಇಲ್ಲ, 


೧೦ ವೈಜ್ಞಾ ನಿಕ ಸಮಾಜ ವಾದ 
ಜಿ 


ತುಳಸೀದಾಸ್‌, ಚೈತನ್ಯ, ಪುರಂದರದಾಸ್‌, ಮುಂತಾದವರು ಬರುತ್ತಾರೆ. 
ಪಾಶ್ಚಿಮಾತ್ಯ ದೇಶಗಳನ್ನು ತೆಗೆದುಕೊಂಡರೆ ಪ್ಲೇಟೋವಿನ ನಂತರ 
ಸ್ಟೋಯಿಕ್‌ (50108) ಗಳೆಂಬ ವಿರಕ್ಷರೂ ತರುವಾಯ ಏಸುಕ್ರಿಸ್ತ, 
ಮಹಮದ್‌ ಪೈಗಂಬರರು ಬರುತ್ತಾರೆ, ಇವರನಂತರ ಅಸಂಖ್ಯಾತ ಸಾಧು 
ಸಂತರು ಮೇಲೆ ಹೇಳಿದ ಗುರುಗಳ ಉಪದೇಶವನ್ನು ಪುನಃ ಪುನಃ ಹೇಳಿ 
ದ್ದಾರೆ, 

ಸಾಧುಸಂಶರು ಸಮಾಜದ ಆಗುಹೋಗುಗಳನ್ನು ಕಣ್ಣಾರನೋಡಿ 
ಮನದಲ್ಲಿ ಮರುಗಿದವರು, ಒಂದುಕಡೆ ಕಂಡದ್ದು ಅಟ್ಟಹಾಸ್ಕ ವೈಭವ, 
ವಿಲಾಸ, ಇನ್ನೊಂದುಕಡೆ ಯಾತನೆ, ದಾರಿದ್ರ Ny ಕುಬ್ಬಜೀವನ. ಜೀವನ 
ನಡೆಸುವುದಕ್ಟೋಸ್ಫರ ಮಾನವರು ಮಾನವರ ಮೇಲೆ ಯುದ್ಧ, ಮೋಸ, 
ಕಪಟ್ತ ಕುಹಕಗಳಲ್ಲಿ ಫಿರತರಾಗಿರುವುದನ್ನು ಕಂಡರು. ಸ್ವಾಮ್ಯವರ್ಗ 
ತನ್ನ ಸ್ವಾರ್ಥದ ಕೂಪದಲ್ಲಿ ಮುಳುಗಿ ದಯೆ, ಕರುಣೆ ಅ ಪ್ರಾಣಿ ಚಿಂತನೆ 
ಸಹಾಯ, ಸಹಕಾರ ಇವುಗಳನ್ನು ತೊಸಿದಿರುವುದನ್ನು ಕಂಡರು. ಮಾನವ 
ವ್ಯಕ್ತಿಗಳು ಇದೇ ಕೂಪದಲ್ಲಿ ಬಹುಕಾಲವಿರುವುದಾದರೆ ಮಾನವತ್ವನೇ 
ಹೋಗುವುದಾಗಿ ಬಗೆದು ಇವುಗಳೆಲ್ಲಕ್ಟೂ ಸ್ವಾರ್ಥ ಮತ್ತು ದುರಾಸೆಯೇ 
ಕಾರಣವೆಂದು ತಿಳಿಸಿದರು. ವೈರಾಗ್ಯ, ವಿರಕ್ತಜೀವನ, ಇಂದ್ರಿಯ ನಿಗ್ರಹ 
ಇವುಗಳಿಂದ ಮುಕ್ತಿ ಸಿಕ್ಕುವುಜಿಂದು ಬೋಧಿಸಿದರು. ವಸ್ತು 
ಗಳ ಬಂಧನವೇ ಅವನತಿಗೆ ಕಾರಣವೆಂದು ಹೇಳಿ ವಸ್ತು ನಿಗ್ರಹ ಮಾಡ 
ಬೇಕೆಂದರು. ಇಹದ ಬಂಧನ ದೀವರ ಕೃಪೆಯನ್ನು ದೂರಮಾಡುವುದಾಗಿ 
ತಿಳಿಸಿದರು. ದೇವರಲ್ಲಿ ಮಸಿಹೋಗುವುದಾದ3 ಬಂದ ಕಷ್ಟನಷ್ಟಗಳಿಗೆ 
ಪರಿಹಾರಸಿಗುವುದೆಂದು ತಿಳಿಸಿದರು, 

ಪ್ರಾರಂಭದಲ್ಲಿ ಸಾಧು ಸಂತರ ಹಿತವಚನಗಳು ಅನೇಕರನ್ನು ಆಕರ್ಷಿ 
ಸಿದವು. ಶಿಷ್ಯಮಂಡಳಿಗಳು ಹುಟ್ಟಿದನು ಮತ್ತು ಸಾಧು ಸಂತರ ಹೆಸರಿನಲ್ಲಿ 
ಪಂಥಗಳು ಹುಟ್ಟಿದವು. ಭಾರತದಲ್ಲಿ ಇವು ದಾಸಪಂಥಗಳೆಂದ್ಕೂ ಶಿವ 
ಶರಣರ ಪಂಥಗಳೆಂದೂ ಹೆಸರು ಪಡೆದಿವೆ. ಎಷ್ಟೇ ಉಪದೇಶನಡೆದರೂ 
ಸಮಾಜದ ಸ್ಥಿತಿಗ' ಗಳು ಪೂರ್ವದಲ್ಲಿದ್ದ ಂತೆಯೇ ಮುಂದುವರಿದವು. ನೊಂದ 
ಬೇಸತ್ತ ಜನರು ದಿಕ್ಫು ಕಾಣದೆ ಮತ್ತ ಷ್ಟು ವಿಧಿವಿಲಾಸದಕಡೆ ಕೈ ತೋರಿಸು 
ನಂಶಾಯಿತು, ಹಿತವಚನಗಳಿಂದ ಸಮಾಜ ಅಲುಗಲಿಲ್ಲ; ವಚನಗಳು ಶುಷ್ಕ 


ಸಮಾಜ ವಾದದ ಜನನ ೧೧ 


ಪಂಕ್ಲೆಗಳಾಗಿ ಉಳಿದವು. ನೊಂದವರು, ಇಂಥ ಭೀಕರ ದೃಶ್ಯ ನೋಡ 
ಲಾ ರೆದವರು, ಜಿಗುಪ್ಸೆಗೊಂಡು ಆಶ್ರಮ, ಕುಟೀರ ಮುಂತುದವುಗಳನ್ನು 
ರಚಿಸಿಕೊಂಡು ಆತ ಶುದ್ಧಿಯನ್ನು ಇನ್ನೂ ಮಾಡಿಕೊಳ್ಳು ತ್ತಲೇ ಇದ್ದಾ ಕ 
ಅವರುಗಳ ಅತ್ಮಶುದ್ಧಿಯ ತಪಶ ಚು ಫಲ ಸಮಾಜಕ್ಕೆ ತಟ್ಟುತ ತ ತ್ರ ದೆಂಬ 
ಆಶಾಭಾವನೆ ಅನೇಕರಲ್ಲಿ ಇನ್ನೂ ನಶಿಸಿಲ್ಲ. ಸಮಾಜ ಮಾತ್ರ ಸ್ರನಿಮ್ರ ದಂತೆ 
ಮುಂದುವರಿಯುತ ತ್ಮಲೇ ಇದೆ. 

15 ನೇ ಶತಮಾನದನಂತರ ಪಾಶ್ರಿಮಾತ್ಯ ದೇಶಗಳಲ್ಲಿ ರೂಪ 
ತಾಳಿದ ನಡೆವಳಿಕೆಗಳು ಸಮಾಜವಾದದ ಇತಿಹಾಸದಲ್ಲಿ ಬಹು ಮುಖ್ಯ 
ವಾದವು. ಸಮಾಜ ಸುಧಾರಣೆ ಹಿತವಚನಗಳಕ್ಲೇ ಪರ್ಯವಸಾನ ಹೊಂದದೆ 
ಸುಧಾರಿತ ಸಮಾಜದ ಸಾಧನೆಗಾಗಿ ತೋಷಿತವರ್ಗ ಚಳವಳಿಯನ್ನು 
ಆರಂಭಿಸಿತು. ಬರೆಹಗಾರರು ಚಳವಳಿಗೆ ಬೆಂಬಲವಿತ್ತರು. ಕಷ ಮಯ 
ಬಾಳಿಶಿಂದ ಕೂಡಿದ ಸ ಸಮಾಜಕ್ಕೆ ಪ್ರತಿಯಾಗಿ ಸುಖೀ ರಾಜ ವೊಂದು ಇದೆ 
ಎಂದು ಹೇಳುವ ಗ್ರಂಥಗಳು ಹೇರಳವಾಗಿ ಹೊರಬಿದ್ದ ವು. ತ ಗ್ರಂಥ 
ವೊಂದನ್ನು ಬತೆದು ಪ್ರಸಿದ್ಧಿಯಾದವನೆಂದಕೆ ಇಂಗ್ಲೆಂಡ್‌ ದೇಶದ ಥಾಮಸ್‌ 
ಮೋರ್‌ಎಂಬಾತನು, ಈತನು "ಎಲ್ಲೂ ಇಲ್ಲದ ಆದರ್ಶರಾಜ್ಯ' (Utopia) 
ಎಂಬ ಗ್ರಂಥವನ್ನು 1516 ರಲ್ಲಿ ರಚಿಸಿ ಶಾನಿದ್ದ ಸಮಾಜವನ್ನು ಕಟುವಾಗಿ 
ಮೂದಲಿಕೆಗೆ ಗುರಿಪಡಿಸಿದನು.. ದಕ ತ ರಾಜ್ಯ ಎಲ್ಲಿದೆ, ಅದನ್ನು 
ಪಡೆಯುವುದು ಹೇಗೆ ಎಂಬ ied ಚರ್ಚೆಗೆ ಪ್ರವೇಶಿಸಲಿಲ್ಲ ಆದು 
ದರಿಂದ ಥಾಮಸ್‌ ಮೋರ್‌ನ ಗ್ರಂಥ ಕಲ್ಪನಾ ಸಾಹಿತ್ಯವಾಗಿಯೇ ಉಳಿ 
ದಿಷಿ. ಇಂತಹ ಗ್ರಂಥಗಳು ಜನಸಮುದಾಯದಲ್ಲಿ ಸುಖಮಯ ಸಮಾಜ 
ವೊಂದು ಸಾಧ್ಯವೆಂದೂ ಅಂತಹ ಸಮಾಜವೊಂದು ಇರುವುದೆಂಬ ಭಾವ 
ನೆಗೂ ಆಸಕೆ ಕೊಟಿ ವು. 

ಇಂಗೆ ಸಿಂಡಿನಲ್ಲ 1640 ರಲ್ಲಿ ಉಂಟಾದ ಕ್ರಾಂತಿ ನೊಂದ ಜನಸಮು 
ದಾಯದ ಚಳನಳಿಗೆ ಬೆಂಬಲ ನೀಡಿತು. ಕ್ರಾ ಡ್‌ ಉಂಟಾಗಲು ಅನೇಕ 
ಕಾರಣಗಳಿದ್ದವು, ಶೋಷಣೆಗೆ ಒಳಪಟ್ಟ ಜನಸಮುದಾಯವಿದ್ದಿತು. 
ರಾಜನ ನಿರಂಕುಶವರ್ಶನೆ ವ್ಯಾಪಾರೀ ಮತ್ತು ಜವರ್ವಾದಾರ ವರ್ಗದವ 
ರನ್ನು ಉದ್ರೇಕಗೊಳಿಸಿತ್ತು. ಆಚರಣೆಯಲ್ಲಿದ್ದ ಕಟ್ಟಿಳೆ ಕಾನೂನುಗಳು 


ವ್ಯಾಪಾರಿವರ್ಗ ಅಡ್ಡಿ ಆತಂಕಗಳಿಲ್ಲದೆ ರಾಜನ ಮತ್ತು ರಾಜನ ಆಶ್ರಯ 


ಉಳು ಸು 
೧೨ ವೈಜ್ಞಾ ನಿಕ ಸಮಾಜ ವಾದ 


ದಲ್ಲಿರುವ ಸಾಮಂತರ ಉಸಟಳವಿಲ್ಲದೆ, ವ್ಯಾಪಾರ ಮಾಡುವುದಕ್ಕೂ, ಹಣ 
ಕೂಡಿಡುವುದಕ್ಕೂ, ಉದ್ಯಮಗಳಲ್ಲಿ ನಿರತರಾಗುವುದಕ್ಕೂ ಅಡ್ಡಿ ಬಂದಿದ್ದವು. 
ರಾಜನ ನಿರಂಕುತೆ ಪ್ರಭುತ್ವವನ್ನು. ವ್ಯಾಪಾರ ಮತ್ತು ಉದ್ಯಮಕ್ಕೆ ಅಡ್ಡಿ 
ಬರುವ ಕಟ್ಟಳೆ ಕಾನೂನುಗಳನ್ನು ಬದಿಗೊತ್ತಿದ ಹೊರತು ವ್ಯಾಪಾರೀ 
ವರ್ಗದ ಏಳಿಗೆಗೆ ಅವಕಾಶವಿರಲಿಲ್ಲ. ಬದಲಾವಣೆಯಿಂದ ರಾಜನ ಮತ್ತು 
ಆತನ ಹಿಂಬಾಲಕ ವರ್ಗದನರ ಹಕ್ಕುಬಾಧ್ಯತೆಗಳಿಗೆ ಧಕ್ಕೆ ಬರುತ್ತಿತ್ತು. 
ಅವರು ಬದಲಾವಣೆಯನ್ನು ವಿರೋಧಿಸಿದರು. ಸಂಧಾನದ ಮೂಲಕ ಬಗೆ 
ಹೆರಿಯದ ವಿರಸ ಒಳ ಯುದ್ಧದಲ್ಲಿ ಪರ್ಯವಸಾನ ಹೊಂದಿತು. ಜನರು 
ಚಾರೆಲ್ಸ್‌ ಎಂಬ ದೊರೆಯ ಶಿರಚ್ಛೇದನಮಾಡಿದರು. ಮತ್ತೊಬ್ಬ 
ದೊಕೆಯನ್ನು ಬೇತಿಕಡೆಯೆಂದ ಕರೆತಂದು ಸಟ್ಟಕಟ್ಟದರು. ಒಳ ಯುದ್ಧ 
ದಲ್ಲಿ ನಿಜಯಶಾಲಿಗಳಾದ ವ್ಯಾಪಾರೀ ಮತ್ತು ಜರ್ಮಾದಾರವರ್ಗ ತಮ್ಮ 
ಹಕ್ಕುಗಳನ್ನು ಘೋಷಿಸಿದರು. ವ್ಯಾಪಾರ ಮತ್ತು ಉದ್ಯಮಗಳಲ್ಲಿ ಸರ್ಕಾರ 
ಕಾನೂನುಗಳ ಮೂಲಕ ಅಡ್ಡಿ ಆತಂಕಗಳನ್ನು ಒಡೆದ ಹಾಗೆ ನಿಯಾಮಕ 
ಮಾಡಿದರು. ಸ್ಪಾವ ಮತ್ತು ವ್ಯಾಪಾರ ವರ್ಗದವರಿಂದ ಚುನಾಯಿತ 
ರಾದ ಪ್ರತಿನಿಧಿಗಳ ಸಮ್ಮತವಿಲ್ಲಸಿ ಶಾಸನ ಮಾಡಕೂಡಸೆಂಬ ಸಂಪ್ರದಾ 
ಯಕ್ಕೆ ರಾಜನು ಒಪ್ಪುವಂತೆ ಮಾಡಿದರು. ಸಾಂಕುಶಪ್ರಭುತ್ವ ಸ್ಥಾಪನೆ 
ಯಾಯಿತು. 

ಕ್ರಾಂತಿಯ ಕಾಲದಲ್ಲಿ ವ್ಯಾಪಾರೀ ಮತ್ತು ಜರ್ಮಾದಾರವರ್ಗ 
ಕೇಳಿದುದು ಮಶನೀಡುವ ಹಕ್ಟು ಪ್ರತಿನಿಧಿಗಳ ಒಪ್ಪಿಗೆ ಸಡೆದು ಶಾಸನ 
ವಾಗುವ ಭರವಸೆ, ವ್ಯಕ್ತಿಸ್ವಾತಂತ್ರ್ಯ, ಪೌರರ ಹೆಕ್ಟುಗಳುು ಶಾಸನ 
ಸಮ್ಮುಖದಲ್ಲಿ ಸಮಾನತೆ, ಆರ್ಥಿಕವಾಗಿ ಖಾಸಗೀ ಸ್ಟಾಮ್ಯಕ್ಕೆ ರಕ್ಷಣೆ 
ಮತ್ತು ಉದ್ಯಮ ಸ್ಟಾತಂತ್ರ 3 ಆದರೆ ಈ ಮಧ್ಯೆ ಒಡಕು ಶಬ್ದವೆಂಬಂತೆ 
ಒಂದು ವಾದ ಆಂದೋಳನದ ರಂಗದಲ್ಲಿ ಕಾಲಿಟ್ಟ ತು. ಅದು ವ್ಯಾಪಾರೀ 
ಮತ್ತು ಸ್ವಾಮ್ಯ ವರ್ಗದವರನ್ನು ಸ್ಪಬ್ಬರನ್ನಾಗಿ ಮಾಡಿತು. ಹೊಸವಾದದ 
ಪ್ರತಿಪಾದಕರೆಂದರೆ ಜರಾಲ್ಡ್‌ ವಿನ್‌ ಸ್ಟಾನ್‌ಲೇ ಮತ್ತು ಲಿಲ್‌ಬಡ್ಡೀ, ಇನರ 
ವಾದಸರಣಿ ಅತಿಸುಲಭವಾಗಿದ್ದು ಮನಸ್ಸಿಗೆ ನಾಟುವಂತಿತ್ತು | ಅವರ 
ಪ್ರಕಾರ ಜನಸಮುದಾಯನೆಲ್ಲಾ ದೇವರ ಮಕ್ಕಳು 


ತಮ್ಮಂದಿರು, ಅಕ್ಕತಂಗಿಯರು ಎಲ್ಲರೂ ಒಂದೇ ಸಮಾಜ 





ಬು 





ಸಮಾಜ ವಾದದ ಜನನ ೧೩ 


ದೇವರು ತನ್ನ ಮಕ್ಕಳಲ್ಲಿ ಹೇಗೆ ಭೇದ ಭಾವವನ್ನು ಮಾಡುವುದಿಲ್ಲವೋ 
ಹಾಗೆಯೇ ಭೇದ ಭಾವ, ತಾರತಮ್ಯ, ಅಸಮಾನತೆ ಇರುವ ಸಮಾಜ 
ದೇವರ ದೃಷ್ಟಿಯಲ್ಲಿ ಸರಿಯಲ್ಲ; ಎಲ್ಲರೂ ಸಮಾನರು. ಆದುದರಿಂದ 
ಸಾಮಾಜಿಕ ಮತ್ತು ರಾಜಕೀಯ ರಂಗದಲ್ಲಿ ಹೇಗೆ ಸಮಾನತೆ ಆವಶ್ಯಕ 
ವೆಂದು (ವ್ಯಾಪಾರೀ ಮತ್ತು ಜರ್ಮಾದಾರವರ್ಗ) ಹೇಳುವುದುಂಟೋ 
ಹಾಗೆಯೇ ಆರ್ಥಿಕ ರಂಗದಲ್ಲೂ ಸಹ ಸಮಾನತೆ ಅವಶ್ಚಕವಾಗಿದೆ. ಆರ್ಥಿಕ 
ಸಮಾನಕೆ ಜನಸಮುದಾಯಕ್ಕೆ ಲಭಿಸಿದ ಹೊರತೂ ಸಾಮಾಜಿಕ ಮತ್ತು 
ರಾಜಕೀಯ ಕ್ಷೇತ್ರದಲ್ಲಿ ಲಭಿಸಿರುವ ಸಮಾನತೆ ಮಿಥ್ಯ, ಹುರುಡಿಲ್ಲದ್ದು 
ಎಂದರು, ಆರ್ಥಿಕ ಸಮಾನಕೆ ಲಭಿಸುವವರೆಗೂ ಹೋರಾಟ ಮುಂದು 
ವರಿಯುವ ಅಗತ್ಯವನ್ನು ಸಾರಿದರು. 

ಹೊಸವಾದಕ್ಕೆ ವ್ಯಾಪಾರೀ ಮತ್ತು ಸ್ವಾಮ್ಯವರ್ಗದ ಪ್ರತಿಕ್ರಿಯೆ 
ಬೇರೆಯಾಗಿತ್ತು. ವ್ಯಾಪಾರೀ ಮತ್ತು ಸಾಮ್ಯವರ್ಗ ಈ ಹೊಸವಾದದಲ್ಲಿ 
ಹಕ್ಕು ಬಾಧ್ಯತೆಗಳಿಗೆ ಅಪಾಯವನ್ನೂ ಖಾಸಗೀ ಸ್ವಾಮ್ಯಕ್ಕೆ ಧಕ್ಕಿಯನ್ನೂ 
ಕಂಡಿತು. ಜನಸಮುದಾಯದಲ್ಲಿ ಹೊಳವಾದದ ಹರಡುವಿಕೆಯನ್ನು ತಡೆ 
ಗಟ್ಟಲು ಕಂಕಣಬದ್ಧರಾದರು. ಆರ್ಥಿಕ ಸಮಾನತೆಯ ಸ್ಫಾಪಕೆ ಎಂದೂ 
ಕ್ರಾಂತಿಯ ಧೈೇಯವಲ್ಲವೆಂದೂ, ದೇವರು ಎಂದೂ ಎಲ್ಲರನ್ನೂ ಒಂದೇ 
ಸಮನಾಗಿ ಸೃಷ್ಟಿ ಸಿಲ್ಲವೆಂದೂ, ಸ್ವಾಮ್ಯ ಅವರವರ ಡುಡಿಮೆಯ ಫಲವೆಂದೂ, 
ಆರ್ಥಿಕ ಅಸಮಾನತೆ ಸ್ವಾಭಾವಿಕವೆಂದೂ, ಆರ್ಥಿಕ ಸಮಾನತೆಗಾಗಿ ಆಶಿಸು 
ವುದು ಹಗಲುಗನಸಾಗಿ ಪತ್ತ ಭದ್ರತೆಗೆ ಕಂಟಕವಾಗುತ್ತದೆಂದೂ ತಿಳಿಸಿ 
ದರು. ಹೊಸವಾದ ಮೂದಳಿಕೆಗೆ ಗುರಿಯಾಯಿತು. ಇಷ್ಟಾದರೂ ಹೊಸ 
ವಾದದಲ್ಲಿ ಅಡಗಿದ್ದ ತರ್ಕವನ್ನು ಭೇದಿಸುವುದಕ್ಕೆ ಸ್ವಾಮ್ಯವರ್ಗಕ್ಕೆ ಶಕ್ತಿ 
ಸಾಲಜೀ' ಹೋಯಿತು. ಪ್ರತಿವಾದದಿಂದ ಜೇದಿಸಲಾರದ್ದನ್ನು ಶಕ್ತಿಪ್ರಯೋ 
ಗದ ಮೂಲಕ NS ಸಾ ್ರಿಮ್ಯವರ್ಗ ನಿರ್ಧರಿಸಿತು. ಅದರೂ 'ಮೊಟ್ಟ 
ಮೊದಲನೆಯಬಾರಿಗೆ, ಆರ್ಥಿಕ ಸಮಾನತೆ ಇದ್ದ ಹೊರತು ಜನಸಮುದಾ 
ಯಕ್ಕೆ ಕ್ಷೇಮವಿಲ್ಲನೆಂದು ಹೇಳಿ ಜನಸಮುದಾಯದ ಗಮನವನ್ನು ಆರ್ಥಿಕ 
ರಂಗೆದಲ್ಲರುವ ಅಸಮಾನತೆಗೆ ಸೆಳದದ್ದು 1640 ರ ಕ್ರಾಂತಿಯ 
ಮಹತ್ಕಾರ್ಯ. 


೧೪ ವೈಜ್ಞಾನಿಕ ಸಮಾಜ ವಾದೆ 


ಆರ್ಥಿಕ ಸಮಾನತೆಗಾಗಿ ನಡೆದ ಹೋರಾಟಿ ಇಂಗ್ಲಿಷ್‌ ಕ್ರಾಂತಿಗೇ 
ಕೊನೆಗೊಳ್ಳ ಲಿಲ್ಲ. ಹಾಗಾಗುವುಡೆಂದು ನಿರೀಕ್ಷಿಸಿದ್ದವರು ಹೆತಾಶರಾದರು. 
ಹೊರ ದೇಶಗಳಿಗೆ ಇಂಗ್ಲಿಷ್‌ ಆರ್ಥಿಕ ಸಮಾನತೆಯವಾದ ಹರಡಿತ್ತೊ 
ಇಲ್ಲವೋ ತಿಳಿಯದು. ಆದರೆ, 18 ನೇ ಶತಮಾನದ ಕೊನೆಯ ಭಾಗದಲ್ಲಿ 
ಫ್ರಾನ್ಸ್‌ ದೇಶದಲ್ಲಿ ನಡೆದ ಮಹಾಕ್ರಾಂತಿ (1789) ಕಾಲದಲ್ಲಿ ಆರ್ಥಿಕ 
ಸಮಾನತೆಯ ಪ್ರಶ್ನೆ ಪುನಃ ಜನ್ಮ ತಾಳಿತು. ಫ್ರಾನ್ಸಿನ ಮಹಾಕ್ರಾಂತಿ 
ಇಂಗ್ಲಿಷ್‌ ಕ್ರಾಂತಿಯಂತೆ ವ್ಯಾಪಾರೀ ಮತ್ತು ಜರ್ಮಾಿದಾರ ವರ್ಗಗಳ 
ಮುಂದಾಳತ್ವದಲ್ಲಿ ನಿರಂಕುಶ ಪ್ರಭುತ್ವದ ನಾಶಕ್ಟೂ ಖಾಸಗೀ ಸ್ವಾಮ್ಯದ 
ಆಧಾರದಮೇಶೆ ಸಾಮಾಜಿಕ ಮತ್ತು ರಾಜಕೀಯ ಹಕ್ಕುಗಳ ಸ್ಥಾಪನೆಗೂ 
ನಡೆಯಿತು. ಕ್ರಾಂತಿಯ ಕಾಲದಲ್ಲಿ ಆರ್ಥಿಕ ಪ್ರಶ್ನೆ ಪ್ರಾಮುಖ್ಯತೆಗೆ ಬರುತ್ತ 
ದೆಂದು ಯಾರೂ ಯೋಚಿಸಿರಲಿಲ್ಲ. ಆದರೆ ಕ್ರಾಂತಿಯ ಹುರುಪಿನಲ್ಲಿ 
ಘೋಷಣೆಯಾದ “ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ” 
(Liberty, Equality and Fraternity) ಹ್ಯೇಯಗಳು ಆರ್ಥಿಕ 
ಸಮಾನತೆಯ ಪ್ರಶ್ನೆ ಪುನಃ ಕಾಣಿಸಿಕೊಳ್ಳುವಂತೆ ಪ್ರಜೋದಿಸಿದುವು. 
ಕ್ರಾಂತಿಯ ಸಮಯದಲ್ಲಿ ಬೆಬ್ಯೂಫ್‌ ಎಂಬುವನ ಮುಖಂಡತ್ವದಲ್ಲಿ 
“4 ಸಮಾನತೆಗಾರರ ಪಿತೂರಿ” ಎಂಬ ರಂಗವೊಂದು ರಚಿತವಾದದ್ದಲ್ಲದೆ 
ಆರ್ಥಿಕ ಸಮಾನತೆಯ ವಾದ " ನ್ಯಾಯ ? ದ ಹೆಸರಿನಲ್ಲಿ ಪ್ರತಿಪಾದಿತ 
ವಾಯಿತು, ಅಧಿಕಪ್ರಮಾಣದಲ್ಲಿ ಮತ್ತು ಅತ್ಯಂತ ಶೀಘ್ರ ಕಾಲದಲ್ಲಿ ಆರ್ಥಿಕ 
ಸಮಾನತೆಯ ವಾದ ಜನಸಮುದಾಯವನ್ನು ಆಕರ್ಶಿಸಿತು. ಸ್ವಾಮ್ಯವರ್ಗ 
ನಿಧಾನಿಸದೆ ಬೆಬ್ಯೂಫ್‌ ಮತ್ತು ಆತನ ಸಹಪಾಠಿಗಳನ್ನು ಸದೆಬಡಿಯಿತು. 


ಬೆಬ್ಯೂಫ್‌ ಮತ್ತು ಆತನ ಸಹವರ್ತಿಗಳು ಮಂಡಿಸಿದ ವಾದಕ್ಕೂ 
ಇಂಗ್ಲಿಷ್‌ ಕ್ರಾಂತಿಯ ಸಮಯದಲ್ಲಿ ಮಂಡಿತವಾದ ಸಮಾನತೆಯವಾದಕ್ಕೂ 
ನೆಲವು ವ್ಯತ್ಯಾಸಗಳಿವೆ. ಇಂಗ್ಲಿಷ್‌ ಕ್ರಾಂತಿಕಾರರು ಆರ್ಥಿಕ ಸಮಾನತೆ 
ಯನ್ನು ದೇವರ ಹೆಸರಿನಲ್ಲಿ ಕೇಳಿದರು ; ಫ್ರೆಂಚ್‌ ಕ್ರಾಂತಿಕಾರರು ನ್ಯಾಯ 
ಮತ್ತು ವಿವೇಚನಗಳ (Justice and Reason) ಹೆಸರಿನಲ್ಲಿ ಮಂಡಿಸಿ 
ದರು. ನಿರಂಕುಶಪ್ರಭುತ್ವ, ಸಮಾಜಿಕ ಮತ್ತು ರಾಜಕೀಯೆ ರಂಗಗಳಲ್ಲಿ 
ಅಸಮಾನತೆ, ಹಕ್ಕುರಜತ ಕರ್ತವ್ಯಗಳು ಹೇಗೆ ಅನ್ಯಾಯವೋ ನಿವೇಚನಾ 
ರಹಿಕವೋ ಹಾಗೆಯೇ ವಾಸ್ತವಿಕವಾಗಿರುವ ಆರ್ಥಿಕ ಅಸಮಾನತೆ ಸಹ 


ಸಾಜ "ನದದ ಜನನ ೧೫ 


ಅನ್ಯಾಯವೆಂದೂ ವಿನೇಚನಾರಹಿತವೆಂದೂ ಸಾರಿದರು. ಎರಡನೆಯದಾಗಿ, 
ಫ್ರೆಂಚ್‌ ಕ್ರಾಂತಿಕಾರರು ನ್ಯಾಯಾನ್ಯಾಯಗಳ ಹೆಸರಿನಲ್ಲಿ ಸಾರಿದ ಸಂದೇಶ 
ಬಹು ಮಹತ್ತರವಾದ ಪ್ರಭಾವವನ್ನು ಬೀರುವಂತಹುದಾಗಿತ್ತು. ನ್ಯಾಯಾ 
ನ್ಯಾಯಗಳ ಪ್ರಶ್ನೆ ವಿವೇಕ ಬುದ್ಧಿಯ ತೀರ್ಮಾನಕ್ಕೆ ಒಳಪಟ್ಟಿದ್ದ ರಿಂದ 
ಸಮಸೆ ಸೈಗಳ ಬಗ್ಗೆ ತೀರ್ಮಾನ ದೈವ ಪ್ಪ ಪ್ರಭಾವದಿಂದ *ಪ್ರ ಪ್ರತ್ತೆ ಕಿಸ ವು, 
ದೈವ ಪ್ರ ಪ ಭಾವದಿಂದ ಬಿಡುಗಡೆ ಹೊಂದಿದೆ ಮಾನುಷ ಬುದ್ಧಿಗೆ ಪ ಪ್ರಾ ಶ್ಯ 
ನೊರೆಕಿತು. ಎಲ್ಲದಕ್ಕೂ ನ ಅಂತಿಮವಾದ ಒತೆಗಲ್ಲಾು 
ಯಿತು. ದೈವ ಪ್ರಭಾವದಿಂದ ಬೇರ್ಪಟ್ಟ ಸ್ವತಂತ್ರ ಸ ಸಮಾಜಶಾಸ್ತ್ರ ಚೆ 
ಯಲು ಅಂಕುರಾರ್ಪಣೆಯಾಯಿತು, ಬಟ ಸ್ರೈನಲ್ಲಿ ಸಿನೀಷಣೆ ವತ್ತುಆರ್ಥಿಕ 
ಅಸಮಾನತೆ ಕೇವಲ ದೈವ ನಿಯಾಮಕವಾಗಿರದೆ ಸಮಾಜದ ರಚನೆ 
ಮತ್ತು ಕಟ್ಟುಪಾಡುಗಳನ್ನು ಅವಲಂಬಿಸಿವೆ ಎಂದು ಎರಡು ಕ್ರಾಂತಿಗಳೂ 
ತಿಳಿಸಿದವು. ಆರ್ಥಿಕ ಅಸಮಾನತೆ ತಾರ್ಕಿಕ ಬುದ್ಧಿ ವಿಶೇಷಕ್ಕೆ ಸಮಂಜಸ 
ವಾಗಿ ತೋರುವುದಿಲ್ಲವೆಂದು ತಿಳಿಸಿದ್ದಲ್ಲದೆ ಸಮಾಜದ ಕಟ್ಟುಪಾ ಪಾಡುಗಳು 
ಸಮಾಜ ಜೀವಿಗಳ ಯೋಗಕ್ಷೇಮವನ್ನು ಗಳಿಸುವುದಾದರೆ ಸರಿ, ಇಲ್ಲವಾದರೆ 
ತಪ್ಪು ಎಂಬ ವೈಯುಕ್ತಿಕ ತೀರ್ಮಾನಕ್ಕೆ ಎಡೆ ಕೊಟ್ಟಿ ವು. 
ಫ್ರಾನ್ಸ್‌ನ ಮಹಾಕ್ರಾಂತಿಯ ಕಾಲದಲ್ಲಿ ಅವತರಿಸಿದ ಸಮಾನತ್ನೆಯ 

ತತ್ತ್ವ ನೊಂದ ಜನರ ತಾತ್ವಾಲಿಕ ಆರ್ಭಟವಾಗದೆ ಚೆರಸ್ಟಾಯಿಯಾ 
ಯಿತು. ಫ್ರಾನ್ಸ್‌ ದೇಶದಲ್ಲಿ ಅನೇಕ ವಿಚಾರತಜ್ಞರು ಸಮಾನತೆಯ ಸಮಸೆ 
ಯನ್ನು ಜಿಜ್ಞಾಸೆಗೆ "ಒಳಪಡಿಸಿದರು ಅದರ ವಿಷಯವಾಗಿ ಸಾಹಿತ್ಯ 
ಬೆಳೆಯಲಾರಂಭಿಸಿತು ಸಮಾನತೆ ಇರುವ ಸಮಾಜವನ್ನು ಬುದ್ಧಿಯ 
ಬಲದಿಂದ ರಚಿಸಲು ಸಾಧ್ಯವೆಂದು ತಿಳಿಸಿದರು, ಇಂತಹವುಗಳಲ್ಲಿ "ಸಮಾಜ 
ವಾದ? ಎಂಬ ಹೆಸರಿನಲ್ಲಿ ಪ್ರಕಟವಾದ ರ್ಫ್ರಾಸಿನ ಫೌರಿಯರ್‌, ಫ್ರೌಢನ್‌ 
ಮತ್ತು ಮುಖ್ಯವಾಗಿ ಸ್ಕೇಂಟ್‌ ಸೈಮನ್‌ರ ಬರೆಹಗಳು ಬಹಳ ಮುಖ್ಯ 
ವಾದವು, "ಸಮಾನ ಸಮಾಜದ? ಮಾದರಿಯಂತೆ ಅಲ್ಲಲ್ಲಿ ಪ್ರಾಯೋಗಿಕ 
ಕೇಂದ್ರಗಳೂ ಆರಂಭವಾದವು, ಫ್ರಾನ್ಸ್‌ದೇಶ ಸಮಾಜವಾದ ತತ್ತ್ವಕ್ಕೆ 
ತೌರುಮನೆಯಾಯಿತು, 

ಈ ಮಧ್ಯೆ ಇಂಗ್ಲೆಂಡ್‌ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ (Industrial 
Revolution) ಉಂಬಾಗಿ, ಕ್ರಮೇಣ ಕ್ರಾಂಕಿ ಯೂರೋಪಿನ 


೧೬ ವೈಜ್ಞಾ ನಕ ಸಮಾಜ ವಾದ 


ಅನೇಕ ಭಾಗಗಳಿಗೆ, ಮುಖ್ಯವಾಗಿ ಫ್ರಾನ್ಸ್‌, ಬೆಲ್ಜಿಯಂ ಮತ್ತು ಜರ್ಮನಿ 
ದೇಶಗಳಿಗೆ, ಹರಡಲಾರಂಭಿಸಿತು. ಈ ಕ್ರಾಂತಿ ಇಂಗ್ಲೆ ಡ್‌ ಮತ್ತು ಫಾ ್ರೌನ್ಸ್‌ 
ದೇಶಗಳ ರಾಜಕೀಯ ಕಾ ್ರಾಂತಿಗಳಷ್ಟೇ ಮುಖ್ಯವಾದದ್ದು. ಬಹುಶಃ ಕೈಗಾ 
ರಿಕಾ”ಕ್ರಾಂತಿ ಈ ಆ ಕ್ರಾಂತಿಗಳಿಗಿಂತ ಮಿಗಿಲಾದ ಪರಿಣಾಮವನ್ನು 
ಪ್ರಪಂಚದ ನಾನಾಭಾಗಗಳಲ್ಲಿ ಉಂಟುಮಾಡಿದೆ ಎಂದರೆ ಅತಿಶಯೋಕ್ತಿ 
ಜನರನು. ಉತ್ಪಾದನೆಯಲ್ಲಿ ಯಾಂತ್ರಿಕ ಶಕ್ತಿಯನ್ನು ಉಸಯೋನಿ 
ಸುವುಡೇ ಕೈಗಾಂಕಾ: ಕ್ರಾಂತಿ. ಈ ಕ್ರಾಂತಿ ಖಾಸಗೀ ಬಂಡವಾಳ 
ಶೇಖರಣೆ, ಸಗ ಸಂಖ್ಯೆಯ ಅಭಿವೃದ್ಧಿ ಲಾಭ ಕ ಧ್ಯೇಯ 
ದಿಂದ ಸರಕುಗಳ ಉತ್ಪಾದನೆ ಇವ್ರ ಉಂಟಾದುವು. ನ 
ಸಾಮೂಹಿಕವಾಗಿ ತಯಾಶಿಸಿದ್ದೆಲ್ಲಾ ಬಂಡವಾಳಗಾರನ ಸ್ವತ್ತಾಯಿತು. 
ಕೂಲಿಗಾರರಿಗೆ ಯಾವ ಸ್ವಾಪ್ಯುವೂ ಇಲ್ಲದೆ ದುಡಿಮೆ ಮಾತ್ರ ಉಳಿಯಿತು. 

ಕೈಗಾರಿಕಾ ಕ್ರಾಂತಿ ಮತ್ತೊಂದು ಕಠೋರ ಪರಿಣಾಮವನ್ನು 
ತಂದಿತ್ತು ವ್ಯವಸಾಯ ರಂಗದಲ್ಲಿ ಜೀತ್ಕ ಕೂಲಿ ವಾರ ಗುತ್ತಿಗೆಯ 
ಮೂಲಕ ಶೋಷಣೆ ಆಗುತ್ತಿರುವಂತೆ ಕೈಗಾರಿಕಾ ರಂಗದಲ್ಲಿ ಇನ್ನೂ 
ಹೆಚ್ಚಾದ ಶೋಷಣೆ ಪ್ರಾರಂಭವಾಯಿತು. ಶೋಷಣೆ ಹೆಚ್ಚಿದಂತೆ ದೇಶದಲ್ಲಿ 
ದಾರಿದ್ರ್ಯ, ನಿರ್ಗತಿ ಹೆಚ್ಚಿದವು, ಇನ್ನೊಂದುಕಡೆ. ಕೈಗಾರಿಕಾ ಸ್ವಾಮ್ಯ 
ವರ್ಗದಲ್ಲಿ ಸಂಪತ್ತು ಸಂಗ್ರಹವಾಯಿತು. ಸಮಾಜ ಇಬ್ಭಾಗವಾಗಿ ಒಡೆ 
ಯಿತು. ಸ್ವಾಮ್ಯವುಳ್ಳನರ್ಗ, ಸ್ವಾಮ್ಯವಿಲ್ಲದ ದುಡಿಮೆಗಾರ ವರ್ಗ 
ಉಂಟಾದವು. ಪ್ರಾರಂಭದಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮ 
ವನ್ನು ಕಾರ್ಮಿಕವರ್ಗ ಗಮನಿಸಲಿಲ್ಲ. ಕ್ರಮೇಣ ಶೋಷಣೆ ಅತ್ಯಧಿಕ 
ರೀತಿಯಲ್ಲಿ ಆಗುತ್ತಿರುವುದನ್ನು ಕಾರ್ಮಿಕವರ್ಗ ಕಂಡಿತು ; ಅವರಿಂದ ಪ್ರತಿ 
ಭಟನೆ ಮುಷ್ಕರಗಳು ಆರಂಭವಾದವು. 

ಕೈಗಾರಿಕಾ ಕ್ರಾಂತಿ ಜನಸಮುದಾಯಸ್ಯೆ ತಂದ ನಿರ್ಗತಿಕ 
ಬಾಳನ್ನು ನೋಡಿ, ಮರುಕತಾಳಿ, ತಡೆಗಟ್ಟಲು ಕೆಲವು ಉದಾರಿಗಳು 
ಮುಂದೆ ಬಂದರು. ಇಂತಹ ಉದಾರಿಗಳಲ್ಲಿ ಇಂಗ್ಲೆಂಡಿನ ರಾಬರ ಓವೆನ್‌ 
(1771-1858) ಎಂಬಾತನು ಚಿರಸ್ಮರಣೀಯನು. ಯಂತ್ರದ ಉಪ 
ಯೋಗದಿಂದ ಶೋಷಣೆಯಾಗುವುದಿಲ್ಲ. ಅದರ ಉಪಯೋಗದಿಂದ ಬಂದ 
ಪ್ರತಿಫಲವನ್ನು (ಲಾಭವನ್ನು) ದುಡಿಯುವ ಕೂಲಿಗಳಿಗೇ ಸಿ 


ಸಮಾಜ ವಾದದ ಜನನ ೧೭ 


ಕೊಡುವುದಾದರೆ ಶೋಷಣೆಗೆ ಅವಕಾಶವಿಲ್ಲವೆಂದು ಓವೆನ್‌ ತಿಳಿಸಿದನು, 
ಅದರಂತೆ ಪರಸ್ಪರ ಸಹೆಕಾರ ನೀತಿಯಮೇಲೆ ಕೈಗಾರಿಕಾ ಉದ್ಯಮವನ್ನು 
ನ್ಫೊಲಾನಾರ್ಯಾ ಎಂಬ ಸ್ಥಳದಲ್ಲಿ ನಡೆಸಿ ದುಡಿಮೆಗಾರರಿಂದ ಮೆಚ್ಚುಗೆ 

ಪಡೆದನು. ದುಡಿಮೆಗಾರರು ಸಹ ಮೊದಲಿಗಿಂತ ಹೆಚ್ಚಿಗೆ ದುಡಿಯ 
sp ಳ್ಳ ಆದರೆ ಓವನ್‌ ಅಷ್ಟಕ್ಕೆ ತೃಪ್ತನಾಗದೆ ತನ್ನ್‌ ಉದ್ಯಮದ 
ಧ್ಯ ಇತರೆಡೆಗಳಲ್ಲಿ ಪ್ರಚಾ ೌಡಲನುವಾದನು. ಖಾಸಗೀ 

ದ ಅವಶ್ಯಕತೆಯೇ 'ಲ್ಲವೆಂದನು, ಖಾಸಗೀಸ್ಪಾಮ್ಯವರ್ಗ ಇದರಿಂದ 
bleh ಓವೆನ ನನ್ನು ನಿಂದೆಗೆ ಗುರಿಪಡಿಸಿ ನದದ ಹೊರ 
ದೂಡಿತು. ಅಡ್ಯಾಮ್‌ಸ್ಮಿತ್‌* ' ಮತ್ತು ಡೇನಿಡ್‌ ರಿಕಾರ್ಡೋ? ಇವ 


(1) ಅಡ್ಯಾಮ್‌ಸ್ಮಿತ್‌ (1723-1790) ಗ್ಲಾಸ್ಲೋ ವಿಶ್ವವಿದ್ಯಾನಿಲಯ 
ದಲ್ಲಿ ಪ್ರಾ ್ರಾಧ್ಯಾಪಕೆಸಾಗಿದ್ದ ನು ಈತನು ಬರೆದ “Wealth of ೫1601 ಎಂಬ 
ಅರ್ಥಶಾಸ್ತ್ರ ಒಂದು ಉದ್ದ ೨೦ಥವಾಗಿದೆ, : 

(2 ಡೇವಿಡ್‌ ರಿಕಾರ್ಡೋ (1772-1823) ಒಬ್ಬ ಪ್ರಮುಖ ವ್ಯಾಪಾ 


ರೋದ್ಯಮಿ. " Principles of Political Economy ಎಂಬ ಉದ್ದ ಂಥ 
ವನ್ನು ಪ್ರಕಟಿಸಿದನು. 


ಸ ಡಾ ಮ್‌ ಸ್ಮಿತ್‌ ಮತ್ತು ಡೇವಿಡ್‌ ರಿಕಾರ್ಡೋ ಇವರು ಬಂಡವಾಳ 
ಹಾಹಿ ಅಥ? ಶಾಸ್ತ ೨ದ ಸ್ಥಾಪನಾ ಚಾರ್ಯರು. ಖಾಸಗೀಸ್ವಾಮ್ಕೆ, ಖಾಸಗೀ 
ಉದ್ಯಮ, ಸೈರ್ಪೊಟ, ದುಡಿಮೆಯ ಆಧಾರದಮೇಲೆ ಸರಕುಗಳ ಮಾಲ್ಯ 
ನಿರ್ಣಯ” ಇವ್ರ ಇವರ ಅರ್ಥಶಾಸ್ತ್ರ ದ ಆಧಾರ ಸ್ತಂಭಗಳು. ಕ್ರಮೇಣ 
ಇವರಿಂದ ಪ್ರತಿಪಾದಿತವಾದ ಅರ್ಥಶಾಸ್ತ್ರ ಮಾರ್‌ಷಲ್‌, ಎಡ್ಜ್‌ ವರ್ತ್‌ 
ಮತ್ತು ಇತರರಿಂದ UG OS ದುಡಿಮೆಯ ಆಧಾರದಮೇಲೆ 
ಸರಕುಗಳ ಮೌಲ್ಯ ನಿರ್ಣಯ ತತ್ತ್ವಕ್ಕೆ ಬದಲು ಸರಬರಾಜು ಮತ್ತು ಗಿರಾಕಿಯ 
(Supply and demand) ನಿಯಮದಿಂದ ಸರಕುಗಳ ಬೆಲೆ ನಿರ್ಣಯ 
ವಾಗುತ್ತದೆಂದರು. ಇತ್ತೀಚೆಗೆ ಆಧುನಿಕ ಅರ್ಥಶಾಸ್ತ್ರ ದಲ್ಲಿ ಸರಕುಗಳ ಮೌಲ್ಯ 
ನಿರ್ಧಾರದ ಬಗ್ಗೆ ವಿಪರೀತ ಗೊಂದಲವೂ ಭಿನ್ನಾ ಜ್ರ ಯಗಳೂ ತಲೆಹಾಕಿವೆ. 
ಮಾಲ ನಿರ್ಣಯ ತತ್ತ ವನ್ನೇ ಉಚ್ಛ್ರಾ ಟಿನಿಗೊಳೆಸಲು ಯತ್ತಿ ಸಲಾಗಿದೆ, 

ಮಾರ್ಕ್‌ ಏಂಗೆಲ್ಸ್‌ ನಾದದಲ್ಲಿ ದುಡಿಮೆಯ ಚಕ ತಟ ಸರಕುಗಳ 
ಮಾಲ್ಯನಿರ್ಧಾರ ತತ್ತ, ಬಹಳ ಮುಖ್ಯವಾದದ್ದು. ದುಡಿಮೆಯ ಪ್ರಮಾಣ 
ಪದಾರ್ಥಗಳ ಮೌಲ್ಯ ನಿರ್ಧರಿಸುತ್ತದೆಂದು ಅಡ್ಯಾಮ್ಮಸ್ಮಿತ್‌ ಮತ್ತು ರಿಕಾರ್ಡೊ 
ಪ್ರತಿಪಾದಿಸಿದ ಮಾಲ್ಯತತ್ತ್ವವನ್ನು ತಿದ್ದುಪಡಿಗೊಳಪಡಿಸಿದರು. ದುಡಿಮೆಯ 
ಪ್ರಮಾಣ (Quantity of Labour) ಪದಾರ್ಥಗಳ ಮೌಲ್ಯವನ್ನು ನಿರ್ಧರಿಸು 
ಪದರ ಬದಲು ಪದಾರ್ಥಗಳ ಉತ್ಪಾದನೆಗೆ ಆವಶ್ಯಕವಾಗಿ ಬೇಕಾಗುವ ದುಡಿ 
ಮೊಯ ಕಾಲ (Socially necessary labour time) ಮೌಲ್ಯವನ್ನು ನಿರ್ಧರಿ 


ಸುವುಡೆಂದರು. ಕಾರ್ಮಿಕರ ಶೋಷಣೆಯು ದುಡಿಮೆ ಶಕ್ತಿಯ (Labour 
Power) ಅಸಹರಣದಲ್ಲಿ ಅಡಗಿರುವುದಾಗಿ ತಿಳಿಸಿದರು, 


೧೮ ವೈಜ್ಞಾನಿಕ ಸಮಾಜ ನಾದ 


ರಿಂದ ಪ್ರತಿಪಾದಿತವಾದ ಬಂಡವಾಳಷಾಹಿ ಅರ್ಥಶಾಸ್ತ್ರಕ್ಕೆ (Capitalist 
Economics) ವಿಪುಲ ಪುರಸ್ಥಾರ ಸಿಕ್ಕಿತು. ಬಂಡವಾಳಷಾಹಿ ಆರ್ಥಿಕ 
ವ್ಯವಸ್ಥೆ ಸಕಲರಿಗೂ ನ್ಯಾಯವನ್ನೂ ಅವರವರ ಯೋಗ್ಯತಾನುಸಾರ ಸುಖ 
ಸಂಪತು ನಿಗಳನ್ನೂ ದೊರೆಕಿಸಿಕೊಟ್ಟದೆ ಎಂದು ಸಾರಲಾಯಿತು. ಕಾರ್ಮಿ 
ಕರ ಶೋಷಣೆಯೆ ಇಲ್ಲವೆಂದು ಹಾ ಅರ್ಥಶಾಸ್ತ್ರ ಸಮರ್ಥಿ 
ಸಿತು, ಆದರೆ ವಾಸ್ತವವಾಗಿ ಕಾರ್ಮಿಕವರ್ಗದ ಸ್ಥಿತಿಗತಿಗಳೇ ನ್‌ ೀಕೆಯಾಗಿ 
ದ್ದವು. ಬಂಡವಾಳ ವ್ಯವಸ್ಥೆಯ ಬಗ್ಗೆ ಎಲ್ಲ ಸಮರ್ಥನೆಯೂ ಕಾರ್ಮಿಕ 
ವರ್ಗದ ಚಳವಳಿಯನ್ನು ತಡೆಗಟ್ಟಲು ಅಶಕ್ತವಾದವು. 


ಕಾರ್ಮಿಕವರ್ಗದ ಪ್ರತಿಭಟನೆ ಮತ್ತು ಚಳವಳಿಗೆ ಶೋಷಣೆ ಮುಖ್ಯ 
ಸಭ ಶೋಷಣೆ ತಪ್ಪಿ ಎಲ್ಲರಿಗೂ ನ್ಯಾಯ ಸಿಗುವಂತಹ 
ವ್ಯವಸ್ಥೆ ಬಗ್ಗೆ ಜಿಜ್ಞಾಸೆ ಪ್ರಾರಂಭವಾಯಿತು. ಖಾಸಗೀ ಸ್ವಾಮ್ಯವನ್ನು 
ನಾಶ ಡಿಸಿದಹೊರೆತು ಶೋಷಣೆ ತಪ್ಪಿದ ರ ಬ್ಲವೆಂದೂ, ಶೋಷಣೆಗೂ ಆರ್ಥಿಕ 
ಅಸಮಾನತೆಗೂ ಖಾಸೆಗೀಸಾ ಮ್ಯವೇ “ಕಾರಣವೆಂದೂ, ಆರ್ಥಿಕ ಸಮಾ 
ನತೆಯಿಂದ ಮಾತ್ರ ಸಮಾಜದಲ್ಲಿ ನ್ಯಾಯಸ್ಥಾಪನೆ ಸಾಧ್ಯವೆಂದೂ ಭಾವನೆ 
ಬೇರೂರಿತು. ಹೀಗೆ ಸಮಾಜವಾದ ಜನ್ಮತಾಳಿತು 
ಆದರೆ ಸಮಾಜವಾದೀ ಸಮಾಜವನ್ನು ತರುವುದು ಹೇಗೆ? ಸಮಾಜ 
ವಾದೀ ಸಮಾಜ ಬಂದರೂ ಅಲ್ಲಿ ಸಮಾನತೆ ಹೇಗಿರಬೇಕು, ಇವುಗಳನ್ನು 
ತರುವುದಕ್ಕೆ ಯಾರು ಮುಂದಾಳತ್ವ ವಹಿಸಬೇಕು, ಅಂತಹ ಸಮಾಜದಲ್ಲಿ 
ಸರ್ಕಾರ, ಆಡಳಿತ್ತ ಹಕ್ಳು ಬಾಧ್ಯತೆಗಳು ಹೇಗಿರಬೇಕು, ನ್ಯಾಯ ಸಮಾಜ 
ವೆಂದರೇನು, ಎಂಬೀ ವಿಷಯೆಗಳು ಚರ್ಚೆಗೆ ಆಕರವಾದವು. ಸಮಾಜ 
ವಾದಿಗಳಲ್ಲೇ ಏಕಾಭಿಪ್ರಾಯವನಿರಲಿಲ್ಲ. ಹಲವರು ಹಲವು ರೀತಿಯಲ್ಲಿ 
ಸಮಾಜವಾದೀ ಸಮಾಜವನ್ನು ಬಣ್ಣಿಸಿದರು, ಕೆಲವರು ಬುದ್ಧಿ ಶಕ್ತಿಯ ಬಲ 
ದಿಂದ ನ್ಯಾಯ ಸಮಾಜವನ್ನು ರಚಿಸಿ ಅದನ್ನು ಪ್ರದರ್ಶಿಸಿದರೆ ಜನರು 
ಮೆಚ್ಚಿ ಅನುಸರಿಸುವರೆಂದು ತಿಳಿಸಿದರು. ಇನ್ನು ಕೆಲವರು ಸ್ವಾಮ್ಯವನ್ನು 
ನಾಶಪಡಿಸಿದರೆ ಸಾಕು, ಮಿಕೃದ್ದೆಲ್ಲವೂ ತನ್ನಷ್ಟಕ್ಕೆ ತಾನೆ ರೂಪಗೊಂಡು 
ನ್ಯಾಯ ಲಭಿಸುವುದೆಂದು ತಿಳಿಸಿದರು, ಮತ್ತೆ ಕಲವರು ಮನಃ ಈರ 
ನೆಯ ಮೂಲಕ, ಸ್ವಾಮ್ಯ ವರ್ಗವನ್ನು ಒಶಿಸಿಕೊಳ್ಳು ವುದರ ಮೂಲ 
ಅವರನ್ಲಿ ದಾನ ಧರ್ಮ "ಬುದ್ಧಿ ಯನ್ನು ಉತ ನ್ನ ಮಾಡುವುದರ ಹಾ” 


ಸಮಾಜ ವಾದದ ಜನನ ೧೯ 


ಸಾಧ್ಯವಾಗುತ್ತದೆಂದು ತಿಳಿಸಿದರು, ಇನ್ನು ಕೆಲವರು ಸಮಾಜವಾದೀಸಮಾಜ 
ಒಂದುಗುರಿ (Ideal), ಅದು ಯಾವಾಗ ಲಭಿಸುತ್ತದೆಯೋ ಹೇಳು 
ವುದಕ್ಕಾಗುವುದಿಲ್ಲ; ಆ ಗುರಿಯನ್ನು ಜ್ಞಾ ಪಕದಲ್ಲಿಟ್ಟು ಖಾಸಗೀ ಸ್ವಾಮ್ಯ 
ವ್ಯವಸ್ಥ ಯನ್ನು ಹಲವೆಡೆಗಳಲ್ಲಿ ಸುಧಾರಣೆ ಮಾಡುವುದಾದರೆ ಕ್ರಮೇಣ 
ಆ ಗುರಿಯನ್ನು ಮುಟ್ಟಿ ಬಹುದೆಂದು ನುಡಿದರು, ಅಂತೂ ಶೋಷಿತವರ್ಗದ 
ಜಾ ಮಿಗಿಲಾಗಿ ಸಮಾಜವಾದಿಗಳೆಂದು ಹೇಳಿಕೊಳ್ಳುವ ತತ್ತ್ವ 
ವರೂಪಕರ ಗೊಂದಲ ಹೆಚ್ಚಾಯಿತು. ನ್ಯಾ ಯವಂತೂ ಶೋಹಿತನರ್ಗ ನಕ 
ಲಭಿಸಲಿಲ್ಲ. ಅವರ ಚಳವಳಿಯೂ ಬಲ್ಲಲ್ಲ್ಲ ಸ್ವಾಮ್ಮವರ್ಗದ ಮನಃ 
ಪರಿವರ್ತನೆಯೂ ಆಗಲಿಲ್ಲ. ಬಂದ ಸುಧಾರಣೆಗಳು ಶೋಷಣೆಯನ್ನು 
ಚ್ಛುತಿಗೊಳಿಸಲಿಲ್ಲ. ಶೋಸಿತವರ್ಗ ದಿಕ್ಕಟ್ಟು, ಕಂಗಲಾಗ್ಕಿ ಚಳವಳಿಗಳಲ್ಲಿ 
ನೊಂದು ಬೇಸತ್ತಿರುವಾಗ ಮಾರ್ಕ್‌ ಮತ್ತು ಏಂಗೆಲ್ಸ್‌ ಎಂಬ ಜರ್ಮನೀ 
ದೇಶದ ಗೆಳೆಯರು ತಮ್ಮದೇ ಆದ ಒಂದು ಹೊಸ ರೂಪದ ಸಮಾಜ ವಾದ 
ವನ್ನು ಪ್ರತಿಪಾದಿಸಿದರು. ತೆಮ್ಮ ಸಮಾಜವಾದವನ್ನು ವೈಜ್ಞಾ ಈ 
ಸಮಾಜವಾದವೆಂದು ಕರೆದರು. ಇತರ ಸಮಾಜವಾದಗಳ ನನ್ನ್ನ ಕಾಲ್ಪನಿ 
ಸಮಾಜವಾದಗಳೆಂದು ಘೋಷಿಸಿದರು, ತಮ್ಮ ವಾದದ. ಕಾ 
ಶೋಷಿತವರ್ಗದ ಚಳವಳಿಯ ಇಷಾ ರ್ಥ ಫೆ ಗೂಡುವುದೆಂದು ತಿಳಿಸಿದರು. 
ಶೋಷಿತವರ್ಗದ ವಿಮುಕ್ತಿ A ಚಳವಳಿಯಿಂದ ಮಾತ್ರ 
ಸಾಧ್ಯವೆಂದು ಸ್ಪಷ್ಟಪಡಿಸಿದರು, ಅಂದಿನಿಂದ ಶೋಷಿತವರ್ಗದ ಚಳವಳಿ 
ಕಾರ್ಮಿಕವರ್ಗದ, ರೈೆತವರ್ಗದ ಮತ್ತು ಪ್ರಾಜ್ಞರ ಚಳವಳಿಯಾಗಿದೆ. 
ಮಾಕ್ಸ್‌ ತತ್ತ್ವ ಈ ಚಳವಳಿಯ ತತ್ತ್ವವಾಗಿದ್ಕೆ ಪ್ರ ತತ್ತ್ವವನ್ನು 
ಆಚರಣೆಗೆ ತರಲು ಹೂಡಿರುವ ಚಳವಳಿ ಸಮಾಜವಾದೀ ಚಳವಳಿ ಅಥವಾ 
ಕಮ್ಯೂನಿಸ್ಟ್‌ ಚಳವಳಿ ಆಗಿದೆ. 


ಅಧ್ಯಯನ ಕ 


What Happened in History G. Childe, Pelican, London. 
Social Evolution ಸ Watts, London. 
Origin of the family, isle property and the state; 
F. Engels: (Marx and Engels Selected Works 
Vol. 11, Pages 155-278; Ed. 1951) 


೨೦ ವೈಜ್ಞಾ ನಿಕ ಸಮಾಜ ವಾದ 


Social Struggles in Antiquity : M. Beer, 
Leonard Parsons, London. 


Social ಕಿ The Middle Ages: M. Beer, 
Leonard Parsons, London. 
The English Resolution 1640 : Ed. C. Hill, 
L and W, London. 
Left-Wing Democracy in English Civil War, 
D. W. Petegorsky : Victor Gollancz: 


Essays on the French Revolution: Ed.'T.A. Jackson, L ೩೧೮ W, 
London. 


Birth of Socialism Series : 
(1) The French Revolution of 1848 : By A. Soboul, 
(11) The German 1848 : Roy Pascal, 
(111) The Struggle for Democracy in England : 
E. Rick wood, Fore Publications, London. 
India— From Primitive Communism to Savagery : Dange, 
Peoples’ Publishing House, Bombay. 2nd Ed. 


ಕಲ್ಪನಾ ಮತ್ತು ವೈಜ್ಞಾನಿಕ ಸಮಾಜ ನಾದಗಳು. 
ಅಧ್ಯಾಯ-2. 


1848 ಅತಿ ಮುಖವಾದ ವರ್ಷ. ಈ ವರ್ಷದ ರ್ಜೂ ತಿಂಗಳಲ್ಲಿ 
ಮಾರ್ಕ ಮತ್ತು ವಿಂಗೆಲ್ಸ್‌ರು ತಮ್ಮ ತತ್ತ್ವದ ತಿರುಳನ್ನು ಸಂಕ್ಷಿಪ್ತವಾಗಿ 
“ಸಮವಾದಿಗಳ ಪ್ರಣಾಳಿಕೆ” (Communist Manifesto) ಎಂಬ 
ಗ್ರಂಥದ ಮೂಲಕ ಪ್ರಕಟಪಡಿಸಿದರು. ಇವರು ಈ ಸಂದರ್ಭದಲ್ಲಿ ತಮ್ಮದೇ 
ಆದ ಸಮಾಜವಾದೀ ತತ್ತ್ವವನ್ನು ಪ್ರಕಟಸುವುದಕ್ಟೂ ತಾವು ಪ್ರಕಟಿಸಿದ 
ಗ್ರಂಥಕ್ಕೆ “ಸಮವಾದಿಗಳ ಪ್ರಣಾಳಿಕೆ” ಎಂದು ಹೆಸರು ಇಡುವುದಕ್ಕೂಕಾರಣ 
ಗಳಿದ್ದವು. ಇವುಗಳ ಪರಿಚಯ ಮಾಕ್‌ನ್ಸ-ಏಂಗೆಲ್ಪರು ಪ್ರತಿಪಾದಿಸಿರುವ 
ಸಮಾಜವಾದೀ ತತ್ತ್ವದ ಸ್ವರೂಪ, ಅದರ ವೈಶಿಷ್ಟ್ಯತೆ ಮತ್ತು ಸಮಾಜ 
ವಾದದ ಇತಿಹಾಸದಲ್ಲಿ ಮಾಕ್ಸ್‌ ವಾದದ ಪಾತ್ರವನ್ನು ತಿಳಿಯಲು ಸಾಧಕ 
ವಾಗಿದೆ. 

ಮಾಕ್ಸ್‌ ಹತ್ತೊಂಬತ್ತನೇ ಶತಮಾನದ ಆದಿಭಾಗದಲ್ಲಿ ಪ್ರಚಾರ 
ದಲ್ಲಿದ್ದ ಸಮಾಜವಾದೀ ತತ್ತ್ವಗಳಿಗೆ ಮನಸೋತನು. ಅವುಗಳ ಅಧ್ಯಯನ 
ಕಾಗಿ ಸಮಾಜವಾದೀ ತತ್ತ್ವಗಳಿಗೆ ತೌರುಮನೆಯಂತಿದ್ದ ಫ್ರಾನ್ಸ್‌ 
ದೇಶಕ್ಕೆ ಬಂದನ್ನು! ಹಾಗೆಯೇ ಮಾರ್ಕ್‌ ನ ಜೀವನದ ಸಹೋದ್ಯೋಗಿ 


(1) ಕಾರ್ಲ್‌ ಮಾರ್ಕ್ಸ್‌ (1818-1883)- 5 ನೇ ಮೇ 1818 ರಲ್ಲಿ 
ಜರ್ಮನೀ ದೇಶದ ಟೀರ್‌ ಎಂಬ ಊರಿನಲ್ಲಿ ಜನಿಸಿದನು ಈತನ ತಂದೆ ವಕೀಲ 
ವೃತ್ತಿಯವರು, ಟೀರ್‌ನಲ್ಲಿ ಮಾರ್ಕ್ಸ್‌ ತನ್ನ ಪ್ರಾರಂಭದ ವ್ಯಾಸಂಗಗಳನ್ನು 
ಮುಗಿಸಿ ಬಾನ್‌ ಮತ್ತು ಬರ್ಲಿನ್‌ ವಿಶ್ವವಿದ್ಯಾನಿಲಯಗಳಲ್ಲಿ ವ್ಯಾಸಂಗ ನಡೆಸಿ 
ದನು. ಸಮಾಜದ ಆಗು ಹೋಗುಗಳನ್ನು ತಿಳಿಯಲು ಯತ್ನಿಸಿ ಅಂದು ವಿಖ್ಯಾತ 
ರಾಗಿದ್ದ ಹೆಗೆಲ್‌ ಮತ್ತು ಪೂಯರ್‌ ಬಾಕ್‌ ಎಂಬ ತತ್ತವೇತ್ತಿಗಳ ಅನುಯಾಯಿ 
ಯಾದನು. ಆದರೆ ಬೆಳಕು ಸಿಗಲಿಲ್ಲ ಸಮಾಜದ ಆರ್ಥಿಕ ವ್ಯವಸ್ಥೆಯ ಅರಿವಿ 
ನಲ್ಲಿ ಸಮಾಜದ ಆಗು ಹೋಗುಗಳು ಅಡಗಿರುವುದನ್ನು ಕಂಡನು, ಭಿತವಾದಿ 
ಯಾದನು. ತನ್ನ ಸಂದೇಶವನ್ನು ಸಾರಲು ಸಿದ್ಧನಾದನು, 

ಜರ್ಮನಿಯಲ್ಲಿ ಅಂದು ಪ್ರಗತಿ ವಿರುದ್ಧ ವಾತಾನರೂಪಿದ್ದುದರಿಂದ ವಿಶ್ವ 
ವಿದ್ಯಾನಿಲಯದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಅವಲಂಬಿಸುವುದು ಕಷ್ಟವಾಯಿತು. 
ಕಲೋನ್‌ನಗರದಲ್ಲಿ ಪ್ರಕಟವಾಗುತ್ತಲ್ಲಿದ್ದ ತೀವ್ರಗಾಮಿ ಬೂರ್‌ಶ್ವಾ ಪತ್ರಿಕೆಯ 


೨೨ | ವೈಜ್ಞಾನಿಕ ಸಮಾಜ ವಾದ 


ಏಂಗೆಲ್ಸ್‌. ಸಹ. ಬಂದನು. ೩ ಸಮಾಜವಾದೀ ಶತ್ತ್ವ ನಿರೂಪಣೆಯಲ್ಲಿ 
ಗೊಂದಲವನ್ನು ಮಾಕ್ಸ್‌್‌-ಏಂಗೆಲ್ಸರು ಕಂಡರು. ಆ ಅಧ್ಯಯನ ಪ್ರಚಾರ 
ದಲ್ಲಿದ್ದ ಸಮಾಜವಾದೀ ತತ್ತ್ವಗಳ ಸಿಷ್ಟ್ರಯೋಜತೆಯನ್ನು ವ್ಯಕ್ತಪಡಿಸಿತು. 


ಸಂಪಾದಕನಾದನು. ಆದರೆ ಕೆಲವು ಕಾಲದಲ್ಲೇ ಪತ್ರಿಕೆಯ ಮಾಲೀಕರಿಂದ 
ಒತ್ತಾಯ ಬಂದು ಸಂಪಾದಕತ್ತ ಕ್ಕೆ ರಾಜೀನಾನೆು ಇತ್ತ ನ್ಮುಫಘ ಫ್ರಾನ್ಸ್‌ದೇಶದ ಸಮಾಜ 
ವಾದೀ ತತ್ತ್ವದಿಂದ ಆಕರ್ಷಿಸಲ್ಪಟ್ಟು ಅದರ ಅಧ ಒಯನಕ್ಕಾಗಿ ಪ್ಯಾರಿಸ್‌ನಗರಕ್ಕೆ 
ಬಂದನು. ಅಲ್ಲಿ ಸಮಾಜವಾದೀ? ಚಳವಳಿಯಲ್ಲಿ ಭಾಗವಹಿಸದನು 1845 ರಲ್ಲಿ 

ರಿಸ್‌ನಗರದಿಂದ ಹೆೊರದೂಡಲ್ಪಟ್ಟು ಬ ಬ್ರಸಲ್ಫ್‌ ನಗರಕ್ಕೆ ಬಂದನು. ಅಲ್ಲಿಂದಲೂ 
ಸಹ 1848 ರಲ್ಲಿ ಹೊರಮೂಡಲ್ಪ್ಬ ಬು ತನ್ನ ಜೀನನದ ಶೆಂತ್ಯ ದವಕೆಗೂ ಲಂಡನ್‌ 
ನಗರದಲ್ಲೇ ನೆಲೆಸಿದನು. 

ಈ ಪ್ರತಿಭಾನ್ವಿತನ ಜೀವನ ಚರಿತ್ರೆಯನ್ನು ಫ್ರಾನ್ಸ್‌ ಮೆಹರಿಂಗ್‌ರವರು 
ಅತ್ಯಂತ ವಿಶಂಗನುದಾಗಿ ಚಿತ್ರಿಸಿದ್ದಾರೆ. ಅಗತ್ಯಮಾಗಿ ಓದಲೇಬೇಕು (Karl 
Marx; Story of His Life” By F. Mehring, Bodley Head, 
London. ) 

(2) ಫ್ರೆಡರಿಕ್‌ ಏಂಗಲ್ಸ್‌ (1820-1895)-28 ನೇ ನವಂಬರ್‌ 1820 ರಲ್ಲಿ 
ಜರ್ಮನೀದೇಶದ ಬಾರ್‌ಮನ್‌ ಎಂಬ ಊರಿನಲ್ಲಿ ಜನಿಸಿದನು. ಈತನ ತಂದೆ ಹತ್ತಿ 
ಕಾರ್ಯಾನೆಯ ಮಾಲೀಕರು. ಮಾರ್ಕ್ಸ್‌ ಮತ್ತು ಏಂಗೆಲ್ಸಿರ ಸಮಾಗಮ ನಡೆದು 
ಈರ್ವರೂ ಏಕಾಭಿಪ್ರಾಯದಿಂದಿರುವುದನ್ನು ಕಂಡರು. 1843 ರಲ್ಲಿ ಮಾರ್ಕ್ಸ್‌ 
ಪ್ರಕಟಸಿದ ಕಮ್ಮೂನಿಸ್ಟ್‌ರ ಪ್ರ ಾಳಿಕೆಯಬರೆವಣಿಗೆಗೆ ನೆರವಾದನು ಇಂಗ್ಲೆ €೦ಡಿನಲ್ಲಿ 
ತನ್ನ ತಂದೆಯ ಹತ್ತಿ ಬಟ್ಟೆಯ ಗಿರಣಿಯೊಂದರಲ್ಲಿದ್ದುಕೊಂಡು ಮಾರ್ಕ್ಸ್‌ಗೆ ನೆರ 
ಪಾಗಿ ಇ೧ತನೆು, ಮಾರ್ಕ್ಸ್‌-ಏಂಗೆಲ್ಸ್‌ ರ ಸ್ನೇಹ ವರ್ಣಿಸಲಸಾಧ್ಯವಾದದ್ದು. 
ಅಡೆ ಇ೦ದು ಚರಿತ್ರಾರ್ಹ ಅಮರಗೆಳೆತನ ಮಾರ್ಕ್ಸ್‌ ಅತ್ಮಂತ ಬಡತನಕ್ಕೆ ಸಿಕ 
ನರಳುತ್ತಿ ರುವಾಗ ಏಂಗೆಲ್ಸ್‌ ಆತನ ಸಹಾಯಕ್ಕೆ ಬಂದನು, ಏಂಗೆಲ್ಸ್‌ನ 
ವಿಫ್ಲದಿದ್ದರೆ ಮಾರ್ಕ್ಸ್‌ ತನ್ನೆ ಅತಿ ಮುಖ್ಯ ಗ್ರಂಥವಾದ "ಕ್ಯಾಸಿಟಿಲ್‌? ಎಂಬ 
ಗ್ರಂಥವನ್ನು ಬರೆದು ಮುಗಿಸುತ್ತಿದ್ದನೋ ಇಲ್ಲವೋ ತಿಳಿಯದು. 

ವೈಜ್ಞಾನಿಕ ಸಮಾಜವಾದ ಮಾರ್ಕ್ಸ್‌ವಾದವೆಂದು ಹೆಸರು ಪಡೆದಿದ್ದರೂ 
ಬರ್ಸ ಆ ತತ್ತ್ವ ಪ್ರತಿಪಾದನೆಯಲ್ಲಿ ಸಮಭಾಗಿ, ಮಾರ್ಕ್ಸ್‌ ಸ್ಥಾನಮೂರ್ತಿಯ 
ಹಾಗೆ ಸಂಶೋ ಧಕೆಯಲ್ಲ ತೊಡಗಿದ್ದೆ, ಏಂಗೆಲ್ಸ್‌ ಆ ಸಂಶೋಧನೆಯ ಜೊತೆಗೆ 
ತನ್ನ ಶೋಧನೆಯನ್ನೂ “ಸೇರಿಸಿ ವೈ ಜ್ಞಾ ಧಿಕ ಸಮಾಜನಾದವನ್ನು ಪ್ರ ಸಾರಮಾಡುವ 


ಉತ್ಸವಮೂರ್ತಿಯಾದನು, 

ಈತನ ಜೀವನ ಚರಿತ್ರೆಯನ್ನು ಸೆಲ್ಹಾ ಕೆ ಕೋಟ್ಸ್‌ರವರು ಬಹು ಸುಂದರ 
ವಾಗಿ ಚಿತ್ರಿಸಿದ್ದಾರೆ. (The Life and Teachings of Friedrich 
Engels ; By Zelda K coates : Lawrence and Wishart, Ltd, 
London ) 


Ke x 


EES 


a 


2 
1 


ಹ್‌ 





ತ ಹ 


ಫ್ರೆಡರಿಕ್‌ ಏಂಗಲ್ಫ್‌್‌ 


ಕಲ್ಪನಾ ಮತ್ತು ವೈಜ್ಞಾನಿಕ ಸಮಾಜ ವಾದ ೨೩. 


ಕೆಲವು ಸಮಾಜವಾದಿಗಳು ಶೋಷಣೆಗೆ ಒಳಪಟ್ಟಿವರ ಆಶೋತ್ತರ 
ಗಳಿಗೆ ಪರಿಹಾರ ತರುವ ರೀತಿಯಲ್ಲಿ ಸುಧಾರಿತ ಸಮಾಜವನ್ನು " ನ್ಯಾಯ 
"ಧರ್ಮ ಗಳ ಹೆಸ ರಿನಲ್ಲಿ ಪ್ರಚಾ: ಮಾಡಿದ್ದ ರು. ಸಮಾಜ ವ್ಯವಸ್ಥೆ 
ಯನ್ನು " ನ್ಯಾಯ' «ಧರ್ಮ' 1೪ ಅಡಿಗಳ್ಲಿನಮೇಲೆ ಸ್ಲಾಪಿಸುವುದಾದರೆ 
ಚ್ಚು ಖಂಡಿಸುವ (ನ್ಯಾಯ' "ಧರ್ಮ ಗಳನ್ನು ಪುನರುದ್ಧಾರಮಾಡು 
ವುದಾದರೆ ಎಲ್ಲವೂ ಸರಿಹೋಗುವುದೆಂದಿದ್ದರು, ಇನ್ನು ಕೆಲವರು ಸಮಾಜ 
ದಲ್ಲಿ ಕಂಡುಬರುತ್ತಿರುವ ನ್ಯೂ ನತೆಗಳಿಗೆ ಸ್ಪಾ ರ್ಥ ಪ್ರ ಪೈಪೋಟಿ ಮತ್ತು ಲಾಭ 
ದಾಸೆ ಕಾರಣಗಳೆಂದೂ, ಸಾ ಮೃದಲ್ಲಿ ಆ ಅತಿ ಆಸಕಿ ಕ್ರಿಯನ್ನು ಕಡಿಮೆ ಮಾಡಿ 
ಕೊಳ್ಳು ವುದರಿಂದಲೂ, ಸ್ವಾಮ್ಯ ವರ್ಗ ತನ್ನ ವರ್ತನೆಯನ್ನು ಮಾರ್ಪಾಡು 
ಮಾಡಿಕೊಳ್ಳು ವುದರ ಮಲಕ ಹೊಂದಿರುವುದೆಲ್ಲವೂ ಬಡವರ ಪರ 
ವಾಗಿ ಎಂಬ ಚ. ಸ್ವಾಮ್ಯವರ್ಗ ತಾಳುವುದರಿಂದಲೂ ಪರಿಹಾರ 
ಸಿಗುವುದೆಂದಿದ್ದರು, ಸ್ವಾಮ್ಯ ಉಳ್ಳ ವರಸು ತಮಗೆ ಸಲ್ಲತಕೃದ್ದ ನ್ನ್ನ ಮಾತ್ರ 
ಇಟು ಕೊಂಡು ಮಿಕ್ಕ ದೆ ಶೆ ಲ್ಲವನ್ನೂ ನು ಮಾಡಿದವರ ಸ ತ್ರೆ ಂದು ಭಾವಿಸಿ 
ನಡೆಯಬೇಕೆಂದೂ, “ಸನತೆಗಳಿಗೆ ಮುಖ್ಯ ವಾಗಿ ಸ್ವಾಮ್ಯ ಕಾರಣವಾಗಿ 
ರದೆ ಅದನ್ನು ಉಪಯೋಗಿಸ.ವ ರೀತಿ ತ ಸಬ್‌ ಎಂದೂ, ಆದುದ 
ರಿಂದ ಸ್ವಾಮ್ಯ ಉಳ್ಳವರು ಸಮಾಜದ ಹಿಶಚಿಂತಕರಾಗಿ ನಡೆದುಕೊಳ್ಳು 
ವಂತೆ ಪರಿವರ್ತನೆ ಮಾಡುವುದಕ್ಕಾಗಿ ಸ್ಪ ಪ್ರಚಾರವನ್ನು ಕೈಗೊಳ್ಳ ಬೇಕೆಂದರು. 
ಇನ್ನು ಕೆಲನರು ಸಮಾಜದಲ್ಲಿರುವ ನ್ಯೂನತೆಗಳಿಗೆ ಸನಾತನ ಮತಧರ್ಮ 
ವನೂ ಮತ್ತು ಅದರ ಆಚರಣೆಯನ್ನೂ ಮರೆತಿರುವುದೇ ಮುಖ್ಯ ಕಾರಣ 
ವಾಗಿಬೆ ಎಂದಿದ್ದರು. ಕ್ರೈಸ್ತ ಮತಾವಲಂಬಿಗಳು ಕ್ರಿಸ್ತನು ಉದಾ 
ಹರಿಸಿದ. ನೀತಿವಾಣಿಗಳಲ್ಲಿ ಸಮಾಜ ಕಲ್ಯಾಣ ಅಡಗಿರುವುದಾಗಿಯೂ, 
ಬಡವನಾದವನು ಶ್ರೀಮಂತನಿಗಿಂತ ಸುಲಭವಾಗಿ ದೇವರ ದಯೆಯನ್ನು 
ಗಳಿಸುತ್ತಾನೆಂದೂ, ಶ್ರೀಮಂತ ಜೀವನ ಪಾಪದ ಜೀವನನೆಂದೂ, 
ಆದುದರಿಂದ ರೂ ಕ್‌ ಕ್ರೃಸ್ತ ಬೋಧನೆಯನ್ನೇ ಅನುಸರಿಸ 
ಬೇಕೆಂದೂ ಸಮಾಜವಾದ ತತ್ತ್ವ ಕೈಸ್ತ ಬೋಧನೆಯನ್ನು ಅನು 
ಸ್ಥಾನಕ್ಕೆ ತರುವುದರಲ್ಲಿ ಅಡಗಿದೆ ಎಂದೂ ಪ್ರಚಾರ ಕೈಕೊಂಡಿದ್ದ ರು. ಇನ್ನು 
ಕೆಲವರು ಇಂಗ್ಲಿಷ್‌ ಮತ್ತು ಫ್ರೆಂಚ್‌ ಕ್ರಾಂತಿಗಳಿಂದ ಸ್ಫೂರ್ತಿ ಪಡೆದು 
ಸಮಾಜದಲ್ಲಿರುವ ನ್ಯೂನತೆಗಳಿಗೆ ಸ್ವಾಮ್ಯವೇ ಮುಖ್ಯ ಕಾರಣವಾಗಿದೆ 


೨೪ ವೈಜ್ಞಾ ನಿಕ ಸಮಾಜ ನಾದ 


ಎಂದರು, ಫ್ರೌಢನ್‌ ಎಂಬ ಸಮಾಜವಾದಿ " ಸ್ವಾಮ್ಯ ಕಳವು' ಎಂದು 
ಹೊ) ನನು (Property is theft). ಕಾ ಉಗ್ರಗಾಮಿಗಳು 
ಸ್ವಾಮ್ಯವನ್ನು ವಿನಾಶಗೊಳಿಸಿ ಆರ್ಥಿಕ ಸಮಾನತೆಯನ್ನು. ತರುವುದೇ 
ಸಮಾಜವಾದವೆಂದಿದ್ದರು. ಇನ್ನು ಕೆಲವರು ಸಮಾನತೆ ಎಂದರೆ ಎಲ್ಲ 
ಪೌರರ ಆವಶ್ಯ ಕತೆ ಅಭಿರುಚಿ ಒಂದೇ ಎಂದೂ, ಒಬ್ಬ ವ್ಯಕ್ತಿಗೂ 
ಇನ್ನೊಬ್ಬ ವೃತ್ತಿಗೂ ಯಾವ ವ್ಯತ್ಯಾಸವೂ ಇಲ್ಲವೆಂದೂ, ಸಮಾನತೆ 
ಇ ನ ನಿಧದಲ್ಲೂ ಸವಾನತೆ ಎಂದೂ ಘೋಷಿಸಿದರು. (Equili- 
tarian socialists.) 
ಇನ್ನು ಕೆಲವರು ಫ್ರೆಂಚ್‌ ಕ್ರಾಂತಿಯ ಕಾಲದಲ್ಲಿ ಪ್ರಾಧಾನ್ಯತೆ 
ಪಡೆದ ಬುದ್ಧಿಶಕ್ತಿಯ (Reason) ಆರಾಧಕರಾದರು. ಬುದ್ಧಿಶಕ್ತಿಯ 
ಬಲದಿಂದ ಸಮಾಜದಲ್ಲಿರುವ ನ್ಯೂನತೆಗಳನ್ನೆಲ್ಲಾ ತೊಡೆಯಲು ಸಾಧ್ಯ 
ವೆಂದರ್ಕು ಬುದ್ಧಿ ಶಕ್ತಿ ಯನ್ನು ನ ಯೋಗಿ ಸ್ವಲ್ಪವೂ ಕಲ್ಮ] ಸನಿಲದ 
ಸಮಾಜವ್ಯವನ್ನೆಯ ನಿರ್ಮಾಣದಲ್ಲಿ ತೊಡಗಿದರು. ಸುಧಾರಣೆಯನ್ನು ಹೊಂದಿ 
ರುವ ಸಮಾಜ ವ್ಯವಸ್ಥೆ ಗಳ "ಮಾದರಿ (Models) ಯನ್ನು ರಚಿಸಿದರು. 
ಮುಖ್ಯ ವಾಗ್ಮಿ ಬುದ್ಧಿ ಶಕ್ತಿಗೆ ಈಗ ತಾನೆ ಪರಿಹಾರ Fe ಗೋಚರ 
ವಸನ . ಇಷ್ಟು ದಿವಸಗಳು ಈ ದಿವ್ಯವಾದ ಬೆಳಕು ಬುದ್ಧಿಶಕ್ತಿಗೆ ಅಗೋ 
ಚರವಾಗಿದ್ದು ಮಾನನಕೋಟ ನರಳಬೇಕಾಯಿತು; ಈಗ ದಿವ್ಯ ಬೆಳಕು 
ಗೋಚರವಾಗಿರುವುದು ಮಾನವ ಕೋಟಯ ಭಾಗ್ಯವೆನ್ನಬಹುದ್ದು; ಮಾನವ 
ಕೋಟ ಇಷ್ಟು ದಿವಸಗಳವರೆಗೂ ವೃಥಾ ಕಷ್ಟ ಪರಂಪರೆಗಳಿಗೆ ಒಳಗಾಗ 
ಬೇಕಾಯಿತು ; ಆದುದರಿಂದ, ಈಗ ಗೋಚರವಾಗಿರುವ, ಬುದ್ಧಿ ಶಕ್ತಿಯ 
ಬಲದಿಂದ ನಿರ್ಮಾಣವಾಗಿರುವ, " ಮಾದರಿ ಗಳಲ್ಲಿ ಒಂದನ್ನಾದರೂ 
ಅಂಗೀಕರಿಸಿ ಕೃತಾರ್ಥರಾಗುವುದು ಸರ್ವರ ಕರ್ತವ್ಯವಾಗಿದೆ ಎಂದರು, 


ಹೀಗೆ ಬಗೆಬಗೆಯ, ಸಮಾಜವಾದಗಳು ಹಾರಾಡುತ್ತಿದ್ದವು. ಆದರೆ 
ದಿಟನಾಗಿ ನೋವನು ಅನುಭವಿಸುತ್ತಿರುವ ಶೋಷಿತವರ್ಗ ಮಾತ್ರ ಮುಷ್ಕರ, 
ದಂಗೆ. ಒಳಯುದ್ದಗಳ ಮೂಲಕ ಪ್ರತಿಭಟನೆಯನ್ನು ವ್ಯಕ್ತಪಡಿಸು 
ತ್ರಿರುವುದನ್ನೂ, ಅಡ್ಡಿ ಬಿಂದ ಶಕ್ತಿ ಗಳನ್ನೂ ಸೈನ್ನ ಗಳನ್ನೂ ಎದುರಿಸಿ ಮಡಿ 
ಯುತಿ ತ್ತಿರುವುದನ್ನೂ “ಮಾಕ್ಸ್‌ ೯ ಎಂಗೆಲ್‌, ಕಂಡರು, ಶೋಷಿತವರ್ಗದ 
ಕಾರ್ಯಾಚರಣೆಯಲ್ಲಿ ಹ ತತ್ತ ಪ್ರೇರಣೆ ಇಲ್ಲದಿದ್ದರೂ ಬದುಕಲು 


BRARY GLNVN 


WAM 


4 4561 ದೆ ೨೫ 








ವರ್ಗ ಹೋರಾಟವೇ (Class ads ಶೋಷಿತವರ್ಗದ 
ಉಸಿರಾಗಿರುವುದು ಕಂಡುಬಂದಿತು ಮಾಕ್‌ನ್ಯ-ಏಂಗೆಲ್ಸ್‌ರು ಈ ಹೋರಾ 
ಟದ ಚಿತ್ರವನ್ನು ಖಾಸಗೀ ಸ್ತಾವ್ಯಿ ಆರಂಭವಾದಾಗಿನಿಂದ ಪ್ರತಿಯೊಂದು 
ಸಮಾಜದಲ್ಲೂ ನಡೆದಿರುವುದನ್ನು ಕಂಡರು. ತಮ್ಮ ಕಾಲವಾದ ಹತ್ತೊಂ 
ಬತ್ತನೇ ಶತಮಾನದಲ್ಲಿ ಹೋರಾಟ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಪ್ರತಿ 
ಧ್ವನಿಗೊಳ್ಳು ತ್ತಿರುವುದು ಗೋಚರವಾಯಿತು. ಫ್ರಾನ್ಸಿನ ಮಹಾ ಕ್ರಾಂತಿಯ 
ಕಾಲದಲ್ಲಿ ಬೆಬ್ಯೂಫ್‌ ಮತ್ತು ಆತನ ಸಹಪಾಠಿಗಳು ಸಮಾನತೆಯನ್ನು 
ನ್ಯಾಯದ ಹೆಸರಿನಲ್ಲಿ ಸಾರಿ ಸಾವನ್ನಪ್ಪಿದ್ದರೆ, ಜೆಬ್ಯೂಫನ ಪ್ರತಿಬಿಂಬಗಳು 
ಯೂರೋಪಿನ ನಾನಾ ಭಾಗಗಳಲ್ಲಿ ಕಾಣಿಸಿಕೊಂಡು, ಸ್ವಾಮ್ಯವರ್ಗವನ್ನು 
ಮೂಲೋತ್ಪಾಟನ ಮಾಡಲು ಶೋಷಿತವರ್ಗ ಫಿರತರಾಗಿರುವುದನ್ನು 
ಕಂಡರು. ಫ್ರಾನ್ಸ್‌ ದೇಶದಲ್ಲಿ ಶೋಷಿತ ವರ್ಗದ ಪ್ರತಿಭಟನೆ 1848ರ 
ಹೊತ್ತಿಗೆ ಮತ್ತೆ ಉಗ್ರರೂಪವನ್ನು ತಾಳಿದ್ದಿತ್ತು ಇಂಗ್ಲೆಂಡ್‌ ದೇಶದಲ್ಲೂ 
ಸಹ ಕಾರ್ಮಿಕವರ್ಗ ಸ್ವಾಮ್ಯವರ್ಗವನ್ನು ಬಹಿರಂಗವಾಗಿ ಬೀಕಿಸಿತು. 
ಕಾರ್ಮಿಕವರ್ಗದ ಆಶೋತ್ತರಗಳನ್ನು ಪತ್ರಮುಖೇನ ಮಂಡಿಸುವುದಕ್ಕೆ 
(The Chartist movement) ಚಳವಳಿಯನ್ನು ಆರಂಭಿಸಿತ್ತು. 
ಯೂರೋಪಿನ ಪ್ರಮುಖ ರಾಜಧಾನಿಗಳಲ್ಲಿ ನಿರಂಕುಶ ಪ್ರಭುತ್ವ ಮತ್ತು 
ಸ್ವಾಮ್ಯವರ್ಗದ ದರ್ಪವನ್ನಡಗಿಸಲು ಚಳವಳಿಗಳೆದ್ದಿದ್ದವು. 


ಮುಖ್ಯವಾಗಿ 1848 ರ ಹೊತ್ತಿಗೆ ಶೋಷಿತವರ್ಗದ ಚಳವಳಿ 
ಸ್ಪಷ್ಟವಾದ ರೂಪವನ್ನು ತಾಳಿ ಸ್ವಾಮ್ಯದ ಮೇಲೆ ಧಾಳಿ ಆರಂಭವಾಗಿತ್ತು. 
ಆದರೆ ಶೋಷಿತವರ್ಗದ ಆಶೋತ್ತರಗಳಿಗೆ ಪರಿಹಾರವನ್ನು ದೊರಕಿಸಿ 
ಕೊಡಲು ಹೊರಟ ವಾದಗಳು ಹಲವು ಬಗೆಯಲ್ಲಿದ್ದುದರಿಂದ ಯಾವುದು 
ಸರಿ, ಯಾವುದು ತಪ್ಪು ಎಂಬುದನ್ನು ತೀರ್ಮಾನಿಸುವುದೇ ಕಷ್ಟದ ಕೆಲಸ 
ವಾಯಿತು. ಎಲ್ಲವೂ ಧರ್ಮದ ನ್ಯಾಯದ ಹೆಸರಿನಲ್ಲಿ ಪ್ರತಿಪಾದಿತವಾಗಿ 
ದ್ಹುದರಿಂದ ಮತ್ತು ಧರ್ಮ ನ್ಯಾಯಗಳ ಸಂರಕ್ಷಣೆ ಎಲ್ಲರ “ಕರ್ತವ್ಯವೆಂದು 
ತಿಳಿಸಿದ್ದು ದರಿಂದ ಧರ್ಮಕ್ಕೆ ನ್ಯಾಯಕ್ಕೆ ಚ್ಯುತಿ ಉಂಟಾಗಿರುವ ಬಗೆಯನ್ನು 
ಪತೆ ಹಚ್ಚು ವುದೇ ಸಮಸ್ಯೆಯಾಯಿತು. ಘೋ ಈ ಹಲವು ಪಾದಗಳು 
ತಮ್ಮ ಸರಿಹಾರಮಾರ್ಗವನ್ನು ಶೋಷಿತವರ್ಗಕೈಮಾತ್ರ ಅನ್ವ ಯಿಸಿರಲಿಲ್ಲ, 
ಅಖಿಲ ಸಮಾಜದ ಉದ್ದಾರ ಧರ್ಮ-ಸಮಾಜವಾದಿಗಳ ಮತ್ತು ನ್ಯಾಯ- 


೨೬ ಕಲ್ಪನಾ ಮತ್ತು ವೈಜ್ಞ್ಯಾನಿಕ ಸಮಾಜ ವಾದ 


ಸಮಾಜವಾದಿಗಳ ಗುರಿಯಾಗಿದ್ದಿತು, ಶೋಷಿತವರ್ಗದ ಚಳವಳಿ 
ವರ್ಗವೈಷಮ್ಯವನ್ನು ತರುವುದೆಂದೂ, ಪಕ್ಷೀಯೆವಾಗುವುದೆಂದೂ, ಮತ್ತು 
ಧರ್ಮಸಂಸ್ಥಾಪನೆ ಸರ್ವರ ಕರ್ತವ್ಯವಾದ್ದರಿಂದ ಶೋಷಿತವರ್ಗದ ಚಳ 
ವಳಿ ಅನಾವಶ್ಯಕವೆಂದೂ ತಿಳಿಸಿದರು. 

ಅಲ್ಪ ಸ್ವಲ್ಪ ಮಟ್ಟಿಗೆ ಫ್ರೆಂಚ್‌ ಮಹಾ ಕ್ರಾಂತಿಯಿಂದ ಸ್ಫೂರ್ತಿ 
ಪಡೆದು ಪ್ರತಿಪಾದಿತವಾಗಿದ್ದ ಉಗ್ರಗಾಮಿಗಳೆ ವಾದ ಶೋಷಿಶವರ್ಗದ 
ವಾದವಾಗಿತ್ತು. ಸ್ವಾಮ್ಯ ಮತ್ತು ಶೋಷಕವರ್ಗದ ನಿರ್ಮೂಲವೇ 
ಶೋಷಿತನರ್ಗದ ವಿಮುಕ್ತಿಗೆ ಹೆದ್ದಾರಿ ಎಂದು ಉಗ್ರವಾದಿಗಳು ಘೋಷಿ 
ಸಿದ್ದರು. ಆದರೆ ಶೋಷಣೆ ಹೇಗೆ ನಡೆಯುತ್ತಿದೆ, ಸ್ವಾಮ್ಯವನ್ನಾಗಲೀ 
ಅಥವಾ ಶೋಷಣೆಯನ್ನಾ ಗಲೀ ನಿರ್ಮೂಲಮಾಡುವ ಬಗೆ ಹೇಗೆ ಶೋಷಿತ 
ವರ್ಗ ಮಾಡಬೇಕಾಗಿರುವುದು ಏನು, ಎಂಬುದರ ಬಗ್ಗೆ ವಿವರಣೆಯನ್ನು 
ಕೊಡಲು ಅಶಕ್ತರಾಗಿದ್ದರು, ಒಟ್ಟಿನಲ್ಲಿ ಎಲ್ಲರೂ ಭಾವುಕರಾಗಿ ಅಥವಾ 
ಮಾದರೀ ಸಮಾಜಗಳ ನಿರ್ಮಾಣದಲ್ಲಿ ಕಾಲ ಕಳೆದರು. ನಾನಾ ತರಹದ 
ನಿವರಣೆಯ ಪರಿಣಾಮವಾಗಿ ಸಮಾಜನಾದನೆಂಬ ಶಬ್ದ ಪ್ರಯೋಗದಲ್ಲಿ 
ಬಂದರೂ ನಾನಾರ್ಥವನ್ನು ತಾಳಿದ್ದಿತು. ಸ್ವಾಮ್ಯ ಮತ್ತು ಶೋಷಣೆ 
ಯನ್ನು ನಿರ್ಮೂಲ ಮಾಡಬೇಕೆಂದವರು, ಸ್ವಾಮ್ಯ ಮತ್ತು ಶೋಷಣೆಯ 
ಪ್ರಶ್ನೆಯನ್ನೇ ಚರ್ಚೆಸದವರು, ಶೋಷಿತವರ್ಗದ ದುಸ್ಥಿತಿಗೆ ಧರ್ಮ 
ಚ್ಯುತಿಯೂ ನ್ಯಾಯತ್ಯುತಿಯೂ ಕಾರಣವಾಗಿದೆ ಎಂದವರು ಮಾದರೀ 
ಸಮಾಜ ನಿರ್ಮಾಪಕರು ಎಲ್ಲರೂ ಸಮಾಜವಾದಿಗಳಾಗಿದ್ದರು. ಎಲ್ಲವೂ 
ಗೊಂದಲವಾಗಿದ್ದಿತು. 


ಇಂತಹ ಸಮಯದಲ್ಲಿ ಶೋಷಿತವರ್ಗದ ಕಾರ್ಯಾಚರಣೆಯಿಂದಲೇ 
ಮುಕ್ತಿ, ಹೋರಾಟವೇ ಉಳಿದಿರುವ ಮಾರ್ಗ ಸ್ವಾಮ್ಯವೇ ಶೋಷಣೆಯ 
ಮೂಲ, ಸಮಾಜದ ಉತ್ಸಾದನಾ ಸಾಧನಗಳ ಸಮಾಜೀಕರಣವೇ ತಮ್ಮ 
ಗುರಿ, ಸ್ವಾಮ್ಯ ಮತ್ತು ಸ್ವಾಮ್ಯವರ್ಗದ ಸರ್ಕಾರದ ಮೂಲೋತ್ಪಾಟಿನೆಯೇ 
ತಮ್ಮ ಧ್ಯೇಯ ಎಂದು ಕಾರ್ಯಾಚರಣೆಯಲ್ಲಿ ನುರಿತಿದ್ದ ಕ್ರಾಂತಿಕಾರ 
ಯೋಧರು ತಮ್ಮದೇ ಆದ " ನ್ಯಾಯವಾದಿಗಳ ಸಂಘ? (Federation 
of the Just) ವೊಂದನ್ನು 1836 ರಲ್ಲಿ ಫ್ರಾನ್ಸ್‌ ದೇಶದಲ್ಲಿ ಸ್ಥಾಪಿಸಿ 
ದರು. ಕ್ರಮೇಣ ಈ ಸಂಘೆ ಯೂರೋಪ್‌ ಖಂಡದ ನಾನಾ ದೇಶಗಳ 


ಕಲ್ಪನಾ ಮತ್ತು ವೈ 


ಕಾರ್ಮಿಕ ಪ್ರತಿನಿಧಿಗಳನ್ನೊ ಳೆಗೊಂಡು ವಿಸ್ತರಣೆ ಹೊಂದಿ " ಸಮವಾದಿ 
ಗಳ ಸಂಘ" (Communist League) ಂಬ ಹೆಸರಿನಿಂದ 
1847 ರಲ್ಲಿ ಲಂರ್ಡ ನಗರದಲ್ಲಿ ಸ್ಥಾ ನನೆಯಾಯಿತು. ತಮ್ಮ ಚಟು 
ವಟಕೆ ಕೇವಲ ಒಂದು ದೇಶಕ್ಕೆ ಮಾತ್ರ ಅನ್ವಯಿಸಜಿ ಸಕಲ ದೇಶ 
ಗಳಿಗೂ ಅನ್ರಯಿಸುವುದಾಗಿ ತಿಳಿಸಿದರು. ಎಲ್ಲ ದೇಶದ ಕಾರ್ಮಿಕವರ್ಗ 
ಒಂದೆ ಅವರಲ್ಲಿ ಯಾವ ಭೇದಭಾವವೂ ಇಲ್ಲವೆಂದರು. ಅಂತ: ರಾಷ್ಟ್ರೀಯ 
ಕಾರ್ಮಿಕ ಬಂಧುತ್ತವನ್ನು ಪ್ರಕಟಿಸಿದರು. ಸಮಾಜವಾದ ತತ್ತ್ವನಿರೂಪಣೆ 
ಯಲ್ಲಿ ಗೊಂದಲವೂ, ಶೋಷಿತವರ್ಗದ ಚಳವಳಿ ಅನಗತ್ಯ, ಸಂಘಟನೆ 
ಅನಾವಶ್ಯಕವೆಂಬ ಖಂಡನೆಗಳೂ ಇದ್ದಾಗ ಸಮವಾದಿಗಳ ಸಮೂಹದ 
(ಕಮ್ಯೂನಿಸ್ಟ್‌ ಲೀಗಿನ) ಕಾರ್ಯಕಲಾಸಗಳು ಮಾರ್ಕ್‌-ಏಂಗೆಲ್ಸ್‌ ರನ್ನು 
ಆಕರ್ಷಿಸಿದವು. ಈ ಸಂಸ್ಥೆ ನಿಜವಾಗಿಯೂ ಶೋಷಿತವರ್ಗದ ಪ್ರತಿನಿಧಿ 
ಎಂದು ಭಾವಿಸಿದರು, ಸಂಘಕ್ಕೆ ಸದಸ್ಯರಾಗಲು ಒಪ್ಪಿ ಕ್ರಮೇಣ ಸಂಘಕ್ಕೆ 
ಸಬಹೆಗಾರರಾದರು. ಆಮೇಲೆ ಸಮವಾದಿಗಳ ಸಮೂಹವೂ (ಕಮ್ಯೂ 
ನಿಸ್ಟ್‌ ಲೀಗ್‌) ಸಹ ಸವಾಜನಾದೀ ಶತ್ತ್ವದ ಬಗ್ಗೆಯಾಗಲೀ 
ಶೋಷಿತವರ್ಗದ ಪಾತ್ರದಬ ಗ್ಗೆಯಾಗಲಿೇ ಖಚಿತವಾದ ಅಭಿ 
ಪ್ರಾಯಗಳನ್ನು ಹೊಂದಿಲ್ಲದಿರುವುದನ್ನು ಕಂಡರು... ಸಮಾಜವಾದ 
ಧ್ಯೇಯದ ಬಗ್ಗೆ ಮತ್ತು ಕಾರ್ಯಾ ಚರಣೆಯ ಆವಶ್ಯಕತೆಯ 
ಬಗ್ಗೆ ಕ್ರಾಂತಿಕಾರ ಮನೋಭಾವವಿತ್ರ್ವೇ ವಿನಾ ಮತ್ತೇನೂ ಇರಲಿಲ್ಲ. 
ಇಂತಹ ಪರಿಸ್ಥಿತಿಯಲ್ಲಿ ಮಾರ್ಕ್ಸ್‌-ಏಂಗೆಲ್ಸ್‌ರು ತಮ್ಮದೇ ಆದ ಹೊಸ 
ಬಗೆಯ ಸಮಾಜವಾದೀ ಸಿದಾ ೦ಶವನ್ನು ಮುಂದಿಟಿ ರು. ಸಂಘೆದ 
ಸದಸ್ಯರು ಮಾರ್ಕ್ಸ್‌-ಏಂಗೆಲ್ಸ್‌ ರ ವಾದಸರಣೆಯನ್ನು ಮನನಮಾಡಿ ಅವರ 
ಸಿದ್ಧಾಂತವನ್ನು ಸಂಘದ ತತ್ತ್ವವನ್ನಾಗಿ ಅಂಗೀಕರಿಸಲು ನಿಶ್ಚಯಿಸಿ 
ದರು. ಅದರಂತೆ 1848 ರಲ್ಲಿ ಮಾರ್ಕ್ಸ್‌- ಏಂಗೆಲ್ಸ್‌ರು ಸುಘದ ಪ್ರಣಾ 
ಳಿಕೆಯನ್ನು ಬರೆಯುವಂತೆ ಸಂಘದಿಂದ ಆಶ್ವಾಸನೆ ಬಂದಿತು. ಈ ಆದೇಶದ 
ಮೇರೆಗೆ ಮಾರ್ಕ್ಸ್‌-ಏಂಗೆಲ್ಸ್‌ರು. * ಸಮವಾದಿಗಳ (ಕಮ್ಯೂನಿಸ್ಟ್‌) 
ಪ್ರಣಾಳಿಕೆ” (Communist Manifesto) ಎಂಬ ಗ್ರಂಥವನ್ನು ಬರೆ 
ಡರು. 1848 ರಲ್ಲಿ ಸಂಘವು ಪ್ರಣಾಳಿಕೆಯನ್ನು ಪ್ರಕಟಿಸಿತು. ಪ್ರ ಗ್ರಂಥ 


ಜ್ಞಾನಿಕ ಸಮಾಜ ವಾದ ೨೭ 


೨೮ ವೈಜ್ಞಾನಿಕ ಸಮಾಜ ವಾದ 


ಮತ್ತು ಇತರ ಗ ಗ್ರಂಥಗಳ 1 ಮೂಲಕ ಮಾರ್ಕ್ಸ್‌- ಏಂಗೆಲ್ಸ್‌ ರು ತಮ್ಮ ನೂತೆನ 
ಸಿದಾ 2 ಂತವನ್ನು ಪ್ರ ಪ ತಿಪಾದಿಸಿದರು. ಸೈಣ್ಣಾ ವಿಕ ಸಮಾಜವಾದ ಅಥವಾ 
ಮಾಕ್ಸ್‌ ೯ ವಾದ "ಜನ್ಮತಾಳಿತು. ಈ ಕಾರಣದಿಂದಲೇ ಸಮಾಜವಾದದ 

ಪ್ರಣಾಳಿಕೆಯ ಪ ಪ್ರಕಟನೆ ವಿಶ್ವಘಟನೆಗಳಲ್ಲೊ ೦ದಾಗಿದೆ. ಆಧುನಿಕ ಸಮಾಜ 
ನಾವದ ಆಗಮನಕ್ಕೆ ನಾಂದಿಯಾಗಿದೆ. 


ಪ್ರಕಟಿವಾದ ಪ್ರಣಾಳಿಕೆಯನ್ನು ಸಮಾಜವಾದಿಗಳ ಪ್ರಣಾಳಿಕೆ 
ಎಂದು ಫಕಿಯಜಿ “ ಸಮವಾದಿಗಳ (ಕಮ್ಯೂನಿಸ್ಟ್‌) ಪ್ರ ಣಾಳಿಕೆ ” ಎಂದು 
ಕಕಿಯುವುದಕ್ಕೆ ಕೆಲವು ಕಾರಣಗಳಿವೆ. ಆಗ್ಗೆ ಕಮೂ ನಿಸ್ಟ್‌ 8 ಎಂಬ 


1. ಮಾರ್ಕ್ಸ್‌ ಕ್ಯಾಪಿಟಲ್‌; ತತ್ತ್ವ ಐಾಸ್ತ್ರದ ದಾರಿದ್ರ್ಯ; ಗೋತಾ ಕಾರ್ಯ 
ಕ್ರಮದ ಟೀಕೆ; ಲಡ್‌ವಿಗ್‌ಪೊಯರ್‌ ಬಾಕ್‌. ಹೋಲೀಫ್ಯಾಮಿಲಿ; ಕೂಲಿ, ಬೆಲೆ 
ಮತ್ತು ಲಾಭ; ಫ್ರಾನ್ಸ್‌ ನಲ್ಲಿ ನರ್ಗಹೋರಾಟಗಳು; ಲೂಯಿ? ಬಾನಾಪಾರ್ಟಯ 
ಹದಿನೆಂಟನೇ ಬ್ರುಮೆ:ರ್‌; ಜರ್ಮನ್‌ ಐಡಿಯಾಲಜಿ ; ಮುಂತಾದವುಗಳು, 

ಏಿಂಗೆಲಿ - ಖಾಸಗೀ ಸ್ವಾಮ್ಯ ಮತ್ತು ರಾಜ್ಯದ ಉದಯ; ಕಾರ್ಮಿಕರ 
ಸ್ಪಿತಿಗತಿಗಳು; ಥೊರಿಂಗನ ವಿರುದ್ಧ; ಮುಂತಾದವುಗಳು. 

೭ ಕಮ್ಯೂನಿಸಂ ಎಂಬ ಶಬ್ದ ಲ್ಯಾಟಿನ್‌ ಭಾಷೆಯ ಕಮ್ಮೂನಿಸ್‌ ಎಜೆ 
ಶಬ್ದದಿಂದ ಬಂದಿದೆ... ಕಮ್ಮೂನಿಸ್‌ ಎಂದರೆ ಎಲ್ಲರಿಗೂ ಎ |] ಆಗಿರುವ, 
ಸಾಮಾನ್ಯ, ಸರ್ವಸಾಮಾನ್ಯ. ಸಾರ್ವಜನಿಕ (ವ್ಯತಿರಿಕ್ತ: ಒಬ್ಬಣಿಗೆ ಸೇಔರುವ) ಕ 
ಅರ್ಥ. (Communis=that which is commo 6೮೪೮೩! or 
all, Common, General, Universal, Public ; that which 
belongs to one. Commune is (n) that which is common, 
Commune +-ism= Communism). ವಿರಸ ಅವ್ಯವಸ್ಥೆ, ಅಶಾಂತಿ ಇಲ್ಲ 
ದಿರುವ ಸಮಾಜ ವ್ಯವಸ್ಥೆ ಒಂದನ್ನು ಕಾಣಲು ಪ್ರಾಚೀನಕಾಲದಲ್ಲಿ ಪ್ರಯತ್ನ ನಡೆ 
ಯಿತು. ಅಂತಹ ಸಮಾಜ ಅತಿ ಹಿಂದಿನ ಕಾಲದಲ್ಲಿ ಇತ್ತೆ೦ಂದ್ಕೂ ಅದು ಸ್ವರ್ಣ 
ಯುಗವೆಂದೂ, ಅಲ್ಲಿ ಸುಖಶಾಂತಿಗಳು ಇದ್ದುನೆಂದೂ ಭಾವನೆ ತು, 
ಉಣ್ಣುವ ಅಹಾರವಸ್ತು ಗಳ ಮತ್ತು ಇತರ ಭೋ ಗವಸ್ತುಗಳ ಉತ್ಪಾದನೆ 
ವಿಭಜನೆಗಳು ಸ್ವಾಮ್ಯಪವಿಲಬ್ಲದ ಸಮಾನ ಅನುಭ ಇದ್ದುದರಿಂದ ಆ ಸಮಾಜವನ್ನು 
ಕಮ್ಯೂನಿಸ್ಟ್‌ ಎಂದ) ಕರೆದರು. ಅದರಂತಿರುವ ಆದರ್ಶ ಸಮಾಜವನ್ನು ವಾ 
ಪರರು ಆಶಿಸಿದರು. ಇಂತವರಲ್ಲಿ ಪ್ಲೇಟೋ ಮುಖ್ಯನಾದವನು, ಕ್ರಮೇ 
ಈ ಆದರ್ಶ ಸಮಾಜ ಪ್ರಕೃತಿ ನಿಯಮಗಳಿಗೆ (Jus Naturale) ಮತ್ತು ವಿನೇಕ 
ಬುಚ್ಛಿಕು/ ಈ: ೫೩೩ ್ಯಣ) ಅನುಸಾರವಾಗಿ ಇರುವುದೆಂಬ ಭಾವನೆ ಪ್ರಚಾರಕ್ಕೆ 











ಕಲ್ಪನಾ ಮತ್ತು ವೈಜ್ಞಾ ಏಕ ಸಮಾಜ ವಾದ ೨೯" 


ನಾಮಾಂಕಿತ ಇತರ ಸಮಾಜವಾದಗಳಿಗಿಂತ ಉಗ ನಿಲುವನ್ನು ಸೂಚೆಸುವ 
ಶಬ್ದವಾಗಿ ಇದ್ದಿತು, ಮಾಕ್‌ ರಿ-ವಿಂಗೆಲ್ಸ್‌ರಿಗೆ ಮ್ಮ ವಾದವನ್ನು ಇತರ 
ಸಮಾಜವಾದಗಳಿಂದ ನ ಪ್ರತೆ (ಕಿಸುವುದಕ್ಕೆ « ಕಮ್ಯೂನಿಸ್ಟ್‌ ಎಂಬ ಶಬ್ದ 
ಪ ಪ್ರಯೋಗ ಸೂಕ್ತವಾಗಿ ಕಂಡಿತು, ಆದ್ದರಿಂದ ತಮ್ಮ ಪ್ರಣಾಳಿಕೆಯನ್ನು 
“ಕಮ್ಯೂ ನಿಸ್ಟ್‌ ' 5" ಎಂದು ಕರೆದರು. ಇಸ್ಟು ವಿನಃ ಬೇರೆ ಇನ್ನಾವ ಅರ್ಥ 
ದಲ್ಲೂ « "ಕಮ್ಯೂನಿಸ್ಟ್‌? ಎಂಬ ಶಬ್ದವನ್ನು ಸ್ರಯೋಗಿಸಿಲ್ಲ. ಕಮ್ಯೂನಿಸಂ 
ಎಂದರೆ ಸಮಾಜವಾದ ; ಮಾರ್ಕ್ಸ್‌-ಏಂಗೆಲ್ಸ್‌ರು ತಮ್ಮ ವಾದವನ್ನು ಸಹ 
€ ಸಮಾಜವಾದ (ವೈ ಜಾ ನಿಕ ೇ ಅಥವಾ ಆಧುನಿಕ) ಎಂದು ಕರೆದಿದ್ದಾರೆ. 
ಆದರೆ ಬಳಕೆಯಲ್ಲಿ ಊಟ ಮಾಕ್ಸ್‌ ೯ವಾದನನ್ನು ಅದನ್ನು ಅನು 
ಸರಿಸಿದೆ ಕಾರ್ಮಿಕನರ್ಗದ ಚಳವಳಿಯನ್ನು. ಮತ್ತು ಅದನ್ನು ಅನುಷ್ಠಾನಕ್ಕೆ 
ತರಲು ರಚನೆಯಾದ ಕಾರ್ಮಿಕವರ್ಗದ ರಾಜಕೀಯ ಪಕ್ಷಗಳನ್ನು 
"ಕಮು ನಿಸ್ಟ್‌ ' ಎಂದು ಕರೆಯುವುದು ವಾಡಿಕೆಗೆ ಬಂದಿದೆ, * 


ಮಾರ್ಕ್ಸ್‌-ನಿಂಗೆಲ್ಲ್‌ರು ತಾವು ಪೃತಿಪಾದಿಸಿದ ಹೊಸ ಸಮಾಜವಾದ 
ತತ್ತ ಎನನ್ನು "ನೈಜ್ಞಾ ವಿಕ 'ಸಮಾಜವಾದನೆಂದು ಕರೆದರು (Scientific 
ಕ್ರಯ, “ಇತರ ಸಮಾಜವಾದಗಳನ್ನೆ ಲ್ಲಾ ಕಲ್ಪನಾ ಅಥವಾ 


ಬಂದಿತು. ಈ ತರುವಾಯ ಪ್ರಕೃತಿ ನಿಯಮ ಮತ್ತು ವಿವೇಕ ಬುದ್ಧಿ ವಾಸ್ತನಿಕ 
ಸಮಾಜವನ್ನು ಅಳೆಯಲು ಅಳತೆಗೋಲಾದವು. ಆದರ್ಶ ಸಮಾಜ ಸಮಾಜ ಹಿತ 
ಚಿಂತಕರಿಗೆ ಚಳವಳಿಗಾರರಿಗೆ ಸ್ಫೂರ್ತಿದಾಯಕವಾಗಿ ನಿಂತಿತು. ಸ್ವಾಮ್ಯವಿಲ್ಲದ 
ಸಮಾನ ಅನುಭಹವನ್ನು ವಾದಿಸುವವರೆಶ್ಲರೂ ಕಮ್ಮೂನಿಸಂ ಧ್ಯೇಯವಾದಿಗಳು 
ಅಥವ ಸಮಾಜನಾದಿಗಳಾದರು. ಆದರೂ 1836 ರ ಹೊತ್ತಿಗೆ ಸಮಾಜವಾದಿಗಳಲ್ಲಿ 
ಒಂದು ಪಂಗಡ ಉಗ್ರ ಕ್ರಾಂತಿಕಾರ ಚಳುವಳಿಯ ಮೂಲಕ ಸಮಾಜ ವ್ಯವಸ್ಥೆ 
ಯಲ್ಲಿ ಸಂಪೂರ್ಣ ಬದಲಾವಣೆಯನ್ನು | ತಮ್ಮ ಕಾರ್ಯಕ್ರ ಮನೆಂದರು. 
ಇತನ ಸಮಾಜವಾದಿಗಳಿಂದ ತಮ್ಮ ನ್ನು, ಪ್ರತ್ಯೇಶಿಸಿಕೊಳ್ಳಿ. ಲು ಸ ನಜ 
(ಕಮ್ಮೂನಿಸ್ಟ್‌) ಎಂದು 4ಕಕುಕೊಂಡಕು. 

2. ಕಮ್ಯೂನಿಸಂ ಎಂಬ ಶಬ್ದವನ್ನು ಮಾರ್ಕ್ಸ್‌-ಬಿಂಗೆಲ್ಸ್‌ರು ಸಮಾಜ 
ವಾದ ಆಗಮಿಸಿ, ಮೊದಲು ವ್ಯವಸ್ಥೆ ಹೊಂದುವ ಸಮಾಜವನ್ನು " ಸಮಾಜವಾದೀ 
ಸಮಾಜ ' (50048118 50000) ನೆಂದೂ, ತರುವಾಯ ರೂಪಗೊಳ್ಳುವ ವ್ಯವಸ್ಥೆ 
" ಸಮವಾದೀ ಸಮತಾಜ' (Communist Society) ನೆಂದೂ ಇನ್ನೊಂದು 
ಅರ್ಥದಲ್ಲಿಯೂ ಸಹ ಪ್ರಯೋಗಮಾಡಿದ್ದಾರೆ. 


೩೦ ವೈಜ್ಞಾನಿಕ ಸಮಾಜ ವಾದೆ 
ಗಿ 


ಭಾವುಕ ಸಮಾಜವಾದಗಳೆಂದು ಕಕಿದರು (Utopian Socialism) 
ಕಲ್ಪನಾ ಸಮಾಜವಾದಗಳನ್ನು ಉಗ್ರ ಬೇಳೆಗೆ ಗುರಿಪಡಿಸಿದರು. ಅವುಗಳ 
ನಿಶ್ಚಯೋಜಕತೆಯನ್ನು, ಅವೈಜ್ಞಾ ನಿಕ ಸ್ವರೂಪವನ್ನೂ ಬಯಲು 
ಮಾಡಿದರು. ಒಂದನೆಯದಾಗಿ, ಯಾರು ಯಾರು ಸರ್ವರಿಗೂ ಸುಖಮಯ 
ಜೀವನವನ್ನು ಕಲ್ಪಿಸಿಕೊಡುವ ದೃಷ್ಟಿಯಿಂದ ಬುದ್ಧಿಶಕ್ತಿಯ ಮೂಲಕ 
. ಮಾದರೀ ' ಸಮಾಜಗಳನ್ನು ನಿರ್ಮಾಣಮಾಡಿ, ಅವುಗಳನ್ನು ಅನುಕರಿ 
ಸುವಂತೆ ಕರೆ ಇತ್ಮರೊ, ಅವರನ್ನೆಲ್ಲಾ ಕಲ್ಪನಾಸಮಾಜವಾದಿಗಳೆಂದರು. 
ಈ ಜನರಲ್ಲಿರುವ ವಿಶೇಷವೆಂದರೆ ಸುಂದರವಾದ ಸಮಾಜದ ಮಾದರಿಗಳನ್ನು 
ರಚಿಸುವುದು, ಹಿಂಬಾಲಕರನ್ನು ಆಕರ್ಷಿಸಲು ಪ ದರ್ಶನಕ್ಕೆ ಮಾದರಿ 
ಗಳನ್ನು ಇಡುವುದು, ಅವರ ಮನಸ್ಸ ನ್ನು ಒಲಿಸಿ ಳು ಪಡ ಅವರ 
ರಜೇ ಗೆ ತಾಕುವಂತೆ ವಿಜ್ಞಾ ನಿಸಿಕೊಳು ವುದು ಒಂದು ಮಾದರಿ 
ಯನ್ನು ಪ್ರೇಕ್ಷಕರು ಒಪ್ಪ ದಿದ್ದ ಪಕ್ಷದಲ್ಲಿ ನಿಮಾ?ಣಮಾಡಿದ್ದ ಮಾದರಿಯಲ್ಲಿ 
3ಿಲವ್ರ ಬಿಡೆಲಾವಣಿಗಳನ್ನು ಮಾಡುವುದು, ಹಾಗೆಯೂ ಒಪ್ಪ ದಿದ್ದ ಪಕ್ಷದಲ್ಲಿ 
ತಮ ತಪ್ಪು ಬಿನೂ ಇಲನೆಂದು ಹತಾಶರಾಗುವುದು. 


ಮಾರ್ಕ್ಸ್‌-ಏಂಗೆಲ್ಸ್‌ರು ಕಲ್ಪನಾಸಮಾಜವಾದದಲ್ಲಿ ಅಡಗಿರುವ 
ದೋಷಗಳನ್ನು ವಿವರಿಸಿದ್ದಾರೆ. ಲ ಣ ಬುದ್ದಿ ಶಕ್ತಿ ಯಿಂದ 
ರಚಿತವಾಗುವ " ಮಾದರಿ ' ಗಳಿಂದ ಆಗುವುದಾದರೆ ಸಮಾಜ ಕಲ್ಯಾಣದ 
ಭಾವನೆಯೂ ಮತ್ತು ಮಾದರಿಗಳೂ ಒಬ್ಬ ವ್ಯಕ್ತಿಯನ್ನು ಅನುಸರಿ 
ಸುತ್ತವೆ. ಒಬ್ಬನು ಇನ್ನೊಬ್ಬನ ಹಾಗೆ ಯೋಚಿಸುವುದಿಲ್ಲ, ಒಬ್ಬನಿಗೆ 
ಅಪಾ ಯಮಾನವಾದದ್ದು ಇ ಬಿಗೆ ಕಹಿಯಾಗಿ ಇರಬಹುದು. ಅವನ 
ವನ ಮಟ್ಟಕ್ಕೆ ಅನುಗುಣವಾಗಿ ನಿರ್ಮಾಣಹೊಂದುವ ಭಾವಣೆಗಳಲ್ಲಿ 
ಯಾವುದು ಉತ್ತಮವಾದುದೆಂದು ತೀರ್ಮಾಥಿಸಲು ಮತ್ತೊಬ್ಬನ ಬಳಿಗೆ 
ತೀರ್ಪಿಗೆ ಹೋಗಬೇಕಾಗುತ್ತದೆ, ಉತ್ಕೃ ಎಸ್ಟ್ರವಾದ ಮಾದರಿಯ ಬದಲು 
ವೈಯಕ್ತಿಕವೈಸರೀತ್ಯಗಳ ಹುಚ್ಚಾಟಿಗಳ ತಾರುಮಕೆಯಾಗುತ್ತದೆ. ಅಷ್ಟೇ 
ಅಲ್ಲ; ಇನ್ನೊಂದು ಪ್ರಶ್ನೆಯೂ ಉದ್ಭವಿಸುತ್ತದೆ, ಕಲ್ಯಾಣಸ ಸಮಾ 
ಜದ ನಿರ್ಮಾಣ ಕೆಲವರಿಗೆ ಹೊಳೆದು ಮಾದರಿಗಳ ಮೂಲಕ (Ay ವಾಗಿ 
ದ್ದರಿ ಈ ಪ್ರೇರಣೆ ಇಷ್ಟು ದಿವಸವೂ ಏಕೆ ಆಗಿರಲಿಲ್ಲ? ಆದಿಯಿಂದ 
ಇಲ್ಲಿಯವರೆಗೆ ಮಾನನ ಜೀವಿಗಳು ಕಷ ವನ್ನ ನುಭವಿಸಬೇಕೆಂಬುದು ದೇವರ 


ಕಲ್ಪನಾ ಮತ್ತು ವೈಜ್ಞಾನಿಕ ಸಮಾಜ ವಾದ ಓಗಿ 


ನಿಯಾಮಕವೇ ? ವಿಧಿ ವಿಲಾಸನೇ? 3,000 ವರ್ಷಗಳ ಹಿಂದೆಯೇ 
ಈ ಪ್ರೇರೇಸ ಸಣೆ ಹೊಳೆದಿದ್ದರೆ ಮಾನವಕೋಟಿಗೆ ಎಷ್ಟು ಉಪಕಾರವಾಗು 
ತ್ರಿ ತ್ತು. ಪ್ರ ಪ್ರಶ್ನೆ ಗೆ ಉತ ರ ಸಿಗುವುದು ದುರ್ಲಭವಾಗುತ್ತದೆ. 18 ನೇ 
ಕತಮಾನದನಂತ3ರ ಶ್ರ ಪ್ರೇರಣೆ ಹೊಳೆದಿರುವುದರಿಂದ ` ಅಲ್ಲಿಂದೀಚಿನ 
ವ್ಯಕ್ತಿಗಳು ಮಹಾಬುದ್ಧಿವಂತರೆಂದೂ, ಹಿಂದಿನವರೆಲ್ಲರೂ ದಡ್ತರೆಂದೂ, 
ಕಲ್ಯಾ ಣಸಮಾಜದ ಭಾವನೆಯೂ ಅವರಿಗೆ ದರ್ಶನವಾಗಲಿಲ್ಲವೆಂದೂ 
ಅಥವಾ ಗ್ರಹಿಸಲು ಅಸಮರ್ಥರಾದರೆಂದೂ ತೀರ್ಮಾನಕ್ಕೆ ಬರಬೇಕಾಗು 
ತ್ತದೆ, ಆದುದರಿಂದ ಕಲ್ಪನೆ, ಊಹೆಗಳ ಮೂಲಕ ಮ 
ನಿರ್ಮಾಣವನ್ನು 1 ಸುಟ್ಟ 

ಎಲ್ಲ ವಿಷಯಗಳಲ್ಲೂ ಸಮಾನತೆ ಇರುವ ಸಮಾಜವನ್ನು ಆದರ್ಶ 
ವನ್ನಾಗಿ ಬಯಸಿದ ಸಮಾಜವಾದವೂ (8001111೩೯1೩ Socialism) 
ಸಹ “ಕಲ್ಪ ನೆಯಾಗಿಡೆ, ಮತ್ತು ಆಭಾಸದ ಪರಮಾವಧಿಯೂ ಆಗಿದೆ. 
ಎಲ್ಲ ವ್ಯ ಜ್‌ ಗಳ ಅಭಿರ; ಚಿ ಮತ್ತು ಆವಶ್ನಕಕೆ ಒಂದೇ ತೆರನಾಗಿ ಇರಲು 
ಸಾಧ್ಯ ಒಂದುವೇಳೆ "ಸಮಾನಸಮಾಜದ ಮೂಲಕ ಸುಖ 
ಲಭಿಸುವುದಾಗಿದ್ದಕ್ಕ ಅಸಮಾನತೆ, ಖಾನಗೀ ಸ ಸ್ವಾಮ್ಯ ಇವುಗಳು ಹೇಗೆ 
ಜನ್ಮತಾಳಿದವು ? ಹಿಂದಿನವರಿಗೆ ಈ ಆಕ್‌ ಹ ಉಂಬಾಗಲಿಲ್ಲ ? 
ಆದುದರಿಂದ ಸಮಾನತೆಯನ್ನೂ ಸುಖೀರಾಜ್ಯವನ್ನೂ ಕಲ್ಪ ನೆಯ ಮೂಲಕ 
ಸೃಷ್ಟಿ ಸುವುದಕ್ಕಾ ಗುವುದಿಲ್ಲ. ಸಾಧ್ಯ ವಿದ್ದಿದ್ದರೆ ne ಎಂದೋ 
ಜನ್ಮ ತಾಳುತ್ತಿತ್ತು. ಇಂತಹ ಭಾವನ ಉತ್ಕೃ ಷ್ಟ ಸಮಾಜದ ಮಾದರಿ 
ಯಾಗಿ ಉಳಿದು ಪುನಃ ಸಮಾಜವಾದದ ಪ್ರತಿಪಾದನೆಗೆ ಆವಕಶ್ಯ ಕತೆಯೇ 
ಇರುತ್ತಿರಲಿಲ್ಲ. 

ಮಿಕ್ಕ ಸಮಾಜವಾದಗಳ ಸ್ವರೂಪವೂ ಸಹ ಹೆಚ್ಚುಕಡಿಮೆ ಇದೇ 
ಆಗಿದೆ. ಧರ್ಮಕ್ಕೆ, ನ್ಯಾಯಕ್ಕೆ ಅನುಗುಣವಾಗಿರುವ ಧರ್ಮಸಮಾಜ 
ಸುಖೀ ರಾಜ್ಯ, ನ್ಯಾಯಸಮಾಜಗಳ ನಿರ್ಮಾಣದ ಕಾರ್ಯವೆಂದರೆ 
ಧರ್ಮ, ನ್ಯಾಯ ಎಂದರೆ ಏನು ಮತ್ತು ಯಾವುದು ಎಂಬ ಜಿಜ್ಞಾಸೆ 
ಬರುತ್ತದೆ, ಧರ್ಮ, ನ್ಯಾಯಗಳ ಬಗ್ಗೆ ಇತಿಹಾಸದ ಉದ್ದ ಕ್ಟೂ ವಿದೆ 
ಸಮಾಜಗಳಲ್ಲಿ ವಿವಿಧ ಭಾವನೆಗಳಿರುವುದರಿಂದಲೂ ಮತ್ತು” ಒಂದೇ 
ಸಮಾಜದಲ್ಲೇ ಕಾಲ ಕಾಲಕ್ಕೆ ಧರ್ಮ, ನ್ಯಾಯಗಳ ಭಾವನೆಯ ಬಗ್ಗೆ 
ಬದಲಾನಣೆಗಳಾಗಿರುವುದರಿಂದಲೂ, ಧರ್ಮ ಮತ್ತು ನ್ಯಾಯಗಳಿಗೆ ಎಲ್ಲರೂ 


೩೨ ` ವೈಜ್ಞಾ ನಿಕ ಸಮಾಜ ವಾದ 


ಒಂದೇ ಅರ್ಥವನ್ನು ಕೊಟ್ಟಲ್ಲ. ಈ ಕಾರಣದಿಂದ ಸಮಾಜರಚನೆಯ ಬಗ್ಗೆ 
ಸಮಾಜಕಲ್ಯಾಣದ ಬಗ್ಗೆ ಏಕಾಭಿಸ್ರಾ ಯ ಇರುವುದಿಲ್ಲ. ಯಾವುದು 
ಧರ್ಮಸಮಾಜ್ಕ ಸುಖೀರಾಜ್ಯ ಆಗಿದೆ ಅಥವಾ ಆಗಿಲ್ಲ ಎಂಬುದನ್ನು 
ತೀರ್ಮಾನಿಸುವುದು ಕಷ್ಟವಾಗುತ್ತದೆ; ಅಷ್ಟಲ್ಲದೆ ಅಭಿಪ್ರಾಯ ವೈಯಕ್ತಿಕ 
ವಾಗುತ್ತದೆ. 

ಇನ್ನು ಮತೀಯ ಸಮಾಜವಾದಿಗಳ ಬಗ್ಗೆ ಹೆಚ್ಚು ವಿಮರ್ಶೆ ಅನಾ 
ವಶ್ಯಕವಾಗಿದೆ, ನೀತಿಬೋಧೆಯ ಮನಃಪರಿನರ್ಶನೆಯ ಕೆಲಸ ಎಡೆಬಿಡದೆ 
ಆಗುತ್ತಿದ್ದರ್ಕೂ ಸಮಾಜ ಕಲ್ಯಾಣ ಮತ್ತು ಸುಖೀರಾಜ್ಯ ಮಾತ್ರ 
ಇನ್ನೂ ಲಭಿಸಿಚ್ಛೆ! ಮತೀಯ ಸಮಾಜವಾದ ತನ್ನ ನಿಸ್ತ ಯೋಜಕತೆಯನ್ನು 
ವ್ಯಕ್ತ ಪಡಿಸಿದೆ. ಇಷ್ನಲ್ಲದೈೆ, ಆಗಾಗ್ಗೆ ಹಣಬೆಯಂತೆ ಹುಟ್ಟಿ ಸಾಯುವ 
ಸಮಾಜವಾದಗಳ ಬ ತೋಸಿತವರ್ಗ ಬಹು ಎಚ್ಚರಿಕೆಯಿಂದ ಣರ 
ಬೇಕಾದ ಆವಶ್ಯಕತೆ ಇದೆ ಎಂದು ಮಾರ್ಕ್ಸ್‌-ದಿಂಗೆಲ್ಸ್‌ರು ಎಚ್ಚರಿಕೆ 
ಇತ್ತರು. ಮೊದಲನೆಯದಾಗಿ ಊಳಿಗಮಾನ್ಯದ-ಸಮಾಜವಾದ 
(Feudal Socialism). ಈ ವಾದ ನಾನಾಕಾಲದಲ್ಲಿ ನಾನಾರೂಪವನ್ನು 
ತಾಳುತ್ತಿ ರುತ್ತದೆ. ಸ್ಥಾನ ಮಾನಗಳನ್ನು ಕಳೆದುಕೊಂಡಿರುವ ಅಥವಾ ಕಳೆದು 
ಕೊಳ್ಳುತ್ತಿರುವ ಅಥವಾ ಕಳೆದುಕೊಳ್ಳ ಬೇಕಾಗಿರುವ ವ್ಯಕ್ತಿಗಳು, ತಮ್ಮೆದುರು 
ಆಗುತ್ತಿರುವ ಬದಲಾವಣೆಗಳಿಗೆ ಅಂಜುವರು, ಇವರು ಜನರ ಮನಸ್ಸನ್ನು 
ಆಕರ್ಷಿಸುವರೀತಿಯಲ್ಲಿ ಗತಿಸಿದ ಮತ್ತುಗತಿಸುತ್ತಿರುವ ಸಮಾಜಗಳು ಸುಖೀ 
ಸಮಾಜಗಳೆಂದೂ ಬದಲಾವಣೆ ಕ್ಷೇಮಕರವಲ್ಲವೆಂದೂ ಪ್ರ ಸಾರಮಾಡು 
ತ್ತಾರೆ. ಈ ಮೂಲಕ ಸ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳುವುದಕ್ಕೆ ಯತ್ನಿಸು 
ತ್ರಾ ತೋಸಿತವರ್ಗದ ಹತಚಿಂತಕರಾಗಿ ಅವರ ಕ್ಷೇಮವನ್ನು ಬಯಸುವುದು 
ಅವರ ನಿತ್ನದ ಮಾತಾಗುತ್ತ ದೆ. ಮಕರ (Crocodile) ಸಮಾಜವಾದಿಗ 
ಳಾಗುತ್ತಾಹೈೆ,. ಅದರಂತೆ ಬದಲಾವಣೆಗಳಿಗೆ ನಿಫ್ನ ತರಲು ಕಂಕಣಬದ್ಧರಾಗಿ 
ನಿಲ್ಲುತ್ತಾರೆ. ಎರಡನೆಯದಾಗಿ, ಇನ್ನು ಕೆಲವುನೇಳಿ ಸಮಾಜದಲ್ಲಿ ಆಗು 
ತಿ ರುವ. ಬದಲಾವಣೆಗಳನ್ನು ಸುದೀರ್ಫೆವಾಗಿ ಅರಿಯಲು ಕೆಲವರು. ಅಶಕ, 
ರಾಗಿ ರಸ (ಭಾವ) ಪ್ರಢಾನದ ಸಮಾಜನಾದಿಗಳಾಗುತ್ತಾರೆ. (ವ್ವ 
mental ಜಾವಾಹಾಣ, ನಿತ್ಯ ಕಾಣುವ ಯಾತಕ್ಕೆ ಕಷ್ಟ ದುಃ ಸ್ಥಿತಿಗಳು 
ಮನದಟ್ಟಾಗಿ, ದಿಕ್ಕುತೋಚದೆ, ಗತಿಸಿದ ಸಮಾಜಗಳ "ನೈಭವದ ಆರಾ 


4] ಕಲ್ಪನಾ ಮತು ವೈಜ್ಞಾ ವಕ ಸಮಾಜವಾದ ೬೩ 


ಧಕರಾಗಿಯೋ ಅಥವಾ ಕ್ಷೇಮ ಚಿಂತನೆ ಬಯೆಸುನರಾಗಿಯೋ ಅಥವಾ 
ನೀತ್ಕಿ ಧರ್ಮ, ನ್ಯಾಯ ಮತ್ತು ಸಂಸ್ಕೃತಿ ಪುನರುದ್ಧಾ ರಕರಾಗಿಯೋ 
ಅಥವಾ ಅವ ವಸ್ಥೆಯ ಬಂಡನೆಯಲ್ಲೋ ನಿರತರಾಗಿರುತಾ. ರೈ ಆಗಾಗ್ಗೆ 
ಸಮಯ ಸಂದರ್ಭಾನುಸಾರ, ಇರುವ ಸ್ಥಿತಿಗತಿಗಳ ಮೇಕೆ ಮುಸುಕು 
ಎಳೆಯಲು ಸಮಾಜವಾದ ಶಬ್ದ ದ ಉಚ್ಚಾ ರಣಾ ಪ ಪ್ರದರ್ಶನಗಳೂ ಸಹ ಬರು 
ತ್ರಿರುತ್ತವೆ. ಸ್ಥಾ ಮ್ಯವರ್ಗ ವೂ ಸಹ ಸಮಾಜವಾದದ ಧ್ಯೇಯವಾದಿ ಆಗುತ್ತದೆ 
ಈ ರೀತಿಯಾಗಿ ಬಗೆ ಬಗೆಯ ಸಮಾಜವಾದಗಳು ಪ್ರತಿಸಾದಿತವಾಗುವು 
ದಕ್ಕೆ ಈ ವಾದಗಳು ಪ್ರತಿಪಾದಿತವಾದ ಸಮಯದಲ್ಲಿದ್ದ ಸಮಾಜ ಸನ್ನಿವೇಶ, 
ಹಿಂದುಳಿದೆ ಆರ್ಥಿಕ ಪಶಿಸ್ಥಿ ತಿಗಳು, ಇವೇ ಮುಖ್ಯ ಕಾರಣವನಾಗಿವೆಯೆಂದು 
ಮಾರ್ಕ್ಸ್‌-ಏಂಗೆಲ್ಪಕು. ತಿಳಿಸಿದ್ದಾರೆ ಸಮಾಜದಲ್ಲಿದ್ದ ಶೋಷಣೆ, 
ಯಾತನೆ, ದುಸ್ಥಿ ತಿ, ತಾರತಮ್ಯ, ಮನಕರಗುವ ದ್ಭ ಶ್ಯ, ರಾಜಕೀಯ 
ಗೊಂದಲಗಳು ಸಾ ಮ್ಲನರ್ಗದ ಸ್ವಾರ್ಥ ಇವುಗಳು ನಿಚಾರನೇತ, ರನ್ನು 
ಪ್ರ ಚೋದನೆಗೊಳಿಸ ಸುಖೀರಾಜ್ಯದ ನಿರ್ಮಾಣಕ್ಕೆ ಆಶಿಸುವಂತೆ ಜಾ. 
ದವು. ಪ್ರತಿಭಟನೆ, ಮುಷ್ಕರ, ದಂಗೆ ಇತ್ಲಾದಿಗಳ ಮೂಲಕ ನೊಂದವರು 
ಪರಿಹಾರವನ್ನು ಯತ್ನಿ ಸಿದರೆ, ಸಹೃದಯರು, ವಿಚಾರವೇತ್ಮರು ತಾತ್ವಿಕ 
ರೂಸದಲ್ಲಿ Eek "ಕಲ್ಯಾಣವನ್ನು ಬಯಸಿ ಸಮಾಜ ಸುಧಾರಣೆಗೆ 
ಯತ್ನಿ ಇದರು. ಆದುದರಿಂದ ಇವರುಗಳಲ್ಲಿ ₹ ಅನೇಕರು ಕೇವಲ ಶೋಹಿತ 
ವರ್ಗದ ಹಿತವನ್ನು ಬಯಸುವುದು ಮಾತ್ರವಲ್ಲದೆ ಸರ್ವಕ ಹಿತವನ್ನೂ 
ಬಯಸಿದ್ದು ಸಹಜ ಜವಾಗಿದೆ, ಈ ಕಾರಣದಿಂದ ಸಮಾಜದಲ್ಲಿ ವರ್ಗಗಳ 
ಇರುವಿಕೆಯನ್ನಾ ಗಲ್ಲಿ ಭರ ಸ್ಸ ಗಲ್ಲಿ ಕೋಸಿತವರ್ಗವ ಚತ 
ಓದ ಆವಶ ಕತೆಯನ್ನಾಗಲಿ ಅಂಗೀಕರಿಸಲು ಇಚೆ ಚೈಸಲಿಲ್ಲ. ಸ್ಟ 
ಸಮಾಜದ ಆಗಮನವನ್ನು ಊಹೆ ಮತ್ತು ಕಲ್ಪನೆಗ ಟೆ! 

ವುದಕ್ಕೆ ತೊಡಗಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಇ 

ಕಲ್ಪನೆಯ ಮೂಲಕ ಸುಖೀರಾಜ್ಯದ ಆಗಮನವನ್ನು ' ರೀಕ್ಷಿಸು 
ವುದಕ್ಕೆ ಹೊರಟರೆ ವಾಸ್ತವಿಕ ಪರಿಸ್ಥಿತಿಯ ಅರಿವು ಚ. 
ಆದುದರಿಂದ ಸ್ವಾಭಾವಿಕವಾಗಿ ಕಲ್ಬನಾ ಸಮಾಜವಾದಿಗಳು ವಾಸ್ತವಿಕ 
ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವುದಕ್ಕಾಗಲಿ ಅಥವಾ ಶೋಷಣೆಯ ಆ 
ವಾಸಸ್ಥಾನವನ್ನು ತಿಳಿಯುವುದಕ್ಕಾಗಲಿ ಗಮನಕೊಡಲಿಲ್ಲ. ಯಾವುದು ಅವರ 


ಯಾ 
ಲ್ಲ ವೈಜ್ಞಾನಿಕ ಸಮಾಜವಾದ 


ದೃಷ್ಟಿಯಲ್ಲಿ ಕ್ರೂರವಾಗಿ ಕಂಡುಬಂದಿತೋ ಅದನ್ನು ಅಧರ್ಮ ಕತ ಇಟ 
ಕು ಒತ್ತೈಹಿಗಳಾದವರು ಯಾವುದಾದರೂ. ಒಂದು ವರ್ಗಕ್ಕೆ ಸೆ 
ದವತಿಂದು ಹೇಳಿಕೊಳ್ಳಲು ಇಷ್ಟ ಪಡಲಿಲ್ಲ ತಮ್ಮ ಸಂದೇಶವನ್ನು Ke 
ದಾದರು ಒಂದು ವರ್ಗಕ್ಕೆ ಸಂಬೋಧನೆಮಾಡಲೂ ಇಲ್ಲ. ಆಮದರಿಂದ 
ಯಾನ ವರ್ಗಕ್ಕೂ ಇವರ ಮಾತುಗಳಲ್ಲಿ ನಂಬಿಕೆ ಬರದೆ ಹೋಯಿತು. 
ಕೆಲವು ಹಿಂಬಾಲಕರು ಸಿಕ್ಕಿ ಸಣ್ಣ ಪುಟ್ಟ ಪಂಥಗಳನ್ನು ಸ್ಥಾ ಪಏಿಸಿದರೇ 
ಹೊರತು ಕಾರ್ಯತಃ ಮತೆ ತ "ನನ್ನೂ ಗಳಿಸೆರಿಲ್ಲ 
೯ೀರ್ಯವಾದ ಕಲ್ಪನಾ ಸ ವಾಜವಾದ ಯಾನ ವಿಧವಾದ ಪರಿ 

ಹಾರವನ್ನು ತರದಿದ್ದುದೆರಿಂದ ವಿರಕ್ತ ಅಸಹಾಯಕತೆ, ದಾನ ಧರ್ಮಗಳ್ಳು 
ಮನಃಪರಿವರ್ತನೆಯ ಕೆಲಸ ಇವುಗಳಿಗೆ ಎಡೆಗೊಟ್ಟು, ಎಲ್ಲವೂ ತಂಡ ತಡ 
ವಾಗಿ ಆಗಮಿಸುವಂತೆ ಆಗಿದೆ. ಅಸಹಾಯಕ ಸಮಾಜವಾದಕ್ಕೆ ಅನೇಕ 
ಸಾಧುಸಂತರ, ಮಹರ್ಷಿಗಳ, ಜೀವನ ಮತ್ತು ತತ್ತ್ವ ನಿದರ್ಶನಗಳಾಗಿವೆ. 
ಇವುಗಳು ಯಾರೂ ಸಹ ಶೋಷಿತವ ವರ್ಗವನ್ನು ಸಂಬೋಧಿಸಲಿಲ್ಲ. 
ಶೋಷಿಶವರ್ಗ ರಾಜಕೀಯದಲ್ಲಿ ಪ್ರವೇಶಿಸಿ ರಾಜ್ಯಶಕ್ತಿಯನ್ನು ಗಳಿಸ 
ಬೇಕೆಂದು ತಿಳಿಸಲಿಲ್ಲ ರಾಜಕೀಯವನ ನ್ನು ದೂರವಿಡಬೇಕೆದು ತಿಳಿಸಿದರು, 
ಆದುದರಿಂದ ಈ ವಾದಗಳೆಲ್ಲವೂ ಕಾಲಕ್ರಮೇಣ, ಚಿಕ್ಕಮಕ್ಕಳು ಒಂದರ 
ಮೇಲೊಂದು ಅಡ್ಡವಾಗಿ ಡೊಂಕಾಗಿ ಎಳೆಯುವ ಗೆರಿಗಳಂತೆ ಗೋಜಿ 
ಹೋಗಿ ನಿಷ್ಟ ಯೋಜಿತ ತತ್ತ ಗಳಾಗಿ ಉಳಿದುದು ಆಶ್ಚರ್ಯವೇನೂ 
ಇಲ್ಲ ! 

ಮುಖ್ಯವಾಗಿ ಹಿಂದುಳಿದ ಆರ್ಥಿಕ ಪರಿಸ್ತಿತಿ ಸಮಾಜವಾದೀ ವ್ಯವ 
ಸ್ಥೆಯ ಆಗಮನವನ್ನು ಅಸಾಧ್ಯ ಮಾಡಿತ್ತು. ಹಿಂದುಳಿದ ಮತ್ತು ಸ್ವಯಂ 
ಸಂಪೂರ್ಣತೆಯ ಅರ್ಥಿಕ ವ್ಯವಸ್ಥೆ, ವಿಶಾಲ ಭೂಪ್ರದೇಶ, ಕಡಿಮೆ ಜನ 
ಸಂಖ್ಯೆ, ಮತ್ತು ಶೋಹಿತವರ್ಗದ ಮೌಢ್ಯ ಇವುಗಳು ಅತಿಪ್ರಮಾಣ 
ದಲ್ಲಿ ವರ್ಗವೈಷಮ್ಯವನ್ನೂ ಆರ್ಥಿಕ ವಿರಸವನ್ನೂ ತರದಿರುವುದರಿಂದ 
ಸಮಾಜವಾದದ ಆನಶ್ಯಕತೆಯೇ ಬರುವುದಿಲ್ಲ. ಶೋಷಣೆ ಮತ್ತು 
ದುಸ್ಥಿತಿ ಇದ್ದರೂ ಇವುಗಳ ಒತ್ತಡ ಕಡಿಮೆ ಇರುವುದರಿಂದ, 
ವ್ಯವಸ್ಥ ಮತ್ತು ಉತ್ಪಾ ದನಾಶಕ್ತಿ, ಗಳು ಇನ್ನೂ ಅಭಿವೃ ದ್ಧಿ ಹೊಂದಲು 
ಅಡೆಕಾಶವಿರುವುದರಿಂಡು. ಸಮಾಷದ ಉತ್ಪಾದನಾ ಸಾಧನಗಳ ಸಮಾಜೀ 


ಕಲ್ಪನಾ ಮತ್ತು ವೈಜ್ಞಾನಿಕ ಸಮಾಜವಾದ 4೫ 


ಕರಣ, ಸ್ವಾಮ್ಯದ ನಾಸ, ಎಲ್ಲವೂ ದುಸ್ಸಾಧ್ಯದ ಮಾತಾಗುತ್ಮದೆ, 
ತಾ 2 ಸಂಸಿ ಗಳಲ್ಲಿ ಸಮಾಜವಾದೀ ವ್ಯವಸ್ಥೆ ಯನ್ನು ಆಶಿಸುವುದು 
ಕಲ ನೆಯಾಗುತ್ತದೆ, ಇರುವ ಆರ್ಥಿಕಪರಿಸ್ಥಿತಿ ವಿರಸಪೂರಿತವಾಗಿ 
ಅದೆರಲ್ಲಿರುವ "ವಿರಸ ಗಳೇ ಸಮಾಜದ ಉತ್ಪಾದನಾ ಸಾಧನಗಳನ್ನು 


ದ್ದೆ 
ಸಮಾಜೇಕರಣಮಾಡುನಂತೆ ಎಡೆಗೊಡುವವರೆ 1. ಸಮಾಜವಾದದ ಅವಶ್ಯ 


ಕತೆಯೇ ಇರುವುದಿಲ್ಲ 


ಮಾರ್ಕ್‌-ಎಏಂಗೆಲ್ಸರು ಕಲ್ಪನಾ ಸಮಾಜವಾದದ ವಿರುದ್ಧ ತಮ್ಮ 
ವೈಜ್ಞಾನಿಕ ವಾದವನ್ನು ಮಂಡಿಸಿದರು. ಐತಿಹಾಸಿಕವಾಗಿ ರೂಪುಗೊಂಡಿ 
ರುವ ಕಾರ್ಮಿಕವರ್ಗ ಮತು ಸ್ವಾಮ್ಯವರ್ಗಗಳ-ಹೊ ರಾಟದ 
ಫಲವಾಗಿ ಆ ವಶ್ಚ ಕವಾಗಿ ಸಮಾಜವಾದೆ ಜನ್ಮತಾಳುತ್ತದೆಂದರು, 
(Scientific Socialism is the necessary outcome of 
the struggle between two historically developed 


classes-the proletariat and the bourgeoisie), 

ಅತ್ನಂತ ಪರಿಪೂರ್ಣತೆಯ ಸಮಾಜನನ್ನಾಗಲಿ ಅಥವಾ ಉತ್ಕೃಷ್ಟ ಸಮಾಜ 
ವನ್ನಾಗಲಿ ಅಥವಾ ಮಾದರೀ ಸಮಾಜವನ್ನಾಗಲಿ ನಿರ್ಮಾಣಮಾಡುವುದು 
ಅನಾವಶ್ಯಕವಾಗಿದೆ. ಸಮಾಜನಾದದ ಆಗಮನವನ್ನು ನಿರೀಕ್ರಿಸಲು ಆರ್ಥಿಕ 
ಮತ್ತು ಐತಿಹಾಸಿಕ ಘಟನೆಗಳನ್ನು ಮತ್ತು ಅವುಗಳಿಂದ ಅನಿವಾರ್ಯವಾಗಿ 
ಹೊರಹೊಮ್ಮಿರುವ ವರ್ಗಗಳು ಮತ್ತು ವರ್ಗಗಳ ವಿರೋಧವನ್ನು (ವೈಷಮ್ಯ) 
ಪರೀಕ್ಷಿಸಬೇಕು. ಹೀಗೆ ವ್ಯನಸ್ಥೆಹೊಂದಿರುವ ಅರ್ಥಿಕ ಪರಿಸ್ಥಿತಿಗಳಲ್ಲಿ 
ಬಡಿದಾಟಿವನ್ನು ಕೊನೆಗಾಣಿಸಲು ಮಾರ್ಗವನ್ನು ಸಂಶೋಧಿಸಬೇಕು. 
(Its scientific socialism) task was no longer to 
manufacture a system of society as perfect as 
possible, but to examine the historico-economic 
succession of events from which these classes 
and their antagonism had of necessity sprung, 
and to discover in the economic conditions thus 
created the means of ending the conflict). 


ಪ 
೩೬ ವೈಜ್ಞಾನಿಕ ಮಾಜವಾದ 


ಇದೇ ಮಾರ್ಕ್ಸ್‌ವಾದದಲ್ಲಿ ಅಡಗಿರುವ ವೈಶಿಷ್ಟ್ಯ ತೆ ಮತ್ತು ವೈಜ್ಞಾ 
ನಿಕ ಮಾರ್ಗವಾಗಿದೆ? ವಿಜ್ಞಾನಿಯಾದವನು ಪ್ರಕೃ ತಿಯನ್ನು ಪರೀಕ್ಷಿಸಿ 
ವೆ,ಜ್ಞಾನಿಕ ಸೂತ್ರಗಳನ್ನು ರಚಿಸುವುದರ ಮೂಲಕ ಪ್ರಕೃತಿಯ ಚಲನ 
ವಲನೆ ಮತ್ತು ಘಟನೆಗಳನ್ನು ತರ್ಕಿಸುವಂ ಮಾರ್ಕ್ಸ್‌-ಏಿಂಗೆಲ್ಲರು 
ಸಮಾಜದ ಇತಿಹಾಸವನ್ನು ಪ್ರಶಿಬಿಂಬಿಸುವಂತೆ ಸಮಾಜ ಸೂತ್ರಗಳನ್ನು 
(Social Laws) ರಚಿಸಿದರು. ಸಮಾಜವಾದದ ಅನಿವಾರ್ಯತೆಯನ್ನು 
ತರ್ಕಿಸಿದರು. ಇತಿಹಾಸ ವಿಜ್ಞಾನದ ಸಿದ್ಧಾಂತವನ್ನು (The Science 
of History) ಪ್ರತಿಪಾದಿಸಿದರು, 

ಸಮಾಜ ಸೂತ್ರ ಗಳ ರಚನೆಗಾಗಿ ಮಾರ್ಕ್ಸ್‌-ಏಂಗೆಲ್ಪರು A 
ಸಮಾಜದ ಇತಿಹಾಸ ಸವನ್ನು ಸುದೀರ್ಥೆವಾಗಿ ಸರಶೋಧಿಸಿದರು. ಈಫ 
ವಾಗಿ ಸಮಾಜ ವ್ಯವಸ್ಥೆ ಯಲ್ಲಿ ವಿಕಾಸವೂ, ಸಮಾಜದ ao 
ಅನಸ್ಸೆಯ ಸ್ವರೂಪ ಒಂದು ಕ್ರಮಕ್ಕೆ ಒಳಪಟ್ಟ ರುವುದೂ ಮತ್ತು ಒಂದು 
ಅವಸ್ಥ ಅದರ ಹಿಂದಿನ ಅವಸ್ಥೆಯಿಂದ ಹೊರಹೊಮ್ಮಿರುವುದೂ ಕಂಡು 
ಬಂದಿತು. ಈ ಪ್ರಕಾರ ಸಮಾಜ ಅನಾಗರಿಕ ಪ್ರಾಚೀನ, ಊಳಿಗಮಾನ್ಯ 
ಘಟ್ಟಗಳನ್ನು ದಾಟಿ ಈಗ ಬಂಡವಾಳಶಾಹಿ ಘಟ್ಟಕ್ಕೆ ಬಂದಿದೆ. ಆಲ್ಲದೆ 
ಸಮಾಜವಿಕಾಸ್ಕ ಬದಲಾವಣೆಗಳು, ವಿಕಾಸದಲ್ಲಿ ಕ್ರಮ ಎಲ್ಲವೂ ಆರ್ಥಿಕ 
ಬದಲಾವಣೆಗಳಿಂದ ಉಂಟಾಗಿರುವುದು ವ್ಯಕ್ತವಾಯಿತು, ಮತ್ತು ಪ್ರತಿ 
ಆರ್ಥಿಕ ವ್ಯವಸ್ಥೆ ಯಕ್ಲಿಯೂ ಅದಕ್ಕೆ ಸರಿಹೊಂದುವ ಸಾಮಾಜಿಕ, ನ್ಯಾಯ, 
ರಾಜಕೀಯ ವ್ಯವಸ್ಥೆ ಮತ್ತು ಭಾವನೆಗಳು ಇರುವುದು ಗೋಚರವಾಯಿತು, 
ಜೊತೆಗೆ ಪ್ರತಿಯೊಂದು ಅವಸ್ಥಾ ರೂಪದಲ್ಲಿ ವರ್ಗಗಳಿದ್ದು (Classes)— 
ಪ್ರಾಚೀನ ಸಮಾಜದಲ್ಲಿ ಯಜಮಾನ ಮತ್ತು ಗುಲಾಮ, ಊಳಿಗಮಾನ್ಯ 
ಸಮಾಜದಲ್ಲಿ ಒಡೆಯ ಮತ್ತು ಜೀತಗಾರ--ವರ್ಗವೈಷಮ್ಯವಿರುವುದು 
ಕಂಡು ಬಂದಿತು, ಈ ವರ್ಗಗಳು ಮತ್ತು ವರ್ಗವೈಷಮ್ಯ ಬಂಡವಾಳ 
ಅವಸೆ ಬಯಲ ಅತ್ಯಂತ ಉ ಗೃ ರೂಪವ ನ್ನು ಶಾಳ್ಗ ಸ್ವಾಮ್ಯವರ್ಗ 
(Bourgeoisie) ಮತ್ತು ಕರ್ಮಿಕನರ್ಗ (11010211) ಪರಸ್ಪರ 
ವಿರೋಧಿಗಳಾಗಿ ನಿಂತಿರುವುದು ಗೋಚರವಾಯಿತು. ಬಂಡವಾ ನಳ 
ವ್ಯವಸ್ಥೆ ಯಲ್ಲಿ ಹುದುಗಿರುವ ವಿರಸಗಳು ವರ್ಗವೈಷಮ್ಯವನ್ನು ತೀವ್ರ 
ಗೊಳಿಸುತ್ತಿರುವುದು ವ್ಯಕ್ತವಾಯಿತು. ವಿರಸವನ್ನು ತೊಡೆದುಹಾಕಲು 


ಕಲ್ಪನಾ ಮತ್ತು ವೈಜ್ಞಾನಿಕ ಸಮಾಜವಾದ ೩೭ 


ಕಾರ್ಮಿಕನರ್ಗ ಕೈಕೊಂಡ ಚಳವಳಿಯ ಫಲವಾಗಿ ಅವಶ್ಯಕವಾಗಿ ಸಮಾಜ 
ವಾದ ಜನ್ಮತಾಳುತ್ತದೆಂದರು, 


ಮಾರ್ಕ್ಸ್‌-ಏಂಗೆಲ್ಸರು ತಾವು ಸಂಶೋಧಿಸಿದ ಮುಖ್ಯ ಎರಡು 
ಸಮಾಜ ಸೂತ್ರಗಳನ್ನು ಐತಿಹಾಸಿಕ ಭೌತವಾದ ' (Historical 
Materialism) ಮತ್ತು " ಹೆಚ್ಚಗೇ ಮಾಲ್ಯ ` (Surplus Value) 
ಎಂದು ಕರೆದರು. ಮೊದಲನೆಯ ಸೂತ್ರ ದ ಹ ಭಜ ಸಮಾಜವಿಕಾಸದ 
ಸ್ವರೂಪವನ್ನು ಚಿ ಚಿತ್ರಿಸಿದರು, ಎರಡನೆಯ ಸೂತ್ರದ ಸಹಾಯದಿಂದ 
ಶೋಷಣೆಯ ಮರ್ಮವನ್ನು ಬಯಲುಮಾಡಿದರು. ಮಾರ್ಕ್ಸ್‌- ಏಂಗೆಲ್ರ 
ರಿಂದ ಹೆಚ್ಚಿ ಗೇಮ್‌ ಿಲ್ಯದ "ಸೂತ್ರ ಪ್ರತಿಸಾದನೆಯಾಗುವವತೆಗೂ ತ 
ಣೆಯ ಬಗೆ ಖಂಡನೆ ಇತ್ತೆ ವಿನಾ ಯಾರೂ ಶೋಷಣೆ ಯಾವ 
ರೀತಿಯಲ್ಲಿ "ಆಗುತ್ತಿದೆ ಎಂಬುದನ್ನು ತಿಳಿಸಲು ಸಮರ್ಥರಾಗಿರಲಿಲ್ಲ. 
ಮಾರ್ಕ್ಸ್‌-ಏಂಗೆಲ್ಸರು ಪ್ರತಿ ಸಮಾಜದ ವ್ಯವಸ್ಥೆ ಯಲ್ಲಿದ್ದ ಶೋಷಣೆ 
ಯನ್ನು ವಿವರಿಸಿ ಬಂಡವಾಳ ವ್ಯವಸ್ಥೆಯಲ್ಲಿ ಸ್ವಾಮ್ಯವರ್ಗ ಕಾರ್ಮಿಕ 
ವರ್ಗವನ್ನು ಶೋಷಣೆ ಮಾಡುತ್ತಿರುವುದನ್ನು ಹೊರಹಾಕಿದರು. ಶೋಷಣೆ 
ಇಲ್ಲದೆ ಬಂಡವಾಳನರ್ಗ ಅತ್ಯಲ್ಪಕಾಲ ಬದುಕುವುದೂ ದುಸ್ತರವಾಗುವು 
ದೆಂದು ವಿವರಿಸಿದರು. ಶೋಷಣೆಯು ವರ್ಗದಂತರವನ್ನೂ ದುಸ್ಥಿತಿಯನ್ನೂ 
ತಂದ್ಳು ಶೋಷಣೆಯ ವಿನಾಶ ಕಾರ್ಮಿಕವರ್ಗದ ಹೋರಾಟದಿಂದಲೇ 
ಸಾಧ್ಯ ನೆಂಬುದನ್ನು ಕಾ ಎರ್ಮಿಕವರ್ಗಕ್ಕೆ ಮನದಟ್ಟು ಮಾಡುತ್ತದೆಂದು ತಿಳಿಸಿ 
ನ PS ಶೋಷಕವರ್ಗವನ್ನು ನಿರ್ಮೂಲಗೊಳಿಸುವು 
ದೆಂನರುು ಸಮಾಜವಾನದ ಆಗಮನವು Se. 


ಸಂಕ್ಷಿಪ್ತವಾಗಿ ವೈಜ್ಞಾನಿಕ ಸಮಾಜವಾದದ (ಆಧುನಿಕ ಅಥವಾ 
ಮಾರ್ಕ್ಸ್‌ವಾದ) ಸ್ವರೂಪವನ್ನು ಹೇಳುವುದಾದರೆ ಅದು ಬಂಡವಾಳ 
ವ್ಯವಸ್ಥೆ ಯಲ್ಲಿರುವ ವಿರಸಗಳ ಪ್ರತಿಬಿಂಬವಾಗಿದೆ. ಸ್ವಾಮ್ಯವರ್ಗಕ್ಕೂ 
ಕಾರ್ಮಿಕವರ್ಗ (ಶೋಷಿತವರ್ಗ) ಕೂ ನಡೆಯುವ ಬಡಿದಾಟವಾಗಿದೆ, 
ಬಂಡವಾಳ ಆರ್ಥಿಕವ್ಯವಸ್ಥೆ ನಿರಸಪೂರಿತವಾದ ವ ವಸ್ಥೆ. ಅದು ದಾರಿದ್ರ, 
ನಿರುದ್ಯೋಗ, ಆರ್ಥಿಕ ದುಸ್ಥಿತಿ, ವರ್ಗದ ಅಂತರ, ಶೋಷಣೆ ಇವುಗಳನ್ನು 
ಉಂಟುಮಾಡುತ್ತದೆ. ಅವುಗಳ ವಿನಾಶಕ್ಕಾಗಿ ಕಾರ್ಮಿಕರು ಹೋರಾಟ 


೩೮ ವೈಜ್ಞಾ ರಕ ಸಮಾಜವಾದ 


ವನ್ನು ಹೂಡುವಂತೆ ಮಾಡುತ್ತವೆ. ಕಾರ್ನಿಕವರ್ಗ ತಮ್ಮ ದುಸ್ಥಿತಿಗೆ 
ಸ್ವಾಮ್ಯ ವರ್ಗವೇ ಬಂಡವಾಳ ವ್ಯ ನನು ಯೇ ಕಾನಣವೆಂದು ತಿಳಿಯುತ್ತ ಹೆ 
ಅಲ್ಲದೆ ಆರ್ಥಿಕ ಮುಗ್ಗ ಟ್ಟು ಎ 1 ದಾಹೆ, ಆರ್ಥಿಕ ಏರಿಳಿತಗಳು 


ವಸಾಹಕು ಜನರ ಅರ್ಯ 5 ಶೋಷಣೆ ಯುನ್ನ , ಇತ್ಯಾದಿಗಳನ್ನು ಬಂಡ 


ವಾಳ ಉಶಾ ಬದನಾಕ್ರವ: (Capitalist Mode of Production) 
ಸಾಲುಸಾಲಾಗಿ ತರುತ್ತಲೇ ಇರುತ್ತದೆ. ಆರ್ಥಿಕ ಭದ್ರತ್ಕೆ ಉದ್ಯೋಗೆ, 
ತೋಷಣಾ:ಹಿಶ ಕೆಲಸಗಳಿಗಾಗಿ ಕಾರ್ಮಿಕ ವರ್ಗದಿಂದ ಚಳವಳಿ ಆರಂಭ 
ವಾಗುತ್ತದೆ ಸ್ವಾಮ್ಯವರ್ಗದ ನಾಶ, ಸಮಾಜದ ಉತ್ಪಾದನಾ ಸಾಧನಗಳ 
ಸಮಾಜೀಕರಣ್ಕ ಇವುಗಳ ಮೂಲಕವೇ ಅಧೋಗಕಶಿಯಿ.ಂದ ಪಾರಾಗಲು 
ಸಾಧ್ಯವೆಂಬುದು ಕಾರ್ಮಿಕವರ್ಗಕ್ಕೆ ಅರಿವಾಗುತ್ತದೆ. ಅಂದೇ ಸಮಾಜ 
ವಾದದ ಉದಯ ನಿಶ್ಚಯವಾಗುತ್ತದೆ, 
ಸಮಾಜವಾದದ ಅರ್ಥವಿವಂಣೆಯಲ್ಲಿ ಮಾರ್ಕ್ಸ್‌-ಏಂಗೆಲ್ಪರು 
ಅನುಸರಿಸಿರುವ ಕ್ರಮದಲ್ಲಿ ಒಂದು ವಿಶೇಷವಿದೆ, ಮಿಕ್ಕ ವರ ಹಾಗೆ 
ಸಮಾಜವಾದೀ ವೈನಸ್ಥೆಯ ಚಿತ್ರವನ್ನು ಮೊದಲು ಬರೆದು ಅದೇ ಗುರಿ 
ಅಥವಾ ಉತ್ಕೃಷ್ಟ ಅಥವಾ A ಸಮಾಜನೆಂದು ಹೇಳಲಿಲ್ಲ, 
ಅದನ್ನು ಸಾಧಿಸಲು ಕರೆಕೂಡಲಿಲ್ಲ. ಹಾಗೆ ಮಾಡಿದ್ದರೆ ಇವರುಗಳೂ ಸಹೆ 
ಕಲ್ಪನಾ ಸಮಾಜವಾದಿಗಳಾಗುತ್ತಿದ್ದರು. ಸುಂದರವಾದ ಸಮಾಜ ರಚ 
ನೆಯ ಗೋಜಿಗೆ ಹೋಗಲಿಲ್ಲ. ಬಂಡವಾಳ ವ್ಯವಸ್ಥೆಯ ಚಲನವಲಕೆಯ 
i dc ಚಿತ್ರಿಸುವುದರಲ್ಲಿ ತ್ತ ಸ ಪ್ಲರಾದರು, ಬಂಡವಾಳ 
ವ್ಯವಸ್ಥೆ ಯಲ್ಲಿರುವ ಪುಸ್ತ ಸಗಳ ಮತ್ತು ವರ್ಗ ಹೋರಾಟಿದ ನಿರೂಪಣೆ 
ಮಾತ್ರ ಇದೆ. ಬಂಡವಾಳ ವ್ಯವಸ್ಥೆ ತಾನು ಜನ್ಮಸೊಟ್ಟ ಕಾರ್ಮಿಕವರ್ಗವೇ 
ಬಂಡೆವಾಳ ವ್ಯವಸ್ಥೆ ಯ ನಿರ್ಮೂಲಕ್ಕೆ ಕಾಗ ದೆಂದರು, ಶೋಷಣೆ 
ಯಿಂದಲೂ ವಿರಸಗಳಿಂದಲೂ ಪಾರಾಗಲು ಖಾಸಗೀ ಸ್ವಾಮ್ಯವನ್ನೂ, 
ಬಂಡವಾಳ ಉತ್ಪಾದನಾ ವ ್ಯೈವಸ್ಥೆಯನ್ನೂ ಕಾರ್ಮಿಕವರ್ಗ ನಾಶಗೊಳಿಸು 
ವುದೆಂದರು, ಇವುಗಳ ನಿರ್ಮಾಲವೇ ಸಮಾಜವಾದೀ ವ್ಯವಸ್ಥೆ ಆ ಆಗುತ್ತದೆ. 
ವಿರಸಗಳಿಲ್ಲದ್ದ ವರ್ಗಗಳಿಲ್ಲದ್ದ ಶೋಷಣೆ ಇಲ್ಲವ ಆರ್ಥಿಕ ವ್ಯವ ಬರು 
ಕಡ, ವೈಜ್ಞಾನಿಕ ಸಮಾಜವಾದನೆಂದರೆ ಇಂತಹ ವ ವಸ್ಥೆ ಹೇಗೆ 
ಬರುತ್ತದೆ, ಅದರ ಆವಶ್ಯಕತೆ ಏನು ಮತ್ತು ಅದನ್ನು ತರುವವರು ಯಾರು 


ಕಲ್ಪನಾ ಮತ್ತು ವೈಜ್ಞಾನಿಕ ಸಮಾಜವಾದ ರ೯ 


ಎಂಬದನ್ನು ಮಾತ್ರ ತಿಳಿಸುವ ವಾದವಾಗಿದೆ; ಇದೇ ವೈಜ್ಞಾನಿಕ ಸಮಾಜ 
ವಾದ (ಮಾರ್ಕ್ಸ್‌ವಾದ) ಮಾಡಿರುವ ಕೆಲಸ, 


ಅಧ್ಯಯನ : 


The Manifesto of the Communist Party: 
(Marx-Engels Selected Works Vol. 1, Pages 21-61 ; 
Ed 1951, Moscow). 
Socialism- Utopian and Scientific: ೫. Engels. 
(Marx-Engles Selected Works, Vol. 11, Pages 80-125 ; 
Ed. 1951.) 
Condition of the Working Class in England : 
Engels, 1., ಹಿ W. London. 
What is Marxism? 
Emil Burns, L. & W. London. 
Communism : 
Ralph Fox ; Kitabistan, Allahabad. 


ವೈಜ್ಞಾನಿಕ ಸಮಾಜವಾದದ ಆಧಾರ 
ಅಧ್ಯಾಯ-3. 


ಮಾರ್ಸ್‌ ವಾದ ವಿಶ್ವದೃಸ್ಟಿಯನ್ನು (World Outlook) 
ನಿರೂಪಿಸುವ ಒಂದು ತತ್ತ್ವ ಸಿದ್ಧಾಂತವಾಗಿದೆ. ವೈಜ್ಞಾನಿಕ ಸಮಾಜ 
ವಾದ ಈ ತತ್ತ್ವಸಮುಚ್ಚಯದಲ್ಲಿ ಹೆಣೆದುಕೊಂಡು ತಾರ್ಕಿಕ ರೂಪದಲ್ಲಿ 
ಹೊರಬಿದ್ದಿರುವ ಭಾಗವಾಗಿದೆ, ಈ ಕಾರಣದಿಂದ ಮಾರ್ಕ್ಸ್‌ ಸಿದ್ಧಾಂತ 
ದಲ್ಲಿ ಪ್ರಕೃತಿಯ ಜನನ, ಪ್ರಕೃತಿಯ ಕಾರ್ಯವಿಧಾನ, ಪ್ರಕೃತಿಗೂ ಮಾನವ 
ನಿಗೂ ಇರುವ ಸಂಬಂಧ, ಸಮಾಜದ ಜನನ, ಸಮಾಜದ ಬೆಳವಣಿಗೆ, 
ಸಮಾಜದಲ್ಲಿ ಕಾಣುವ ಆರ್ಥಿಕ ವ್ಯವಸ್ಥೆ, ಕಟ್ಟಳೆ, ಕಾನೂನು ಜಾತಿ, 
ಮತ, ದೇವರಲ್ಲಿ ನಂಬಿಕೆ, ನೀತಿ, ಶಾಸ್ತ್ರ 1 ಇತ್ಮಾದಿ ಎಲ್ಲದರ ಸ್ವರೂಪ, 
ವಿನ್ಯಾಸ ಅವುಗಳನ್ನು ಅರ್ಥಮಾಡಿಕೊಳ್ಳುವ ರೀತಿ, ಟ್‌ 
ಪರಸ್ಪರ ಸಂಬಂಧ ಅವುಗಳ ನರನು ಇತಾ ದಿಗಳನ್ನು ಚರ್ಚಿನ 
ಫಾಗಿತ. ಮಾನವನ ಬಾಳು ಮುಖ ವಾದದ್ದು... ಬಾಳಿನಲ್ಲಿ ಕಟಿ 
ಗಳು ಇರುತ್ತವೆ BR ಬ ಭಾಗದಲ್ಲಿ ತಲ್ಲೀನರಾಗಿ 
ಒಟ್ಟು ಬಾಳನ್ನು ಮರೆತಕೆ ಕುರುಡರು ಆನೆಯನ್ನು ಗುರುತಿಸಿದ ಕಥೆ 
ಯಾಗುತ್ತದೆ. ಒಟ್ಟು ಬಾಳನ್ನು ಅರಿಯಲು ಯತ್ನಿಸಬೇಕು. ಆಗಲೇ 
ಇತಿಹಾಸದ ಉದ್ದಕ್ಕೂ, ವಿವಿಧ ಕಾಲಗಳಲ್ಲಿ ವಿವಿಧ ಸಮಾಜಗಳಲ್ಲಿ, ಬಾಳಿನ 
ಸ್ವರೂಪ, ಚಿತ್ರ ವಿಚಿತ್ರ ಮತ್ತು ರೂಪರೇಖೆಗಳು ವ್ಯಕ್ತವಾಗುವುವು. 
ಬಾಳು ಸಮಾಜದಲ್ಲಿ ನಡೆಯುತ್ತದೆ; ಇತರ ವ್ಯಕ್ತಿಗಳ ಜೊತೆಯಲ್ಲಿ 
ಸಂಬಂಧವನ್ನು ಬೆಳಸಿ ಸಾಗುತ್ತದೆ. ಸಾಗಾಣಿಕಯಲ್ಲಿ ವಿಧವಿಧವಾದ 
ಸಮಸ್ಯೆಗಳು ತಲೆದೋರುತ್ತವೆ, ಸಮಸ್ಯೆಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ 
ಕರೆದರೂ ಅವುಗಳೆಲ್ಲವೂ ಒಂದೇ ಜೀವನದ ಸಮಸ್ಯೆಗಳು. ಈ ಮರ್ಮ 
ವನ್ನು ಮಾರ್ಕ್ಸ್‌ ತತ್ತ್ವ ಮರೆಯದೆ ಬಾಳನ್ನು ಆಮೂಲಾಗ್ರವಾಗಿ ಪರೀಕ್ಷಿ 
ಸಿದೆ. ಅದರ ಪದರಗಳನ್ನೆಲ್ಲ ಬಿಡಿಸಲು ಯತ್ನಿಸಿದರೂ ಆ ಪದರಗಳೆ 
ಲ್ಲವೂ ಬಾಳನ್ನು ನಡಸಲು ಹೊರಟಿರುವ ಮಾನವ ಜೀವಿಗಳಲ್ಲಿ ಕೇಂದ್ರೀ 
ಕೃತವಾಗಿನೆ ಎಂಬುದನ್ನು ಶ್ರುತಪಡಿಸುತ್ತದೆ. ಈ ಕಾರಣಗಳಿಂದ 


ವೈಜ್ಞಾನಿಕ ಸಮಾಜವಾದದ ಆಧಾರ ೪೧ 


ಮಾಕ್ಸ್‌ 2 ತತ್ತ ಕೇವಲ ವಿಜ್ಞಾ ನವಲ್ಲ ಅರ್ಥಶಾಸ್ತ್ರವಲ್ಲ ರಾಜ 
ಕೀಯ” ಶಾಸ್ತ್ರ Ey ಮನಶ್ಶಾಸ್ತ ಸ್ರವಲ್ಲ “ಮಾಜ ಶಾಸ ಸ್ರವಲ್ಲ ಅದು ಎಲ್ಲವೂ 
ಆಗಿದೆ, ನೀಗಿದವುದರಿಂದರೇ ಮಾರ್ಕ್ಸ್‌ ತತ್ತ್ವವನ್ನು ತಿಳಿದುಕೊಳ್ಳು 
ವುದರಲ್ಲಿ ಸ್ವಲ್ಪ ಕ್ಲಿಷ್ಟತೆ ಕಂಡು ಬರುವುದು, ಎಲ್ಲ ಶಾಸ ಸ್ತಗಳನ್ನೂ ದೀರ್ಫ 
ವಾಗಿ ವ್ಯಾಸಂಗ ಮಾಡಿದರೆ ಸಾಲಮ್ಮ ಪ್ರತಿಯೊಂದಕ್ಕೂ ಇರುವ ಪರಸ್ಪರ 
ನಿಕಟಿ ಸಂಬಂಧವನ್ನು ಬಾಳಿನ ಏನೆ ತೆಯಲ್ಲಿ ತಿಳಿದುಕೊಳ್ಳಲು by 
ಸಂಪಾದಿಸಿರಬೇಕು. ಇಲ್ಲದಿದ್ದರೆ ಶುಷ್ಕಪಾಂಡಿತ್ಯ ವಾಗುತ್ತದೆ , ಬಾಳಿನ 
ಎ 

ಸಮಾಜದ, ಪ್ರಕೃತಿಯ ಒಟ್ಟಿನ ಸೊಗಸನ್ನು ಚಿತ್ರಿಸುವ ಉದ್ಯಮದಲ್ಲಿ 
ಮಾಕ್ಸ್‌ ೯- ಏಂಗೆಲ್ಪ ರು ನಿಸ್ಸಿ €ಮರು, ಅವರ ತತ್ತ ನಿರತ ತನ್ನ 
ಪ್ರತಿಯೊಂದು ಭಾಗದಲ್ಲೂ p) ಮೇಲ್ಮೆಯನ್ನು ಹೊರಸೂಸುತ್ತದೆ. 
ಮಾರ್ಕ್ಸ್‌ ಸಿದ್ಧಾಂತ ಇನ್ನೊಂದು ಲಕ್ಷಣವನ್ನು ವ್ಯಕ್ತಪಡಿಸುತ್ತದೆ. 
ಕೇವಲ ತಾತ ನಿರೂಪಣೆಯಾಗಿರದೆ ಕಜ ಜು ಅಗತ್ಯವನ್ನು 
ಒತ್ತಿಹೇಳಿರುವ ತತ ತ್ತ್ವವಾಗಿದೆ, ಲೋಕವ್ಯ ವಹಾರವನ್ನು ತ್ಯ ಜೆಸಿಸ ಸತ್ಯಸಂಶೋ 
ಧನೆಯೇ ಗುರಿಯೆಂದು ತಿಳಿಸುವ ತತ್ತ ವಲ್ಲ ಪ್ರ ತಾ 1008 ಮಾರ್ಕ್ಸ್‌ 
ವಾದ ಪ್ರಥಮವಾಗಿ ಶೋಷಣೆಗೆ 2.1೬೫ ಆಶೋತ್ತರಗಳನ್ನು 
ಪ್ರತಿಬಿಂಬಿಸುವ ತತ ತ ಶೋಷಣೆಯಿಂದ ಪಾರಾಗಲು ಯಾವ ಬಗೆಯ 
ರೋಜಾ: ಸಾಧ್ಯ ಏಂದು ಹೇಳುವ ತತ್ತ ತ್ಕ. ಶೋಷಣೆ 
ಎಂದರೇನು ಅದು ಯಾನ ರೀತಿಯಲ್ಲಿ ಆಗುತ್ತಿ ದೈ ಶೋಷಣೆ ಆಗುವುದಕ್ಕೆ 
ಯಾರು ಯಾರು, ಯಾವ ಯಾವ ಶಕ್ತಿ ಗಳು. ಸಹಾಯಕವಾಗಿ ಇಂತಿವೆ. 
ಮಾಡುತಿ ರುವವರು ಯಾರು, ಇತ್ಯಾದಿಗಳ ೪ನ್ನು ತಾತ್ವಿಕ ರೂಪದಲ್ಲಿ ವಿವರಿ 
ಸದೆ, ಪ್ರತಿಭಟನೆ, ಕಾರ್ಯಾಚರಣೆ ಇವುಗಳ 'ಮೂಲಕವೇ ಶೋಷಣೆಯಿಂದ 
ಪಾರಾಗಲು ಸಾಧ್ಯವೆಂದು ತಿಳಿಸುತ್ತದೆ, ಶೋಷಣೆಯಿಂದ ಜೀವನ ಮಾಡು 
ತಿರುವ ವರ್ಗದಮೇಲೆ ಶೋಷಿತವರ್ಗ ಸಂಘಟಿತರಾಗಿ ಚಳವಳಿ ಹೂಡ 
ಬೇಕೆಂದು ತಿಳಿಸುತ್ತದೆ, ಹೊಸ ಬಗೆಯ ಸಾಮಾಜಿಕ ಮತ್ತು ಆರ್ಥಿಕ ವ್ಯವ 
ಗೆ ಹೋರಾಟಿ ನಡಸಬೇಕೆಂದು ನಿರೂಪಿಸುತ್ತದೆ, ಆದುದರಿಂದ ಮಾರ್ಕ್ಸ್‌ 
ತತ್ತ _ ಹೋರಾಟಕ್ಕೆ ಮುನ್ನುಡಿಯಾಗಿ ಮಾರ್ಗದರ್ಶಕವಾಗಿದೆ. ಸ್ಥಿತಿ 
18 ಟಾ ಭೂ 8 ಹೊಸ ಸನ್ನಿ ವೇಶಗಳು ಮೂಡಿದಂತೆ, 
ಹೊಸಸಂದರ್ಭ ಸನ್ನಿವೇಶಗಳ ವಿವರಣೆಯೂ ನಿಮರ್ಶೆಯೂ ಅವಶ್ಯಕವೆಂದು 


೪.೨ ವೈಜ್ಞಾ ವಿಕ ಸಮಾಜವಾದ 
"೫ 


ಒತ್ತಿ ಹೇಳುತ್ತದೆ. ಹೊಸ ಸನ್ನಿವೇಶವನ್ನು ಅರ್ಥಮಾಡಿಕೊಳ್ಳುವುದಕ್ಕೆ 
ತತ್ತ ಸಾಧ್ಯಮಾಡಿಕೊಡದಿದ್ದಕೆ ಪ್ರತಿ ಪಾದನೆಯಾಗಿರುವ ತತ್ತ ದಲ್ಲಿ 
ಮಾರ್ಪಾಡು ಅಗತ್ಯವೆಂದು ಸೂಚಿಸುಕ್ತ ದೆ. ಪ್ರತಿ ಸಮಯದಲ್ಲೂ ಸನ್ನಿ 
ವೇಶ ಸಿ ತಿಗತಿಗಳು, ತತ್ತ ತ್ರ ಮತ್ತು ಫೋರಾಟ ಇವುಗಳಲ್ಲಿ ಸಮನ್ವ ಯ 
ಇರಬೇಕೌದು ವಿಧಿಸುತ್ತದೆ. ತೋಷಿತವರ್ಗವನ್ನು ಕೋಷಣಿಯೆಂದ 
ವಿಮುಕ್ತರನ್ನಾಗಿ ಮಾಡುವುದೇ ಮಾರ್ಕ್ಸ್‌ ತತ್ತ ದೆ ಮೂಲ ಉಜ್ಜೀಶ 
ವಾದ್ದರಿಂದ ಅದು ಯಾವಾಗಲೂ ದುಡಿಮೆ ಮಾಡುವ ವರ್ಗದ ಪ್ರತಿನಿದಿ, 
ಶೋಷಣೆ ಇಲ್ಲವೆಂದು ಹೇಳುವವರನ್ನೂ, ಶೋಷಣೆಯಮೇಲೆ ಮುಸುಕ 
ನ್ಸೆಳೆದು ಅದನ ನ  ಮರೆಮಾಚಿರುವವರನ್ನೂ , ದೈವನಿಯಾಮಕ, ದೇವರಲ್ಲಿ 
ಮೆಕೆಹೋಗೆಂದು ಹೇಳುನ ಮತೀಯ ತತ ತ ಗಳನ್ನೂ ಸತ್ಯಾನ್ಸೆ (ಸಣೆಯ 
ಸೋಗಿನಲ್ಲಿ ಕಾಲಹೆರಣಮಾಡುತ್ತಿ ರುವ ನಿದ ೈನ್ಮಣಿಗಳನ್ನೂ ಅಜ್ಞಾ ನ 
ದಿಂದ ಕೂಡಿರುವ ಮೌಢ್ಯ ಜನಸಮುದಾಯಕ್ಕೆ" ಅಚ್ಚರಿ Pg ತು 
ಪ್ರಿ ರುವ ರಾಜಮಂತ್ರ ಪ ಪ್ರವೀಣರು, ರಾಜ್ಯನೀತಿ ನಿಪ್ರಣರು ಮತ್ತು ಅರ್ಥ 
ಶಾಸ್ತ್ರ ಸಂಡಿತರನ್ನೂ ಯಿವಾಗಿ ಟೀಕೆಗೆ ಗುರಿಪಡಿಸಿದೆ. ಕಾರ್ಮಿಕ 
ವಗೌಕ್ಕೆ ಬೇಕಾಗಿರುವ ತತ್ತ ನಿರೂಪಣೆಯನ್ನು ಅಂಜದೆ ನೈಜವಾಗಿ 
ತಿಳಿಸುತ್ತದೆ. ಆರ್ಥಿಕ ಜೀನೆಸೋ ಬಾಳಿನ ಆದಾರ ಸ್ಮಂಭವೆಂದು ಒತ್ತಿ 
ಹೇಳಿ, ಆರ್ಥಿಕ ಜೀವನದ ಇತಿಹಾಸವನ್ನು ಆದಿಯಿಂದ ಬಂಡವಾಳಶಾಹಿ 
ಸಮಾಜದವರೆಗೆ ನಿರ್ಭಯವಾಗಿ ವಿಶದಹಡಿಸಿದೆ. ಹಾಗೆ ತಿಳಿಸಲು 
ಹೊರಟು ತನ್ನದೇ ಆಪ ಹೊಸ ಸಿದ್ಧಾಂ ತವನ್ನು ಪ್ರತಿಪಾದಿಸಿದೆ. ಬಂಡ 
ವಾಳ ಉತಾ ದನಾ ವ್ಯವಸ್ಥೆಯಲ್ಲಿರುವ ನಿತೋಧಾಭಾಸ ಸ ಸ್ಟಾ ಮ ಕ್ಟ ಮೃತ್ಯು 
ವಾಗುತ ಜಿಂದೂ, ಅದನ್ನು ತೊಡೆಯಲು ಕಾರ್ಮಿಕನಗ ಜನ್ಮತಾಳಿದೆ 
ಯೆಂದ ತಿಳಿಸಿದ್ದೆ. ಒಂದು ಪಕ್ಷ ಮಾರ್ಕ್ಸ್‌ವಾದ ಕೋಸಿತವರ್ಗದ 
ಪಕ್ಷೀಯ ಸಿದ್ಧಾಂತವಾಗಿ ಕಂಡರೆ ಇರುವ ಮತ್ತು ಹಿಂದಿನ ಸಿದ್ಧಾಂತ 
ಗಳಿಗೆ ವಿರುದ್ಧ ವಾಗಿದ್ದರೆ ಅದು ಇತಿಹಾಸದ ಉದ್ದ ಕ್ಕೂ ಸ್ವಾಮ್ಯ ವರ್ಗ 
ದಿಂದ ನಡೆದಿರುವ ತೋಷಣೆಯ ಮತ್ತು ಕೋಷೆಕವರ್ಗ ದ ಚ ಮಾಡುವ 
ಪಕ್ಷವನ್ನಾಗಿ ಮಾಡಿದೆ. ಸಮಾಜದಲ್ಲಿ ದುಡಿಮೆ ಮಾಡುವ ಜನರಿಗೆ 
ಮಾತ್ರ ಸ್ಥಳವಿರುವುದರಿಂದ ಶೋಷಣೆಮಾಡುವವರಿಗೆ ಸ್ಥಳವಿಲ್ಲ. ಹಾಗೆಯೇ 
ಶೋಷಣೆಯನ್ನು ಸಮರ್ಥಿಸುವ ಸಿದ್ಧಾಂತಗಳಿಗೂ ಸ್ಥಳವಿಲ್ಲ. ಮಾಕ್ಸ್‌ 2 


ಹ 


ವೈಜ್ಞಾನಿಕ ಸಮಾಜವಾದದ ಆಧಾರ ೪ನ 


ಸಿದ್ದಾಂತಕ್ಕೆ ಮಾತ್ರ ಸ್ನಳವಿಸೆ. ಶೋಷಿತನರ್ಗದ ಆಶೋತ್ತರಗಳನ್ನು 
ಪ್ರತಿಬಿಂಬಿಸುವುದು 3 ಬಾಫಕವಿಲ್ಲ. 

ಸಮಾಜದ ಸ್ಪರೂ ೧ ಕವನ್ನು ಅರಿಯಲು ಮಾರ್ಕ್ಸ್‌- ಏಂಗೆಲ್ಪರ 
ಸಿದ್ಧಾಂತ ಹೊಸ ಕ್ರಮವನ್ನು "ನಿರೂಪಿಸಿದೆ. ಈ ಸಿದ್ಧಾಂತದ ತದ್ಧಷ್ಟಿಗೆ 
ಮಾಕ್‌ ೯._ಏಂಗೆಲ್ಪ ಸ ಎಷ್ಟು "'ಬಾಧ್ಯರೋ ಅಷ್ಟೇ ಅವರು ಈ ಸ 
ಸಿದ್ದಾ ತಸ್ಫ ಹ ಸುಪ್ರದಕ್ಕೆ ಸಹ ಸಫಾ :ಯಕರಾದ ಟಟ ಖಣಿ 
ಗಳಾನಿರುತಾ' ಆದುದರಿಂದ ಅವರ ಸಿದ್ಧಾ ಂತ ಸೆ ೀಚ್ಛಾವಾದವಲ್ಲ. 
ಈ ಸಿದ್ದಾ ತೆದ ಅನೇಕ ಭಾಗಗಳು ಇತರರು ಪ ಪ್ರತಿಪಾದಿಸಲು ಯತ್ನಿಸಿದ, 
ಅಧವಾ ಸ್ವಲ್ಪ ಮಟ್ಟಿಗೆ ಯತ್ನಿಸಿ ಅಲ್ಲೇ ನಿಂತ ಅಥವಾ ವಿಷಯಗೋಚರ 
ವಾಗಿ ಹೈಳುವುದನ್ನು ತಪ್ಪು “ ರೀತಿಯಲ್ಲಿ ಹೇಳಿರುವ, ಅಥವಾ ವಿಷಯ 
ಗೋಚರವಾಗಿ ಅದಕ್ಕೆ ಕಾರಣಗಳು ಬೇರೆಯಾಗಿವೆಯೆಂದು ಹೇಳಿದ ಗ್ರಂಥ 
ಗಳಲ್ಲಿ ಕಾಣುತ್ತವೆ. ಕಾರಣದಿಂದ ಮಾರ್ಕ್ಸ್‌-ಏಂಗೆಲ್ಸರ ಸಿದ್ಧಾ ೦ತ 
ದೃಷಿಗೆ ಯೂರೋಹಿನ 19 ನೇ ಶತಮಾನದ ಆದಿಭಾಗ 3 ತೆ 
ಪ್ರಬೆದ್ಧಾವಸ್ಥಿಗೆ ಬಂದ ಮೂರು ತತ್ತ್ವಗಳು ಸಹಾಯಕ ಭಾಗವಾಗಿ 
ಸೇರಿವೆ. ಮೊದಲನೆಯದಾಗಿ, ಜರ್ಮನಿ ದೇಶದ ಅತಿ ವಿಖ್ಯಾತ ತತ್ತ್ವ 
ವೇತ್ತಿ ಹೆಗೆಲ್‌ ಎಂಬಾತನು ಪ್ರತಿಪಾದನೆ ಮಾಡಿದ ಇತಿಹಾಸ ದೃಷ್ಟಿ 
ಮತ್ತು ತರ್ಕ; ಎರಡನೆಯದಾಗಿ, ಫ್ರಾನ್ಸ್‌ ದೇಶದಲ್ಲಿ ಪ್ರತಿಪಾದಿತವಾದ 
ಸಮಾಜನಾದ ತತ್ತ್ವ; ಕೊನೆಯದಾಗಿ, ಇಂಗ್ಲೆಂಡ್‌ ದೇಶದಲ್ಲಿ ಕೈಗಾರಿಕಾ 
ಕ್ರಾಂತಿಯನಂತರ ವ್ಯವಸ್ಥೆ ಹೊಂದಿದ ಬಂಡವಾಳ ಆರ್ಥಿಕ ವ್ಯವಸ್ಥೆ, ಅದರ 
ಸ್ವರೂಪವನ್ನು ತಿಳಿಸಲು ಪ್ರತಿಪಾದಿತವಾದ ಆಡ್ಯಾಮ” ಸ್ಮಿತ್‌ ಮತ್ತು 
ರಿಕಾರ್ಡೋಗಳ ಅರ್ಥಶಾಸ್ತ್ರ ಮತ್ತು ಪದಾರ್ಥಗಳ ಮೌಲ್ಯವನ್ನು ನಿರ್ಧರಿ 
ಸಲು ದುಡಿಮೆಯನ್ನು ಆಧಾರಮಾಡಿದ ತತ ತ 

ತತ ಜಾನಿ ಹೆಗೆಲ್ಲನು 1 ಮಾನವ ಇತಿಹಾಸವನ್ನು ಈಕ್ರಿಸಿ 

ವ ಇ 

ಮಾನವ ಸಮಾಜಗಳಲ್ಲಿ ಚಲನೆ ಮತ್ತು ಬೆಳವಣಿಗೆಯನ್ನು “ಡು 
(1) ಜರ್ಮನಿ ದೇಶದ ಅತಿ ಪ್ರಖ್ಯಾತ ತತ್ತ್ವನೇತ್ರ (1770-1831). 
ಬರ್ಲಿನ್‌ ಪಿಶ್ನವಿದಾ ನಿಲಯದಲ್ಲಿ ತತ್ತ ಶಾಸ್ತ a ಪಾ ಧ್ಯಾಪಕನಾಗಿದ ನು. ಈ ತನೆ 
ಬರೆಹಗಳಲ್ಲಿ " ಬುದ್ಧಿ 'ಮಾಮಾಂಸೆ' (Phenomenology of Mind), " ತರ್ಕ 
ವಿಜ್ಞಾನ' "(Science of Logic), " ಇತಿಹಾಸ ತತ್ತ್ವ ' (Philosophy of 
History) ಧರ್ಮದ ತತ್ತ '( Philosophy of Right) ಬಹು ಮುಖ್ಯವಾದವ್ಯ, 


೪೪ ವೈಜ್ಞಾ ನಿಕ ಸಮಾಜವಾದ 


ಇತಿಹಾಸದ ಉದ ಕ್ಟ ಸಮಾಜ ಬೇಕೆ ಬೇರೆ ಸ್ವರೂಪದಲ್ಲಿದ್ದು 
ಒಂದೊಂದು ಕಾಲದಲ್ಲೂ ಅದರ ಸ್ವರೂಪವು ಕ್ರಮೇಣ ಬದಲಾವಣೆಯಾಗಿ 
ಬೇಕೊಂದು ಸ ಸ್ವರೂಪ ತಾಳುವುದು “ವ್ಯಕ್ತ ವಾಯಿತು. ಆದಿ ಅಂತ್ಯವಿಲ್ಲದ 

ಚಲನೆಯೇ ಇತಹಾಸದ ಸ ಸ್ವರೂಪವೆಂದು ಹೆಗೆಲ್ಲನು ತನ್ನ ತರ್ಕದ ಆಧಾರದ 
ಮೇಲೆ ತೀರ್ಮಾನಕ್ಕೆ ಬಂದನು. ಆತನ ತಾರ್ಕಿಕಕ್ರಮ ‘(Dialectics)* 
ವಸ್ತು ಚಲನೆಯನ್ನು ಪ್ರತಿಬಿಂಬಿಸುವುದಕ್ಕೆ ಉತ್ಕೃಷ್ಟವಾದ ಸಾಧನ 
ದಂತಿತ್ತು. ಆದರೆ ಆತನು ಭಾವಾತ ಕನಾಗಿದ್ದನು (Idealist). 


(2) Dialectics: ಗ್ರೀಕ್‌ ಶಬ್ದ. (dia-¥legein =discourse = 
ವಾದಸರಣಿ). ಪೂರ್ವದಲ್ಲಿ ಈ ಶಬ್ದದ ಅರ್ಥವನ್ನು ಮಾದ ಪ್ರತಿವಾದಗಳ ಮೂಲಕ 
ಪ್ರತಿಸ್ಪರ್ಧಿಯ ವಾದಸರಣಿಯಲ್ಲಿ ವಿರುದ್ಧವನ್ನು ವ್ಯಕ್ತಪಡಿಸಿ, ವಿರುದ್ದವನ್ನು 


ಹೋಗಲಾಡಿಸುವ ಕ್ರಮವೆಂದು ತಿಳಿದಿದ್ದ ರು, ಕ್ರಮೇಣ ಮೂಲ ಬದಲಾವಣೆಗಳ, 
ಒಳ ಸಂಬಂಧಗಳ ಮತ್ತು ವಿಕಾಸದ ಅಧ್ಯಯನ ನೆಂಬುಡಾಗಿ ಶಬ್ದ ಅರ್ಥ ತಾಳಿತು. 
ಎಲ್ಲ ವಸ್ತುವಿಶೇಷಗಳು ಚಲನೆಗೂ ಮತ್ತು ಬನಲಾವಣೆಗಳಿಗೂ ಒಳಪಟ್ಟಿವೆ 
ಯೆಂದೂ, ವಸ್ತುನಿಶೇಷಗಳಲ್ಲೇ ಇರುವ ವಿರೋಧಾನಭಾಸದಿಂದ (Connಗಿct 
of opposites taking place in all (173) ಪ್ರಕೃತಿಯ ವಿಕಾಸ ಆಗುತ್ತಿರು 
ವುವಾಗಿಯೂ ಈ ಬಗೆಯ ತರ್ಕ ತಿಳಿಸುತ್ತದೆ, ಪ್ರಾಚಿನ ಗ್ರೀಕ್‌ ತತ್ತ್ವಜ್ಞಾನಿ 
ಗಳು ಆಜನ್ಮೆ ತಾರ್ಕಿಕರಾಗಿನ್ನರು ಆದರೆ ಅನರು ವಸು ವಿಕೆ: ಷಗಳಿಗಿರುವ 
ಸಂಬಂಧಗಳನ್ನು ವಿಶದನಾಗಿ ತಿಳಿಸಲು ಅಶಕ್ಕರಾದರು. 

ಮುಂದಿನ ಶತಮಾನಗಳಲ್ಲಿ ವಸ್ತುನಿಶೇಷಗಳ ಬಗ್ಗೆ ತಾರ್ಕಿಕ ದೃಷ್ಟಿ ನಶಿ 
ಸಿತು, ಅಚೈತನ್ಯದ ದೃಷ್ಟಿ ಬೆಳೆಯಿತು. ಆದರೆ 18 ನೇ ಶತಮಾನಾನಂತರ 
ಪುನಃ ತಾರ್ಕಿಕ ದೃಷ್ಟಿ ಸಾಧಾನ್ಯತೆ ಪಡೆಯಿತು. ಕ್ಯಾಂಟ್‌ ಎಂಬ ಜರ್ನುಗ 
ತತ್ತ್ವನೇತ್ತನು ಪ್ರತಿಪಾದಿಸಿದ ಸೂರ್ಯಮಂಡಲದ ವಿಕಾಸ ಸಿದ್ಧಾಂತ ತಾರ್ಕಿಕ 
ದೃಷ್ಟಿಗೆ ನಾಂದಿಯಾಯಿತು. ಹೆಗೆಲ್‌ ತತ್ತ್ವವೇತ್ತನು ತಾರ್ಕಿಕ ದೃಷ್ಟಿಯನ್ನು 
ತನ್ನ ಸಿದ್ಧಾಂತಕ್ಕೆ ಆಧಾರವನ್ನಾಗಿ ಮಾಡಿದನು. 

ಈ ತಾರ್ಕಿಕ ಕ್ರಮ ಮೂರು ನಿಯವ.ಗಳನ್ನು ಒಳಗೊಂಡಿದ್ದಾಗಿದೆ, ಒಂದ 
ನೆಯದಾಗಿ ಐಕ್ಯತೆ ಮತ್ತು ವಿರೋಧಾಭಾಸ; ಎರಡನೆಯದಾಗಿ, ಗುಣದಿಂದ 
ಗಾತ್ರಕ್ಕೆ ಬದಲಾವಣೆ; ಮೂರನೆಯದಾಗಿ ನಕಾರವನ್ನು ನಕಾರಗೊಳಿಸುವುದು. 

(3) ಭಾವವಾದ: ಭಾತವಾದಕ್ಕೆ ಪ ಪ್ರತಿಯಾದದ್ದು. ಬುದ್ದಿಗೂ ವಸ್ತು 
ವಿಗೂ ಇರುವ ಸಂಬಂಧವನ್ನು ಹೇ ಳುನಾಸ “ಡಿ ಯನ್ನು ಪ್ರಧಾನನೆಂದು ಪರಿ 
ಗಣಿಸುತ್ತದೆ. ಬುದ್ಧಿ ವಸ್ತು "ನಿನಿಂದ ಉಂಟಾಯಿತೆಂಬುಡನ್ನಾ, ಬುದ್ಧಿ ವಸ್ಸು 
ವಿನ ಚಲನಾರೂಪನೆಂಬುದನ್ನೂ ನಿರಾಕರಿಸುತ್ತದೆ, 


ವೈಜ್ಞಾನಿಕ ಸಮಾಜವಾದದ ಆಧಾರ ಭಜಿ 


ಇತಿಹಾಸದಲ್ಲಿ ಕಾಣುತ್ತಿ ರುವ ಚಲನೆಗೆ ಭಾವವೇ (Idea) ಕಾರಣನೆಂದು 
ಬಗೆದು, ಭಾವದಿಂದ ಚಲನೆ ಪೆ ನ್ರೀರಿತವಾಗಿ ಚಲನೆ ಉಂಬಾಗುವುದೆಂದನು. 
ಕಡ್ಡಿಗೆ ಭಾನ ಬ ಬ್ರಹ್ಮದಲ್ಲಿ ಕ್ರ ತನ ಪರಿಪೂರ್ಣತೆಯನ್ನು ಕಂಡು 
ಇತಿಹಾಸದ ಚಲನೆ ಮುಕ್ತಾ ಯಗೆ ಇಳ್ಳು ತ 5 ದೆಂದನು. ಈ ಭಾವ ಅಂದಿನ 
ಜರ್ಮನ್‌ ಸಮಾಜದಲ್ಲಿ ತನ್ನ ಪರಿಪೂರ್ಣತೆಯನ್ನು ಕಂಡಿರುವುದಾಗಿ 
ಭಾವಿಸಿದನು. ಅದರಂತೆ ತನ್ನ ಕಾಲದ ಸಾಮಾಜಿಕ್ಕ ಆರ್ಥಿಕ ಮತ್ತು 
ರಾಜಕೀಯ ವ್ಯವಸ್ಥೆ ಗಳಲ್ಲಿ ಇನ್ನು ಬದಲಾವಣೆಗಳೇ ಇಲ್ಲ ಅವುಗಳೇ 
ಪೂರ್ಣವಾದ, ಪರಿಪಕ್ತ ವಾದ, ದೈವನಿಯಾಮಕ ವ್ಯವಸ್ಥೆ ಗಳೆಂದು ಸಾರಿ 
ದನು. ಆದರೆ ಚ ತನ್ನ ಶಾರ್ಕೆಕ ಕ್ರ ಮದಂತೆ ಪ ಪ್ರತಿ ಸಾದಿಸಿದ ಇತಿ 
ಹಾಸದ ಅನಂತ ಚಲನೆಗೂ ತೀರ್ಮಾನಕ್ಕೆ ಭಿ ಅಚಲ ಸ್ಥಿತಿಗೂ 
ಪರಸ್ಪ ರ pe. ಕಾಣದಾದನು. ಮಾರ್ಕ್ಸ್‌- ಏಂಗೆಲ್ಪರು ಘಃ 
ವಿರೋಧವನ್ನು ಸ ಸ್ಪಷ್ಟ ಪಡಿಸಿದರು; ಹೆಗೆಲ್ಲನ ಮಹತ್‌ಕಾಣಿಕೆಯಾದ ಇತಿ 
ಹಾಸ ದೃಷ್ಟಿಯನ್ನು ಭಾವಾತ್ಮ' ಬಂಧನದಿಂದ ಬಿಡ.ಗಡೆಮಾಡಿದರು; 
ಭೌತಾತ್ಮಿಕ ತ ದ ಸಿಯನ್ನು ಪ್ರತಿಪಾದಿಸಿದರು. (Materialist 


Conception of History) 





ಈ ಕಾರಣದಿಂದ ವಾಸ್ತವಿಕ ಪ್ರಪಂಚ ನಕ್ವರವೂ, ನಿಥ್ಯವೂ ಆಗುತ್ತದೆ. 
ಭಾನವೇ ನಿಜವಾನದ್ದು, ಸತ್ಯವಾದದ್ರು. ಸಶ್ಯಸಂಶೋಧನೆ ಭಾವಚಿಂತನೆಯಾಗು 
ತ್ತದೆ, ವಿಜ್ಞಾ ನದ ಬೆಳವಣಿಗೆ ಕುಂಠಿತವಾಗುತ್ತದೆ. ನಾಸ್ತವಿಕ ಪ್ರಪಂಚದಿಂದ 
ದೂರ ಸರಿದ ಪಾ ಜ್ಞ ಜೀವನ ಭಾನವಾದಕ್ಕೆ ಎಡೆಕೊಡುತ್ತದೆ. 


ಭಾವವಾದ ಪ್ರಧಾನವಾಗಿ ಎರಡು ರೂಪ ಪದಲ್ಲಿರುತ್ತದೆ. ಆಂತರಿಕ ಮತ್ತು 
ಬಾಹ್ಯ ಭಾವವಾದ, ಎರಡರಪ್ಲೂ ಭಾನವೇ ಚೈತನ್ಯವಾಗಿ ಬ್ರಹ್ಮ , ಪರಬ್ರಹ್ಮ, 
ದೇವರು ಇತ್ಯಾದಿ ಆಗುತ್ತದೆ. ಮತೀಯ ಭಾವನೆಗಳಿಗೆ 'ಸನಿನಾಪಬಂಧು 
ಆಗುತ್ತದೆ. 

ಅಂತರಾತ್ಮನ ಅಥವಾ ಪರಬ್ರಹ್ಮನ ಚಿಂತನೆಯೇ ಮುಖ್ಯವಾಗಿರುನಾಗ 
ಸಮಾಜದ ಆಗುಹೋಗುಗಳು ಭಾವವಾದದಲ್ಲಿ ತೃಣೀಕರಿಸಲ್ಪಡುತ್ತವೆ, ವಸ್ತುವೇ 
ಮಿಥ್ಯವಾಗಿರುವಾಗ ಸನಾಜದ ಆಗುಹೋಗುಗಳೂ ಮಿಥ್ಯವಾಗುತ್ತವೆ. ಭಾವ 
ವಾದಿಗಳು ಪ್ರಗತಿನಿರೋಧಿಗಳಾಗುತ್ತಾರೆ, 

(See: Materialism and Empiriocriticism : Lenin: 
SWV.ILL.&W) 


೪೬ ಸಜ್ಜಾ ನಿಕ ಸಮಾಜವಾದ 
ಶ್ರಿ 


ಜೀವಾದಿಗಳೆಲ್ಲವೂ ಭೌತ ಸ್ವರೂಪ (Matter) ; ಪ್ರಪಂಚದ 
ಹುಟ್ಟಿಗೆ ಚೆಲನನಲನಗಳಿಗೆ ದೇವರು ಕಾರಣವಾಗಿರದೆ ಭೌತ ಸ್ವರೂಪವೇ 
ಕಾರಣವೆಂದು ಆದಿಯಿಂದ ಬಂದು ತತ್ತ ೨ ಪಂಥ ಹೇಳುತ್ತಲಿತ್ತು. ಈ ವಾದ 
ಪಾಶಾ ತ್ಯ ಪೌರ್ವ್ವಾತ್ಯ ಗಳೆರಡರಲ್ಲೂ್‌ ಕಂಡು ಬರುತ್ತದೆ (ಗ್ರೀಸಿನಲ್ಲಿ 
ಯಪಿಕ್ಕುರಸ್‌, ಡೆವೋಕೆ ಬಸ್‌, ಭಾರತದಲ್ಲಿ ಲೋಕಾಯತ ಅಣುವಾದಿ 
ಗಳಾದ ಕಣಾದ ಖುಸಿ). ಕ್ರ ಮೇಣ ಈ ವಾದ ಮೂಲೆಗೆ ಬಿದ್ದು ಭಾವಾತ್ಮಿಕ 
ತತ್ತ ಪ್ರಾ ್ರಾಬಲ್ಯಕ್ಕೆ | ಆದಕೆ ಪುನಃ 17-18 ನೇ ಶತಮಾನ 
ಗಳಲ್ಲಿ ಭಾತವಾದ ಅವತರಿಸಿತು. ಇಂಗ್ಲೆಂಡಿನಲ್ಲಿ ರ್ಡಾಸ್ಟೋಟಸ್‌, ಹಾಬ್ಸ್‌, 
ಲಾಕ್‌, ಬೇಕನ್ನರಿಂದ ಪ್ರತಿಪಾದಿಸಲ್ಪಟ್ಟು, ಫ್ರಾನ್ಸ್‌ ದೇಶದಲ್ಲಿ 
ಹಾಲ್‌ಬಾಕ್‌, ಹೆಲ್‌ವೀಹಿಯಸ್ಸ, ಡಿಡಿರೋರಿಂದ ಪ್ರಚಾರಕ್ಕೆ ಬಂದಿತು. 
ಜೊತೆಗೆ 16-17-18 ನೇ ಶತಮಾನಗಳಲ್ಲಿ ರೂಪುಗೊಂಡ ವಿಜ್ಞಾನ 
ಶಾಸ್ತ್ರ ಈ ವಾದಕ್ಕೆ ಪುಷ್ಟಿ ಕೊಟ್ಟಿತು, ಭೌತವಾದದ ನಿಜಾಂಶಕ್ಕೆ ವಿಜ್ಞಾನ 
ಸಮರ್ಥನೆ ಕೊಟ್ಟಿತು. ಅಷ ಸಕ್ಸ 18 ನೇ ಶತಮಾನದ ಭೌತವಾದಿಗಳು 
ತೃಪ್ತಿ ಹೊಂದಿದರು. ಭಾತ್‌ಪ್ರ ಪ್ರಪಂಚದಲ್ಲಿ ಚಲನೆ ಮತ್ತು ಚೈತನ್ಯ ಇಲ್ಲ 
ವೆಂದರು. ಯಾಂತ್ರಿಕ ಭಾತವಾದ (Mechanical Materialism) 
ಪ್ರಚಾರಕ್ಕೆ ಬಂದಿತು 

ಈ ಸಂಧಿಗ್ಧ ಸಮಯದಲ್ಲಿ ಮಾರ್ಕ್ಸ್‌-ನಿಂಗೆಲ್ಬರು ಪ್ರವೇಶಮಾಡಿ 
ದರು, ಅವರ ನಿಲುವು ಭೌತಾತ್ಮಕ ವಾದವಾಯಿತು. 18 ನೇ ಶತಮಾ 
ನದ ಅಜೈತನ್ಯದ, ಆಚಲನೆಯೆ ಭೌತವಾದವನ್ನು ಖಂಡಿಸಿದರು ; 
ತಾರ್ಕಿಕ ಭೌತವಾದವನ್ನು ಪ್ರ ತಿಪಾದಿಸಿದರು (Dialectical 
Materialism) ಭೌಾತಸ್ರ ಸಂಚದ ಸ್ವರೂಪವೇ ಚಲನೆ ಮತ್ತು ಚೈತನ್ಯ 
ವೆಂದರು, ಹೆಗೆಲ್‌ ಪ್ರ ತಿಪಾದಿಸಿದ ಇತಿಹಾಸ ದೃಷ್ಟಿಯನ್ನು ತಾರ್ಕಿಕ 
ಭೌತವಾದದ ಅಡಿಪಾಯದ ಮೇಲೆ ಸ್ಥಾಪಿಸಿದರು. ಸಮಾಜದ ಹುಟ್ಟು 
ಬೆಳವಣಿಗೆ, ಸಾಮಾಜಿಕ ಮತ್ತು ರಾಜಕೀಯ ರಂಗಗಳಲ್ಲಿ ಕಂಡು ಬರುವ 
ಬದಲಾವಣೆಗಳು ಮತ್ತು ಭಾವನೆಗಳು ಸಮಾಜದ ಆರ್ಥಿಕ ವ್ಯವಸ್ಥೆ ಅಥವಾ 
ಆಯಶಟ್ಟಿನಲ್ಲಿ (The Economic Structure) ಹುದುಗಿರುವ 
ಜೀತನಾಶಕ್ಕೆಗಳಿಂದ ಮತ್ತು ಆಗುತ್ತಿರುವ ಬದಲಾವಣೆಗಳಿಂದ ಉಂಟಾ 


ಗಿವೆ ಎಂದು ತಿಳಿಸಿದರು. ಸಮಾಜದ ಸ್ವರೂಪವನ್ನು ಅನಂತ ಚಲನೆ 


ವೈಜ್ಞಾನಿಕ ಸಮಾಜವಾದದ ಆಧಾರ ಲ 


ಯೆಂದು jer ee ಅನ್ವಯಿಸುವ ಹಾಗೆ ಐತಿಹಾಸಿಕ 
ಭೌತವಾದವನ್ನು ರು (Historical Materialism): 
ಇದೇ ಸ con Fens: ದೇಶದಲ್ಲಿ ಪ್ರಚಾರಕ್ಕೆ ಬಂದಿದ್ದ 
ಸಮಾಜವಾದ ಮಾರ್ಕ್‌- ಏಂಗೆಲ್ಸರ ಐತಿಹಾಸಿಕ ಭೌತವಾದ ದೃಷ್ಟಿಗೆ 
ಪುಸ್ಟಿಕೊಟಿತ್ತು ಇತಿಹಾಸಜ್ಞರು ವರ್ಗ ಹೋರಾಟ ವರ್ಗಗಳ ಇರುವಿಕೆ, 
ವಿರಸ ಇತ್ಯಾದಿಗಳ ಕಡೆ ಗಮನ ಸೆಳೆದಿದ್ದರು. ಇವುಗಳು ಕೊನೆಗೊಳ್ಳ 
ಬೇಕಾದರೆ ಸಮಾಜದ ಅರ್ಥಿಕ ವ್ಯವಸ್ಥೆಯನ್ನು ಮಾರ್ಪಾಡು ಮಾಡಿದ 
ಹೊರತು, ಆರ್ಥಿಕ ಸಮಾನತೆಯನ್ನು ಸ್ಥಾಪಿಸಿದ ಹೊರತು ಖಾಸಗೀ 
ಸ್ವಾಮ್ಯ ವಿನಾಶವಾದ ಹೊರತು ಸಾಧ್ಯವಿಲ್ಲವೆಂದು ಫ್ರೆಂಚ್‌ ಸಮಾಜವಾದಿ 
ಗಳು ತಿಳಿಸಿದ್ದರು. ಈ ಮಧ್ಯೆ ಶೋಷಣೆಯಿಂದ ಪಾರಾಗಲು ಯತ್ನಿಸಿ 
ಕಾರ್ಮಿಕವರ್ಗ ಸಾ ವ ಮೂರೋತ್ಸಾ ಟಿನೆಗೆ ಶ್ರಮಿಸುತ್ತಿ ದ್ದಿತು. 
ಹೀಗಿರುವಾಗ್ಗ ಸಮಾಜವಾದಿಗಳು ಗತೆ. ಸ್ಮಾಮ್ಯವರ್ಗ ಸರಾ 
ವಾಗುವುದಕ್ಕೆ ಸಹಾಯ ಸಂದರ್ಭಗಳನ್ನು ಆಧುನಿಕ ಬಂಡವಾಳ ಆರ್ಥಿಕ 
ವ್ಯವಸ್ಥೆ ಕಲ್ಪಿ 'ಸಿದೆಯೇ ಎಂಬುದಕ್ಟ ಉತ್ತರ ಬೇಕಾಯಿತು. ಈ ಉತ್ತರದ 
ಹ ಮಾಕ್‌ ಏಂಗೆಲ್ಲರ ಪ್ರಥಮ ಕರ್ತವ್ಯವಾಯಿತು. ಉತ್ತರ 
ಸಿಕ್ಕಿತ್ತು ಬಂಡವಾಳ "ಆರ್ಥಿಕ ವ್ಯವ ವಸ್ಥೆ "ಯಲ್ಲಿರುವ ವಿರಸಗಳು ಮತ್ತು ಅದು 
ಜನ್ಮ ಕೊಟ್ಟಿರುವ ಹೊಸ ಶಕ್ತಿಯಾದ ಕಾರ್ಮಿಕವರ್ಗ ಬಂಡವಾಳ ವ್ಯವ 
ಸೈೈಗೂ ಖಾಸಗೀ ಸ್ವಾಮ್ಯಕ್ಕೂ ಚ್ಯುತಿ ತರುವುದೆಂದರು. ಸಮಾಜವಾದದ 
ಆಗಮನ ಅನಿವಾರ್ಯವೆಂದರು. ತತ್‌ ಪರಿಣಾಮವಾಗಿ ಕಾರ್ಮಿಕವರ್ಗದ 
ಚಳವಳಿಗೂ ಸಮಾಜನಾದಕ್ಕೂ ನಿಕಟಿ ಸಂಬಂಧವನ್ನು ಕಲ್ಪಿಸಿದರು, 
ಕಾರ್ಮಿಕವರ್ಗದ ಹೋರಾಟ ಮತ್ತು ಚಳವಳಿಗೆ ಶೋಷಣೆಯೇ 
ಮುಖ್ಯ ಕಾರಣವಾಗಿದೆ. ಎಂದು ಮಾಕ್ಸ್‌ ೯-ಏಂಗೆಲ್ಪರು ತಿಳಿಸಿದರು. 
ಆದುದರಿಂದ್ರ ಶೋಷಣೆ ಆಗುತ್ತಿರುವ ರ೯ಯನ್ನು 'ವ್ಯಕ್ತ ಪಡಿಸುವುದು 
ಅಗತ್ಯವಾಯಿತು. ಇದಕ್ಕೆ ಇಂಗ್ಲೆಂಡ್‌ ದೇಶದಲ್ಲಿ "ಬೃಹತ್‌ ಪ್ರಮಾಣ 
ದಲ್ಲಿ ವ್ಯವಸ್ಥೆ ಹೊಂದಿದ್ದ ಬಂಡವಾಳ ಉತ್ಪಾದನಕ್ರಮ "ತೂ 
ಣೆಯ ಮರ್ಮವನ್ನು ಬಹಿರಂಗಪಡಿಸಲು ನೆರವಾಯಿತು. ಮಾರ್ಕ್ಸ್‌- 
ಐಂಗೆಲ್ಪರು ಬಂಡವಾಳ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೈ ಅದು ಕೆಲಸ 
Bi ರೀತಿ, ಇತ್ಯಾದಿಗಳನ್ನು ಅತಿ ಸೂಕ್ಷ್ಮವಾ ವಾಗಿ ಪರಿಶೀಲಿಸಿದರು. ಲಾಭ 


ಛಲ ವೈಜ್ಞಾ ನಿಕ ಸಮಾಜವಾದ 
"ಡ್‌ 


ದೃಷ್ಟಿಯೇ ಬಂಡವಾಳ ವ್ಯವಸ್ಥೆಯ ಜೀವನಾಡಿ ಎಂದು ತೀರ್ಮಾನಿಸಿದರು. 
ಲಾಭವೇ ಬಂಡವಾಳದ ಉತಾ ದನಕ್ಕೆ, ಅಧಿವ ೈದ್ದಿಗೆ ಕಾರಣವೆಂದರು, 
ಸರಕುಗಳನ್ನು ತಯಾರಿಸಲು ಅ ಕೊಟ್ಟು ದುಡಿಮೆಗಾರರನ್ನು ನೇಮಿಸಿ 
ಕೊಳ್ಳುವುದು ಸಹಜವಾಗಿ ಕಂಡರೂ, ದುಡಿಮೆಗೆ ಪ್ರತಿಯಾಗಿ ಕೊಡುವ 
ವೇತನ, ಕೂಲಿ, ದುಡಿವೆ.ಗಾರರು ಮಾಡುವ ಉತ್ಪನ್ನಕ್ಕೆ ಸರಿಸಮನಾಗಿಲ್ಲ 
ದಿರುವುದನ್ನು ಕಂಡರು. ದುಡಿಮೆಗಾರರಿಗೆ ಸರಿಪ್ರಮಾಣದಲ್ಲಿ ಕೂಲ 
ಕೊಡದೆ ದಕ್ಕಿಸಿಕೊಳ್ಳು ವ್ರದೇ ಲಾಭ. ಉದ್ಯಮಗಾರನು ಕೂಲಿ ಅಥವಾ 
ವೇತನವನ್ನು ಎಲ್ಲರೂ ಕಾಣುವಹಾಗೆ ಒಹಿರಂಗವಾಗಿ ನಿಷ್ಟ ರ್ಷಿಸಿ ಸರಿ 
ಸಮಾನದ ಪ್ರತಿಫಲವನ್ನು ಕೊಡುವಹಾಗೆ ಕಂಡರೂ ಶಕ್ತಿ 
(Labour Power) ಯಿಂದ ಆಗುವ ಉತ್ಪನ್ನದ ಅತ್ಯಧಿಕ ಭಾಗ ಬಂಡ 
ವಾಳಗಾರನಿಗೇ ಸಿಕ್ಕುತ್ತದೆ. ಇದೇ ಹೆಚ್ಚೆ ನ್ಗ ಮೌಲ್ಯ- ಲಾಭ. ಇದನ್ನು 
ಉದ್ಯಮಗಾರನು ದಕ್ಕಿಸಿಕೊಳ್ಳು ತ್ತಾನೆ, ಗ ದೃ ಸ್ಟ್ರಾಂ ತವನ್ನು 
ನೋಡೋಣ, ಒಬ್ಬ ಉದ್ಯಮಗಾರ ಒಬ್ಬ ಕೂಲಿಯನನನ್ನು ಒಂದು 
ದಿನದ ಮಟ್ಟಿಗೆ (8 ಘಂಟೆಯ ಕಾಲಕ್ಕೆ) ಒಂದು ರೂಪಾಯಿ ಕೂಲಿಯ 
ಮೇಲೆ ಕೆಲಸಕ್ಕೆ ತೆಗೆದುಕೊಳ್ಳು ತ್ತಾನೆ, ಆ ದುಡಿಮೆಗಾರ 8 ಘಂಟಿಗಳ 
ಕಾಲ ಕೆಲಸ ಮಾಡುತ್ತಾನೆ. ದುಡಿಮೆಗಾರ ಚರ ಕದ ಸಹಾಯ 
ದಿಂದ ದಿನಕ್ಕೆ 7 ಲಡಿ ದಾರವನ್ನು ತೆಗೆಯುತ್ತಾನೆ. ಅದರ ಮೌಲ್ಯನೆಲ್ಲಾ 
ಜು ಸಜ ಸೇರುತ್ತದೆ. ಅದೇ ಮನುಷ್ಯನನ್ನು ಯಂತ್ರದಮೇಲೆ 
ಕೆಲಸ ಮಾಡಿಸಿದರೆ 30 ಲಡಿ ದಾರ ಬರುತ್ತದೆ. ದುಡಿಮೆಗಾರನ ದುಡಿಮೆ 
ಶಕ್ತಿ 3 ಲಡಿ ದಾರ ತೆಗೆಯಲ್ಲಿ ಅಥವಾ 30 ಲಡಿ ದಾರ ತೆಗೆಯಲ್ಲಿ ಅದು 
ಗಣನೆಗೆ ಬರುವುದಿಲ್ಲ. ಕೊಂಡಿರುವುದು 8 ಘಂಟೆಯ ದುಡಿಮೆ, ಆವ್ದ 
ರಿಂದ ಹೆಚ್ಚಿಗೆ ಉತ್ಪಾದನೆಯೆಲ್ಲ-22 ಲಡಿ ದಾರದ ಮೌಲ್ಯ-ಉದ್ಯಮ 
ಗಾರನ ಲಾಭ. ಇದೇ ಹೆಚ್ಚಿಗೆ ಮಾಲ್ಯ (Surplus value). 
ಮಾಕ್‌ನ್ಸ- ಏಂಗೆಲ್ಬರು ಹೆಚ್ಚೆಗೇ ಮೌಲ್ಯದ ಗುಟ್ಟಿನ್ನು ಬಹಿರಂಗ 
ಪಡಿಸುವುದರ ಮೂಲಕ ಶೋಷಣೆಯ ಆವಾಸಸ್ನಾನವನ್ನು ಪತ್ರೆ ಹಚ್ಚಿದರು. 
ಬಂಡವಾಳಶಾಹಿ-ಆರ್ಥಿಕ ವ್ಯವಸ್ಥೆಗೆ ಊರೆಗೋಲಾಗಿರುವ ಲಾಭ ಮತ್ತು 
ಲಾಭದಾಹ ಬಂಡವಾಳ ವ್ಯವಸ್ಥೆಯಮೇಲೈ ಸಮಾಜದಮೇಲೆ ಮತ್ತು 
ಕಾರ್ಮಿಕವರ್ಗದಮೇಲೆ ಮಾಡುವ ಪರಿಣಾಮಗಳನ್ನು ವಿಶದಸಡಿಸಿದರು. 


4 ವೈ ಜ್ಞಾನಿಕ ಸಮಾಜವಾದದ ಆಧಾರ ೪೯ 


ಬಂಡವಾಳ ವ್ಯವಸ್ಥೆ ಜನ್ಮವಿತ್ತ ದುಸ್ಪಿತಿಪೀಡಿತ ಕಾರ್ಮಿಕವರ್ಗದಿಂದಲೇ 
ಬಂಡವಾಳ ವ್ಯವಸ್ಥೆಯ ನಾಶ ಆಗುವುದಾಗಿ ಘೋಷಿಸಿದರು. ಬಂಡವಾಳ 
ಉತ್ಪಾದನ ಕ್ರಮದಲ್ಲಿರುವ ಚೇತನವೆಂದತಿ ಉತ್ಪಾದನಾಶಕ್ತಿ (Produc- 
tive forces) ಗಳಾದ ಯಂತ್ರಗಳು (Machines) ಮತ್ತು ಉಪಕರಣ 
(T0015) ಗಳಾಗಿವೆ, ಹೆಚ್ಚು ಉತ್ಪಾದನೆಮಾಡಲು, ತನ್ಮೂಲಕ 
ಹೆಚ್ಚು ಲಾಭಗಳಿಸಲು ಉತ್ಪಾದನಾ ಶಕ್ತಿಗಳನ್ನು ವೆಳಸಲಾಗಿದೆ. ಈ 
ಶಕ್ತಿಗಳ ಬೆಳವಣಿಗೆ ಮೊದಮೊದಲು ಹೆಚ್ಚು ಹೆಚ್ಚು ಲಾಭ ತರುವುವು, 
ಕೂನೆಗೆ ಅವು ತರುವ ಬದಲಾವಣೆಗಳು ಮತ್ತು ಪರಿಣಾಮಗಳು ಖಾಸಗೀ 
ಸ್ವಾಮ ಹ ಮೃತ್ಯುವಾಗಿ ಪರಿಣಮಿಸುವುವು. ಬಂಡವಾಳ ವ್ಯವಸ್ಥೆ ಸ್ತ ವಿರಸ 
ಪೂರಿತವಾಗುತ್ತದೆ, ಲಾಭದ ಅಂಶ ಕಡಿನೆಯಾದ ಹಾಗೆ ಬಂಡವಾಳ 
ಶೇಖರಣೆ ಮತ್ತು ಬಂಡವಾಳ ವ್ಯವಸ್ಥೆ ಕುಗ್ಗುತ್ತದೆ. ನಿರುದ್ಯೋಗ, ವ“ 
ಹೆಚ್ಚು ತ್ತದೆ, ಕಾರ್ಮಿಕವರ್ಗ ಕ್ರಾ ಂತಿಕಾರಿಯಾ ಗುತ್ತ ಫೆ ಖಾಸಗೀ 
ಸಾ ಮೈದ ಬಂಧನದಲ್ಲಿ ಸಿಕ್ಕಿ ರುವ ಧ್ರ ಉತ್ಪಾದನಾ ಶತಿ ಗಳ ಬಿಡುಗಡೆ 
ಅಗತ್ಯ ವಾಗುತ್ತದೆ, ಉತ್ಸಾ ದನಾ ಸಾಭನಗಳ ಮೇಲಿರುವ ಖಾಸಗೀ 
ಸಾ ಮ್ಯವನ್ನು ಇರಾ: ನಾಶಪಡಿಸುತ್ತದೆ, 3 

ಮೇಲ್ಕಂಡ ತತ್ತ್ಮ್ವತ್ರಯಗ:ನ್ನು ಸಂಯೋಗಗೊಳಸಿ ಮಾರ್ಕ್ಸ್‌ 
ಏಂಗೆಲ್ಪರು ಸಮಾಜದ ಚಲನವಲನಗಳ ಬಗ್ಗೆ ನಿಯಮಗಳನ್ನು ರಚಿಸಿ 
ದರು, ಅವುಗಳಲ್ಲಿ ಸೂತ್ರದಂತಿರುವ ನಿಯಮ ಸಂಕ್ಷಿಪ್ತವಾಗಿ ಈ ರೀತಿ 
ಇದೆ 

(1) ಮಾನನನು ಸಮಾಜಜೀನವಿ. ಆತನು ಬದುಕಬೇಕು. 
ಬದುಕಲು ಅನ್ನ ಆಹಾರಾದಿಗಳನ್ನು ಸಂಪಾದಿಸಬೇಕು. ಹಾಗೆ ಮಾಡು 
ವುನರಲ್ಲಿ ನಿರತನಾಗಿ ಒಂಟಯಾಗಿಯೋ ಇತರರೊಡಗೂಡಿಯೋ ಜೀವನ 
ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಬೇಕು. ಇದರಿಂದ ಪಾರಾಗಲು 
ಸಾಧ್ಯವೇ ಇಲ್ಲ ಒಂಟಯಾಗಿ ಮಾಡಲಿ, ಇತರರೊಡಗೂಡಿ ಮಾಡಲ್ಲಿ 
ಇಷ್ಟವಿರಲಿ ಇಲ್ಲದಿರಲಿ ಉಶ್ಸಾದನಾಕಾರ್ಯ ಒಬ್ಬ ರೊಬ್ಬ ರೊಡನೆ ಸಂಬಂಧ 
ವನ್ನು ಕಲ್ಪಿಸುತ್ತದೆ. ಈ ಉತ್ಪಾದನಾ ಸಂಬಂಧಗಳು ಎಲ್ಲ ಕಾಲದಲ್ಲೂ 

(1) ನಾಲ್ಕನೇ ಅಧ್ಯಾಯದಲ್ಲಿ ಬಂಡವಾಳ ವ್ಯವಸ್ಥೆ ಎಡೆಕೊಡುವ ವಿರಸ 
ಗಳನ್ನು ನಿವರಿಸ೬ಡಗಿದೆ, 


೫೦ ವೈಜ್ಞಾನಿಕ ಸಮಾಜವಾದ 


ಒಂದೇ ತರನಾಗಿರಡೆ ಆಯಾ ಕಾಲದಲ್ಲಿ ಆ ಸಮಾಜದಲ್ಲಿರುವ ಉತ್ಪಾದನಾ 
ಶಕ್ತಿಗಳಿಗೆ (ಉತ್ಪಾದನೆ ಮಾಡುವುದಕ್ಕೆ ಸಹಾಯಕವಾಗಿರುವ ವಸ್ತುಗಳು. 
ನೇಗಿಲು ಪಿಕಾಶಿ, ಗುದ್ದಲಿ, ಹಾ, ಯಂತ್ರ, ಇತ್ಯಾದಿ) ಹೊಂದಿಕೊಂಡಿ 
ರುತ್ತದೆ, ಉತ್ಪಾದನಾ ಶಕ್ಕೆಗಳು ಉತ್ಪತ್ತಿಮಾಡುವ ವಿಧಾನವನ್ನು 
ನಿರ್ಧರಿಸುತ್ತವೆ. ಹಾಗೆಯೇ ಉತ್ಪಾದನಾ ಸಂಬಂಧಗಳೂ ನಿರ್ಧರವಾಗು 
ತ್ತವೆ. ಈ ಉತ್ಪಾದನಾ ಸಂಬಂಧಗಳ ಸಮುದಾಯ ಸಮಾಜದ ಆರ್ಥಿಕ 
ವ್ಯನಸ್ಥೆ ಯಾಗುತ್ತದೆ... ಇನೇ ಪ್ರತಿಯೊಂದು ಸಮಾಜದ ಮುಖ್ಯವಾದ 
ಅಸ್ತಿ ಭಾರ. 

(2) ಈ ಅಸ್ಮಿಭಾನದ ಮೇಲೆ ಪ್ರತಿಯೊಂದು ಸಮಾಜದ ಸಾಮಾ 
ಜಿಕ್ಕ ರಾಜಕೀಯ, ನ್ಯಾಯ ವ್ಯವಸ್ಥೆಗಳು ಮತ್ತು ಇವುಗಳನ್ನು ಪ್ರತಿ 
ಬಿಂಬಿಸುವ ರೀತಿಯಲ್ಲಿ ಮನೋಭಾವಗಳು ಜನ್ಮತಾಳುತ್ತವೆ, ಒಟ್ಟಿನಲ್ಲಿ 
ಉತ್ಪಾದನಾ ರೀತಿ ಸಾಮಾಜಿಕ ರಾಜಕೀಯ ಮತ್ತು ಪ್ರಾಜ್ಞ ಜೀವನದ 
ಮೇಲೆ ಪ್ರಭಾವ ಬೀರುತ್ತದೆ; ಅವುಗಳ ಸ್ವಭಾವವನ್ನು ನಿರ್ಧರಿಸುತ್ತದೆ. 
ಸಮಾಜದಲ್ಲಿ ಜನರು ಹೊಂದಿರಬಹುದಾದ ಮನೋಭಾವಕ್ಲೂ ಅವರು 
ವಾಸ್ತವವಾಗಿ ನಡಸುತ್ತಿರುವ ಜೀವನಕ್ಕೂ ಸಂಬಂಧವಿದೆ. ಅವರು 
ವಾಸ್ತವವಾಗಿ ನಡಸುತ್ತಿರುವ ಜೀವನ ಅವರುಗಳ ಮನೋಭಾವವನ್ನು 
ರೂಪಿಸಿಡೆಯೇ ವಿನಹ ಮನೋಭಾವ ಅವರು ನಡಸುತ್ತಿರುವ ಜೀವನ 
ವನ್ನು ರೂಪಿಸಿಲ್ಲ. 

(3) ಜೀವನ ಹೀಗೆ ಸಾಗುತ್ತಾ, ಉತ್ಪಾದನಾ ಶಕ್ಕಿಗಳು ವೃದ್ಧಿ 
ಯಾಗುತ್ತಾ ಇರುತ್ತವೆ. ಒಂದು ಕಾಲದಲ್ಲಿ ಒಂದು ಉತ್ಪಾದನಾ ರೀತಿ 
ಮತ್ತು ವ್ಯವಸ್ಥೆಗೆ ಒಳಪಟ್ಟು ಕೆಲಸಮಾಡುತ್ತಲಿರುವ ವೃದ್ಧಿ ಹೊಂದು 
ತ್ತಿರುವ ಉತ್ಪಾದನಾ ಶಕ್ತಿಗಳು ಅವು ಅದ.ನರೆಗೂ ತಮಗೆ ಆಶ್ರಯ 
ವಿತ್ತಿದ್ದ ಉತ್ಪಾದನಾಕ್ರಮ ಮತ್ತು ಸ್ವಾಮ್ಯ ಸಂಬಂಧಗಳೊಡನೆ ವಿರಸ 
ತಾಳುತ್ತವೆ, ಈ ಸ್ವಾಮ್ಯ ಸಂಬಂಧಗಳು ಉತ್ಪಾದನಾ ಶಕ್ತಿಗಳ ಬೆಳ 
ವಣಿಗೆಗೆ ಅಡ್ಡಿ ಬರುತ್ತವೆ. ಈ ರೀತಿ ಆಗುವುದೇ ತಡ ಸಮಾಜದಲ್ಲಿ ಸಾಮಾ 
ಜಿಕ ಕ್ರಾಂತಿ ಪ್ರಾರಂಭವಾಗುತ್ತದೆ, ಸಮಾಜದಲ್ಲಿ ಬದಲಾವಣೆಗಳು 
ಆರಂಭವಾಗುತ್ತವೆ, ಪ್ರಥಮವಾಗಿ ಆರ್ಥಿಕ ಆಸ್ತಿಭಾರ ಮಾರ್ಪಾಡು 


ವೈಜ್ಞಾನಿಕ ಸಮಾಜವಾದದ ಆಧಾರ ೫೧ 


ಹೊಂದುತ್ತದೆ, ಇದರಲ್ಲಿ ಆಗುವ ಬದಲಾನಣೆಗಳನ್ನು ನಿರ್ದಿಷ್ಟ ವಾಗಿ 
ಗುರ್ತಿಸಬಹುದು. ಆರ್ಥಿಕ ಅಸಿ ಭಾರದಲ್ಲಿ ಬಡಕಾರ ಕ| ಪಾ ರಂಭ, 
ಅದಕ್ಕೆ ನಾಟ್ಟ | (Superstructure) Mp 
ವ್ಯ ವ , ನ್ಯಾಯ, ತತ್ತ್ವ, ಪಾರಮಾರ್ಥಿಕ ದೃಷ್ಟಿ ಮತ್ತು ಮನೋಭಾವ 
ಗಳು ನಿಲವೂ ಬದಲಾವಣೆ ಕೊಂದುತ ವೆ ಇವುಗಳಲ್ಲಿ ಬದಲಾವಣೆಗಳು 

ಲ್ಪನಿಧಾನ ಬದಲಾವಣೆಯಾದ ಆರ್ಥಿಕ ವ್ಯ ವಸ್ಥೆ ಗೂ ಹಳೆಯ ಭಾವನೆ 
ತ ಮತ್ತು ವ್ಯವಸ್ಥೆ ಗಳಿಗೂ ಹೊಂದಾಣಿಕೆ ಇತ ಮನದಟ್ಟಾ ಗು 
ತ್ತದೆ. ಈ ರೀತಿಯಾದ ಜಾಗೃತಿ ಜೀವನದಲ್ಲಿರುವ ವಿರೋಧಗಳಿಂದಲೂ 
ಮತ್ತು ಉತ್ಪಾದನಾ ಗಳಿಗೂ ಉತ್ಪಾದನಾ ಶಕ್ತಿಗಳಿಗೂ ತಲೆ 
ದೋರುವ ವಿರಸಗಳಿಂದ ಉಂಟಾಗುತ್ತದೆ. 


ಉತ್ಪಾದನಾ ಶಕ್ತಿಗಳು ಪೂರ್ಣವಾಗಿ ಅಭಿವೃದ್ಧಿ ಹೊಂದಲು ಮತ್ತು 
ಅವು ಹಾಗೆ ಅಭಿನವ ದ್ಧಿಹೊಂದಲು ಪೂರ್ಣ ಅವಕಾಶವಿರುವವರೆಗೂ 
ಯಾವ ಸಮಾಜ ವ್ಯವಸ್ಥೆ ಸ್ಲೆಯೂ ಗತಿಸುವುದಿಲ್ಲ ಮತ್ತು ಹಳೆಯ ಉತ್ಪಾ 
ದನಾವ್ಯ ವಸಾ ಕ್ರಮದ ಮೇಲೆ ನಡೆಯುತ್ತಿರುವ ಆರ್ಥಿಕ ವ್ಯವಸ್ಥೆ ಪರಿಪೆಕ್ಟ 
ಸಂಗ ಹೊಸ ಉತ್ಪಾದನಾ "ಸಂಬಂಧಗಳು ಮೂಡುವುದಿಲ್ಲ. 
ಯಾವ ಕೆಲಸವು ಸಾಧ್ಯವೋ ಆ ಕೆಲಸವನ್ನು ಮಾಡುವುದು ಗುರಿಯಾಗು 
ತ್ತದೆ; ಮಾನವರು ಅದರಲ್ಲಿ ನಿರತರಾಗುತ್ತಾರೆ. ಆದುದರಿಂದ ಸಮಾಜದ 
ಬದಲಾವಣೆಗೆ ಯತ್ನಿಸುವ ಕಾರ್ಯಕ್ಕೆ ಹಾಗೆ ಯತ್ನಿಸಿ ಸಫಲವಾಗುವುದಕ್ಕೆ, 
ಉತ್ಸಾದನಾ ವ್ಯವಸ್ಥಾ ಕ್ರಮದಲ್ಲಿ ಸ್ಟ ಳವಿರಬೇಕ್ಕು ಔಥವಾ ಅದಕ್ಕೆ ಸೌಲಭ್ಯ 
ಗಳಿರಜೀಕು, ಅಥವಾ ಸ ಸೌಲಭ್ಯಗಳು ಸೃ ಸ ಷಿ ಹೊಂದುತ್ತಿ ರುವ ಗು ತಿಯಲ್ಲಿರ 
ಬೇಕು, 


ಪ್ರೊ ದೃಷ್ಟಿಯಿಂದ ಗತಿಸಿರುವ ಪ್ರಾಚೀನ ಮತ್ತು ಊಳಿಗಮಾನ್ಯ 
ಪದ್ಧತಿಯ ಆರ್ಥಿಕ ವ್ಯವಸ್ಥೆಗಳು ಸಾ ಆರ್ಥಿಕ ; ವಿಕಾಸದಲ್ಲಿ ಕ್ರಮ 
ವಾಗಿ ಕಾಣಿಸಿಕೊಂಡ ಘಟಿ ಗಳಾಗಿವೆ. ಈಗ ಕೊನೆಯ ಫಟ್ಟ ನಾಗ 
ವಿರಸಗಳನ್ನೊ ಳಗೊಂಡ ಬಂಡವಾಳ ವ್ಯವಸ್ಥೆ ಮತ್ತು ಸಂಬಂಧಗಳು. ಇವೆ, 
ಬಂಡವಾಳ ವ್ಯವಸ್ಥೆಯ ಗರ್ಭದಲ್ಲಿ ಜನಿಸುತ್ತಿರುವ ಉತ್ಪಾದನಾ ಶಕ್ತಿಗಳು 
ಭೌತಿಕ ಸ್ಥಿತಿಗತಿಗಳನ್ನು (Material Conditions) 'ಲ್ಪಿಸಿಕೊಡು 


೫೨ ವೈ ಜಾ ನಿಕ ಸಮಾಜವಾದ 


ವುದರೆ ಮೂಲಕ, ವಿರಸಗಳನ್ನು ತೊಡೆಯಲು ಸ ಹಾ ಮಾಡಿಕೊಡುಕ್ತಲಿವೆ. 
ಬಂಡವಾಳ ವ್ಯವಸ್ಥೆಯ ಅಂತ ಓದೊಡನೆ, ಹೊಸ ವ್ಯವಸ್ಥೆಯ ಉದಯ 
ದೊಡನೆ, ಮಾನವನ ಪೂರ್ವ. ಜಾ ದ ಅಂಕ ಪರಿಸಮಾಪ್ತಿಯಾಗು 
ಶ್ರದೆ. 1 

ಮಾರ್ಕ್‌-ಏಂಗೆಲ್ಪರು ಆರ್ಥಿಕ ಅಂಶಗಳಿಗೆ ಹೆಚ್ಚು ಗಮನವನ್ನು 
ಕೊಡಲಿಕ್ಟೂ ಮತ್ತು ಸಮಾಜ ಸ್ವರೂಪದ ಬಗ್ಗೆ ಭೌತಾತ್ಮಿಕ ವಿವರಣೆ 
ಕೊಡಲಿಕ್ಕೂ ಕಾರಣವೇನು? ಮಾಕ್‌ನ್ಯ-ಐಂಗೆಲ್ಬ್ಪರ ಪ್ರಕಾರ ಸಮಾಜ 
ಜೀವನದಲ್ಲಿ ಮೂಲಭೂತವಾಗಿ ಕಾಣುವ ಮುಖ್ಯ ಅಂಶವೆಂದರೆ ಮಾನವ 
ಜೀವಿಗಳು ಪ್ರಾಣ ಸಂರಕ್ಷಿಸಿಕೊಳ್ಳು ವಪ ಪ್ರಯತ್ನ ಇದು ಎಷ್ಟು ಅಗತ್ಯ 
ವೆಂದಕ್ಕೆ ಜೀವೆಸಂರಕ್ಷಣೆ jo ಹೊರತು ಮಾನವ ಚ ಇನ್ನಾವ 
ಕೆಲಸಕ್ಕೂ ಗಮನ ಕೊಡಲು ಸಿದ್ಧ ರಿಲ್ಲ. ಜೀವನದ ಮಿಕ್ಚ ಸೊಗಸುಗಳ ಟ್ರ 
ಎಷ್ಟೇ ಆಪ್ಯಾಯಮಾನವಾಗಿರಲಿ, 'ಅನನ್ನುಹೊಂ ದುವುದು ಎಷ್ಟೇ ಪ್ರಾಮುಖ್ಯ 
ವಾಗಿರಲಿ, ಮೊದಲು ಜೀವಸಂರಕ್ಷಣೆಗಾಗಿ ದುಡಿಯಬೇಕು, ಪ್ರಕೃತಿಯನ್ನು 
ಭೇದಿಸಬೇಕ್ಕು ಉತ್ಪಾದನೆ ಮಾಡಬೇಕು ಮತ್ತು ಜೀವಿಸಬೇಕು. 
ಇದಕ್ಕಾಗಿ ಮಾನವರು ತಾಂತ್ರಿಕ ಸಲಕರಣೆಗಳನ್ನು (Implements) 
ಬಹು ಆದಿಕಾಲದಲ್ಲೇ ನಿರ್ಮಿಸಿದರು. ಕೆಲವರು ಕೆಲವು ಕೆಲಸಗಳಲ್ಲಿ ನಿರತ 
ರಾಗುವುದರಲ್ಲಿ ಸೌಲಭ್ಯಗಳನ್ನು ಕಂಡರು, " ದುಡಿಮೆಯ ವಿಭಜನೆಯು 
(Division of labour) ಬಂದಿತು. ಮಾನನ ವ್ಯಕ್ತಿಗಳ ದುಡಿಮೆಯಲ್ಲಿ 
ಸಂಭವಿಸುವ ಪರಸ್ಪರ ಸಂಬಂಧ--ಉಳುವವನು ಯಾರ್ಕು ನೀರು ಹಾಯಿ 
ಸುವವನು ಯಾರು, ದನ ಕಾಯುವವನು ಯಾರು, ಉತ್ಪಾದನೆಗೆ ಸಾಧನ 
ವಾದ ಪ್ರಕೃತಿಸಂಪತ್ತು ಯಾರ ಸ್ವಾಮ್ಯಕ್ಕೆ ಒಳಸಟ್ಟಿರಬೇಕು, ಉತ್ಪಾದನೆ 
ಆದದ್ದು ಹೇಗೆ ನಿಭಜನೆಯಾಗಬೇಕ್ಕು ಇತ್ಯಾದಿಗಳನ್ನು ಪ್ರತಿಬಿಂಬಿಸುವ 
ಸಂಬಂಧ--ಆರ್ಥಿಕ ಸಂಬಂಧಗಳಾಗಿವೆ. ಸಮಾಜದ ಕಟ್ಟಳೆ ಕಾನೂನು 
ನ್ಯಾ ಯೆ ಮತ್ತು ಧರ್ಮ-ರಾಜಕೀಯ ಮತ್ತು ಧಾರ್ಮಿಕ ವ್ವ ವಸ್ಥೆ-ಇವು 
ಗಳನ್ನು ಸಂರ ರಶ್ವಸುತ್ತವೆ. ಹೀಗೆ ಮಾನವರು. ಒಡಗೂಡಿ, ಸಮಾಜ ಜೀವಿ 
ಗಳಾಗಿ. ಜೀವನ ಸಾಗಿಸಲು ನಿರ್ಮಿಸಿಕೊಂಡ ಆರ್ಥಿಕ ಜೀವನ, ಅವರು 


(1) Preface to a contribution to the critique of politi- 
cal economy : Marx. (M.&.E.S.W, Pages 327-339.) 


ವೈಜ್ಞಾನಿಕ ಸಮಾಜವಾದದ ಆಧಾರ ೫೩ 


ಉತ್ಪಾದನೆ ಮಾಡುವ ರೀತಿ ಮತ್ತು ಹಾಗೆ ಮಾಡುವಾಗ ಉಂಟಾಗುವ 
ಪರಸ್ಸ ರ ಸಂಬಂಧ ಇವು ಅವರ ಆರ್ಥಿಕ ವ್ಯ ವಸ್ಥೆ ಒಯಾಗಿದೆ, 


ಆದುದರಿಂದ ಸಮಾಜದ ನೆ  ಜಸ್ತರೂಸವ ಸನ್ನು ತಿಳಿಯಬೇಕಾದರೆ 
ಅದರ ಆರ್ಥಿಕ ವ್ಯವಸ್ಥೆಯನ್ನು ತ ಪರೀಕ್ಷೆಮಾಡಬೇಕು. ಇಷ್ಟೇ 
ಅಲ್ಲ ಬದುಕಿಗೆ' ಆರ್ಥಿಕ ವ್ಯವಸ್ಥೆ ಆಸರೆಯಾಗಿ ತಳಹದಿಯಾಗುತ್ತದೆ. 
ಇದರ ಸಂರಕ್ಷಣಾರ್ಥ ವಾಗಿ ಸಾಮಾಜಕ, ರಾಜಕೀಯ ನ್ಯಾ ಯ ವ್ಯ ವಸು ಗಳು 
ಮತ್ತು ಧರ್ಮ ಮೂಡುತ್ತವೆ. ಆರ್ಥಿಕ ವ್ಯವಸ್ಥೆ Bape ನಿಲ್ಲು, ದ್ಶೆ 
ಮತ್ತು ತನ್ನ ಸಂರಕ್ಷಣೆಯನ್ನು ಕೇಳುತ್ತದೆ. ರಾಜಕೀಯ ವ್ಯವಸ್ಥೆ, ನ್ಯಾಯ 
ವ್ಯವಸ್ಥೆ, ಮತ್ತು ಧರ್ಮ ಇವುಗಳು ಅದಕ್ಕೆ ಸಂರಕ್ಷಣೆಯನ್ನು ಕೊಡುತ್ತವೆ. 
ಇದನ್ನು ಅನುಸರಿಸಿ "ಭಾವನೆ' ಗಳು ಮೂಡುತ್ತವೆ, ಭಾನನೆಗಳ ಕೆಲಸವೆಂದರೆ 
ಉಂಟಾಗಿರುವ ವ್ಯವಸ್ಥೆಗಳಿಗೆ ತತ್ತ ಪುಷ್ಟಿಯನ್ನು (Theoretical 
Justification or explanation) ಕೊಡುವುದು. ಆದ್ದರಿಂದ ಒಂದು 
ಸಮಾಜದ ರಾಜಕೀಯ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ, ಧರ್ಮ ಮತ್ತು ಭಾವನೆ 
ಗಳು ಪ್ರತ್ಯೇಕವಾಗಿ ಜನಿಸಿಲ್ಲ ಅವುಗಳ ಹುಟ್ಟು ಆರ್ಥಿಕ ವ್ಯವಸ್ಥೆಯಲ್ಲಿ 
ಅಡಗಿದೆ. ಕ್ರಮೇಣ ಈ ರಾಜಕೀಯ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ, ಧರ್ಮ 
ಮತ್ತು ಭಾವನೆಗಳು ತಮ್ಮ ಹುಟ್ಟಿನಿಂದ ಪ್ರತ್ಯೇಕಹೊಂದಿ ಸ್ವತಂತ್ರವಾಗು 
ವುವು. ಅನೇಕವೇಳೆ ಆರ್ಥಿಕ ವ್ಯವಸ್ಥೆಗೂ ಭಾವನೆಗಳಿಗೂ ಆರ್ಥಿಕ ಸಂಬಂಧ 
ಇಲ್ಲದ ಹಾಗೆ ಕಾಣುತ್ತದೆ. ಎಲ್ಲೋ ಬುದ್ಧಿಶಕ್ತಿಯಿಂದ ಜನಿಸಿದವುಗಳಾಗಿ 
ತೋರುತ್ತವೆ. ಕಾರಣ ಆರ್ಥಿಕ ಆಧಾರದ ಮೇಲೆ ಜನ್ಮ ತಾಳಿದ ಭಾವನೆ 
ಗಳು ಕ್ರಮೇಣ ಪ್ರತ್ನೇಕ ಹೊಂದುತ್ತವೆ, ಭಾವನೆಗಳು ತಾತ್ತಿಕ ರೂಪ 
ವನ್ನು ತಾಳಿವೆ; ತಮ್ಮದೇ ಆದ ತಾತ್ತಿಕ ಬೆಳವಣಿಗೆಯನ್ನು ಹೊಂದುತ್ತವೆ ; 
ಬುದ್ಧಿಶಕ್ತಿಯಿಂದ ಅವು ಬೃಹದ್‌ ಸ್ವರೂಪವನ್ನು ತಾಳುತ್ತವೆ. ಭಾವನೆ 
ಯಿಂದಲೇ ವಸ್ತುಪ್ರಪಂಚ ನಿರ್ಮಿತವಾದಹಾಗೆ ತೋರುತ್ತದೆ. 


ಮೂಲಭೂತವಾದ ಆರ್ಥಿಕ ವ್ಯವಸ್ಥೆ ಇತಿಹಾಸದ ರಂಗದಲ್ಲಿ ಆದಿ 
ಯಿಂದ ಇಲ್ಲಿಯವರೆಗೆ ಒಂದೇ ತರನಾಗಿಲ್ಲ.* ಇದು ವಾಸ್ತ ವಾಂಶ, ಇದು 
ನಮ ಜೀವನಕ್ಕೂ ಸಾನಿರ ವರ್ಷಗಳ ಹಿಂದೆ ನಮ್ಮ ಏಂಯರು ನಡಸು 


ದ್ದ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಸಗಳಿವೆ. ಕಾಡಿನಲ್ಲಿ ಗೆಡ್ಡೆ 


೫೪ ವೈಜ್ಞಾ ನಿಕ ಸಮಾಜವಾದ 


ಗೆಣಸುಗಳನ್ನು ತಿಂದು ಅಥವಾ ಬೇಟಿಯಾಡುವುದರ ಮೂಲಕ ನಡಸು 
ತ್ತಿದ್ದ ಜೀವನನೆಲ್ಲಿ ? ವ್ಯವಸಾಯ ಮತ್ತು ಕೈಗಾರಿಕೆ ಮೂಲಕ ಇಂದು 
ನಡೆಯುತ್ತಿ ರುವ ಜೀವನನೆಲ್ಲಿ ? ಅರ್ಥಿಕವಾಗಿ ಜೀವನ ಕ್ರಮದಲ್ಲಿ 
ಉತ್ಸಾದೆಮಾಡುವ ರೀತಿ ನೀತಿಗಳಲ್ಲಿ ಉಪಯೋಗಿಸುವ ಉಪಕರಣ 
ಗಳಲ್ಲಿ ಪದಾರ್ಥಗಳನ್ನು ಅದಲುಬದಲು ಮಾಡಿಕೊಳ್ಳುವುದರಲ್ಲಿ ಹಂಚಿಕೆ 
ಯಲ್ಲಿ-ಉಗ್ರ ಬದಲಾವಣೆಗಳು ಕಾಣುತ್ತವೆ. ಈ ಆರ್ಥಿಕರಂಗದಲ್ಲಿ 
ಬದಲಾವಣೆ ಮಾತ್ರವಲ್ಲದೆ ನಮ್ಮ ಜೀವನದ ಪ್ರತಿಯೊಂದು ಅಂಗದಲ್ಲೂ 
ಬದಲಾವಣೆಗಳನ್ನು ಕಾಣುತ್ತೇವೆ. ನಿರಂಕುಶ ರಾಜಪ್ರಭುತ್ವಗಳಲ್ಲಿ? 
ಗುಲಾಮತನವನ್ನು ಸಂರಕ್ಷಿಸುವ ಕಾನೂನುಗಳೆಲ್ಲಿ ? ಅವುಗಳಿಗೆ ಪುಷ್ಟಿ 
ಕೊಡುವ ರೀತಿಯಲ್ಲಿದ್ದ ಭಾವನೆಗಳೆಲ್ಲಿ ? ವಿಜ್ಞಾನ ನಮ್ಮ ಜೀವನದ 
ಪ್ರತಿಯೊಂದು ಪದರನನ್ನೂ ಕೊಕ್ಕು ಮಾರ್ಪಾಡುಮಾಡುತ್ತಿದೆ. ಪ್ರಪಂಚ 
ಭಾವನೆಯೇ ಬದಲಾವಣೆಯಾಗಿದೆ, ಪ್ರಕೃತಿಯ ಆಗುಹೋಗುಗಳನ್ನು 
ಬೇರೊಂದು ವಿಧದಲ್ಲಿ ವಿವರಿಸಲಾಗಿದೆ. 

ಇವಕ್ಕೆಲ್ಲಾ ಮಾನಸಿಕ ಪ್ರೇರಣೆ ಅಥವಾ ಬುದ್ಧಿಶಕ್ತಿಯ ಊಹೆ 
ಕಾರಣವಾಗಿದೆಯೇ ? ಆರ್ಥಿಕ ಬದಲಾವಣೆಗಳು, ಸಂಶೋಧನೆಗಳು 
ಮತ್ತು ಇತರ ಘಟನೆಗಳು ಕೆಲವು ಕಾಲಗಳಲ್ಲಿ ಮಾತ್ರ ಆಗಿರುವುದಕ್ಕೂ ಇನ್ನು 
ಇತರ ಕಾಲದಲ್ಲಿ ಆಗದೇ ಇರುವುದಕ್ಟೂ ಮಾನಸಿಕ ಅಥವಾ ದೈವ ಪ್ರೇರಣೆ 
ಯಿಂದಾಗಲೀ ಅಥವಾ ಬುದ್ಧಿ ಶಕ್ತಿಯ ಊಹೆಯಿಂದಾಗಲೀ ಸಮಂಜಸ 
ವಾದ ಉತ್ತ ರ ಸಿಗುವುದಿಲ್ಲ. ಬುದ್ಧಿ ಯ ಊಹಾ ಶಕ್ತಿಯಿಂದ ಆಗುವು 
ದಾದಕೆ ಆನಿಮಾನನನು ಈಗ ನಾವೆ ಗಳಿಸಿರುವ ಸಾಧನಗಳನ್ನೆ ಲ್ಲಾ ಐದು 
ಸಾವಿರ ವರ್ಷಗಳ ಹಿಂದೆಯೇ ಊಹೆಮಾಡಿ ನರ್ಮಿಸೆಬಹುದಾಗಿತು. ! ಊಹೆ 
ಯಿಂದ ಪ್ರೇರೇಪಣೆ ಪಡೆದು, ಇತಿಹಾಸದ ಉದ್ದಕ್ಲೂ ಉಂಟಾಗಿರುವ 
ಯುದ ಗಳು ಶೋಷಣೆ ಇತಾದಿ ಎಲ್ಲವನ್ನೂ ನೀಗಿಸಿ ಕಲ್ಯಾಣ ಸಮಾಜ 

ಛಿ ಸ ೩ ಬ್ರಿ 
ವನ್ನು ನಿಂದೋ ನಿರ್ಮಿಸಬಹುದಾಗಿತು | ಆದರೆ ಇತಿಹಾಸದ ಮುಂದೋಟ 
ಆ ರತಿ ಸಾಗಿಲ್ಲ ಒಂದು ಕ್ರಮನೆರಿತು ಸಾಗಿದೆ. ಒಂದು ಫಟಕೆ 
ಮತ್ತೊಂದು ಘಟನೆಗೆ ಪ್ರಚೋದನಕಾರಿಯಾಗಿದೆ. ಆದುದರಿಂದ ಆರ್ಥಿಕ 
ಮತು ಇತರ ಸನ್ಸ್ಟಿ ವೇಶಗಳಿಂದ ಬುದ್ದಿ ಬಲ ಬಂಧಿಸಲ್ಪಟ್ಟು. ಅನುಕೂಲ 
ಗಳು ಒದಗಿದೆಹಾಗೆ ಪ್ರಚೋದನೆ ದೊರಕಿದಹಾಗೆ, ಆವಶ್ಯಕತೆ ಕಾಣಿಸಿ 
ಕೊಂಡಹಾಗೆ, ಬುದ್ಧಿ ಶಕ್ತ ತನ್ನ ಆಧಿಪತ್ಯವನ್ನು ಸ್ಥಾ ನಿಸಿದೆ, 


ವೈಜ್ಞಾನಿಕ ಸಮಾಜವಾದದ ಆಧಾರ ೫೫ 


ಸಮಾಜ ಪರಿವರ್ತನೆಗೆ ಊಹೆ, ದೈವ ಪ್ರೇರಣೆ ಕಾರಣವಾಗಿಲ್ಲ 
ಪರಿವರ್ತನೆಗೆ ಕಾರಣವು ಆರ್ಥಿಕ ಬದಲಾವಣೆಗಳಲ್ಲಿ ಹುದುಗಿದೆ, ಮೂಲ 
ಕರ್ತೃಗಳು ಮಾನವರು, ಮಾನವರೇ ಇತಿಹಾಸವನ್ನು ಬೆಳಸುವವರು. 
ಮಾನವ ಜೀವಿಗಳ ಬಾಳಿಗೆ ಆಧಾರವಾಗಿ ಆರ್ಥಿಕ ವ್ಯವಸ್ಥೆ ಜನಿಸಿದೆ. 
ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯಲ್ಲಿಯೂ ಉತ್ಪಾದನಾ ಶಕ್ತಿಗಳಿಂದ 
ಸಹಾಯಪಣಡೆದು ಉತ್ಪಾದನಾಕ್ರಮ ಸಾಗುತ್ತಿರುತ್ತದೆ. ಉತ್ಪಾದನಾ 
ಕ್ರಮದ ಶಕ್ತಿ ಸಾಮರ್ಥ್ಯಗಳು ಮಾನವ ವ್ಯಕ್ತಿಗಳು ಅಭಿವೃದ್ಧಿ ಮಾಡಿರುವ 
ಉತ್ಪಾದನಾ ಶಕ್ತಿಗಳನ್ನು ಹೊಂದಿಕೊಂಡಿರುತ್ತವೆ. ಹೀಗಿರುವಾಗ ಅಭಿ 
ವೃದ್ಧಿ ಹೊಂದುತ್ತಿರುವ ಉತ್ಪಾದನಾ ede ಉತ್ಸಾದನಾಕ್ರಮ ಬದಲಾ 
ವಣೆ ಹೊಂದುನಂತೆ ಮಾಡುತ್ತವೆ. ವ್ಯವಸ್ಥೆ ಹೊಂದಿರುವ ಜತಗಳಿಗೆ 
ಬದಲಾವಣೆ ಧಕ್ಕೆ ತರುತ್ತದೆ, ಹಿತಸ ರಕ್ಷಿಸಿಕೊಳ್ಳಲು ಹಳೆಯ ಆರ್ಥಿಕ 
ವ್ಯವಸ್ಥ ಲ್ಲಿರುವ "ಹಕ್ಸುದಾರವರ್ಗ (ಸಾ ಮ್ಮವರ್ಗ) ಬದಲಾವಣೆಯನ್ನು 
ತಡೆಯಲು ಯತ್ನಿಸುತ್ತದೆ. ಸಂದಿಗ್ಧ ಸಮುಯೆ ಬರುತ್ತದೆ. ಹಳೆಯ 
ವ್ಯವಸ್ಥೆ ಇರಬೇಕು, ಇಲ್ಲವೆ ಹೊಸ ವ್ಯವಸ್ಥೆ, ಹೊಸ ಉತ್ಪಾದನಾ ಶಕ್ತಿ 
ಗಳಿಂದ ಉಪ ಪಯೋಗನಡೆಯಜೇಕು. ಇದೇ ಉಂಟಾಗುವ ವಿರಸ. 
ಈ ವಿರಸ ಸಮಾಜದಲ್ಲಿ ಆಂಥೋಳನ ತರುತ್ತವೆ. ಹೆಳೆಯ ಆರ್ಥಿಕ ವ್ಯವಸ್ಥೆ 
ಕ್ರಮೇಣ ಬದಲಾವಣಿ ಹೊಂದುತ್ತದೆ. ಆರ್ಥಿಕ ವ್ಯವಸ್ಥೆಯ ಪರಿವರ್ತ 
ನೆಯೇ ಸಮಾಜ ಪರಿವರ್ತನೆಯಾಗಿದೆ. 


ಈಗಿರುವ ಬಂಡವಾಳಶಾಹೀ ಆರ್ಥಿಕ ವ್ಯವಸ್ಥೆ ಕ್ರಮೇಣ ಗತಿಸಿದ 
ಆರ್ಥಿಕ ವ್ಯವಸ್ಥೆಗಳಿಂದ ಮೂಡಿದ್ದಾಗಿದೆ. ಇದಕ್ಕೆ ಹಿಂದೆ ಊಳಿಗ 
ಮಾನ್ಯ ವ್ಯವಸ್ಥೆ ಇತ್ತು. ಅದಕ್ಕೆ ಹಿಂದೆ ಪ್ರಾಚೀನ ಆರ್ಥಿಕ ವ್ಯವಸ್ಥೆ ಇತ್ತು. 
ಈ ಪ್ರತಿಯೊಂದು ವ್ಯವಸ್ಥೆಯನ್ನೂ ಉತ್ಪಾದನಾ ಕ್ರಮದಲ್ಲಿರುವ ವ್ಯತ್ಯಾಸ 
ವಿಂಗಡಿಸುತ್ತದೆ. ಅತ್ಯಂತ ಪ್ರಾಚೀನಕಾಲದ ಆರ್ಥಿಕ ವ್ಯವಸ್ಥೆ ಎಂದರೆ 
ಖಾಸಗೀ ಸ್ವಾಮ್ಯ, ದಾ ಸ್ಯಪದ್ಧ- ತ್ರಿ ಕನಿಷ್ಟ ದರ್ಜೆಯ ಉಪಕರಣಗಳು 
ಹೆಚ್ಚೆಗೇ ಪದಾರ್ಥಗಳ ಭರ ಉತ್ಪಾದನಾ ಶಕ್ತಿಗಳು ಬೆಳೆದು 
ಉತ್ಪಾ ದನೆ ಹೆಚ್ಚುವವರೆಗೂ ದಾಸ್ಯಸದ್ಧತಿ ಮುಂದುವರಿಯಿತು. ಕ್ರಮೇಣ 
ಉತ್ಪಾದನಾ ಶಕ್ತಿಗಳ ಬೆಳವಣಿಗೆ ಊಳಿಗಮಾನ್ಯ ನದ್ಧತಿಯನ್ನು 


mL ವೈಜ್ಞಾ ನಿ ಸಮಾಜವಾದ 


ತಂದಿತು, ಆರ್ಥಿಕ ವಸ್ಥೆ ಮಾರ್ಪಾಡು ಹೊಂದಿತು. ಊಳಿಗಮಾನ್ಯದ 
ಬೇಸಾಯದ ಜೊತೆಗೆ ಸಣ ಪುಟ್ಟಿ ಬ್‌ ಗಿಲ್ಡ್‌ (ಕ್ರೀಜಿ) 


ಪದ್ಧ ತಿಯಮೇರೆಗೆ ಉತ್ಪಾದನ್ತೆ, ನಿಕ್ರಯೆಕ್ಟಾಗಿ ಸರಕುಗಳ” ತಯಾಂಕೆ 
ಬಂದಿತು. ಸುಮಾರು 16-17 ನೇ ಶತಮಾನಗಳಲ್ಲಿ ಉಂಟಾದ ವೈಜ್ಞಾನಿಕ 
ಸಂಶೋಧನೆಗಳು ಪಂಚದ ಅರಿವು, ಪ್ರಯಾಣ ವಾಣಿಜ್ಯಗಳಲ್ಲ 
ಕ್ರಾಂತಿ, ಅದಕ್ಕೆ KE ೪೫ ನಿರ್ಮಿಸಿಕೊಂಡ ಉಪಕರಣಗಳು, ಕ್ರಮೇಣ 
ಕ್ಷೆಗಾರಿಕಾ ಕ್ರಾಂತಿ ಎಲ್ಲವೂ ಉತ್ಪಾ ದನಾ ಶಕಿ ಕೈಗಳನ್ನು ಮತ್ತ ಮು, ವೃದ್ಧಿ 
ಗೊಳಿಸಿದವು. ಉತ್ಪಾದನಾ ಕ್ರನುದಲ್ಲಿ ಬದಲಾವಣೆ ಉಂಟ್‌ಯಿಜ್‌ 
ಗಿಲ್ಡ್‌ ತಯಾರಿಕೆ ನಶಿಸಿತು. ವೇತನಕೊಟ್ಟು ಒಂದೆಡೆಯಲ್ಲಿ ಕೂಲಿಗಾರರು 
ಕೆಲಸಮಾಡುವ ಸಣ್ಣ ಪುಟ್ಟ ಫಿಗಾರಿಕೆಗೆಳನ್ನು ಶ್ರೀಮಂತರು ಮತ್ತು 
ವ್ಯಾಪಾರಗಾರರು ಸ್ಥಾಪಿಸಿದರು. ಸಿಕ್ಕುವ ಲಾಭ "ಅವರನ್ನು ಮತ್ತಷ್ಟು 
ಪ್ರೇರೇಪಿಸಿತು. ತಮ್ಮ ಕೈಗಾರಿಕಾಲಯಗಳನ್ನು ವಿಸ್ತ ರಿಸಲ್ಸು ಹೆಚ್ಚ 
ಬಂಡವಾಳ ಶೇಖರಿಸಲು, ಪೆ, ಫೋಟ ನಡಸಿದರು, ಹೆಚ್ಚು ಹೆಚ್ಚು ಕೂಲಿ 
ಯವರನ್ನು ಕೆಲಸಕ್ಕೆ ನೇಮಿಸಿಕೊಂಡರು. ಹೊಸ ಜೇ ವ್ಯವಸ್ಥೆಯ 
ಉದಯವನ್ನು ವಿರೋಧಿಸಿದ ಊಳಿಗ ಮಾನ್ಯ ವ್ಯವಸ್ಥೆಯ ಕಟ್ಟು, 
ಕಾನೂನು, ರಾಜಕೀಯ ವ್ಯವಸ್ಥೆ, ವ್ಯವಹಾರ, ಧರ್ಮ ಮತ್ತು ನಿರಂಕುಶ 
ರಾಜರ ಮತ್ತು ಪಾಳೆಯಗಾರರ ಹಕ್ಕುಬಾಧ್ಯ ತೆಗಳನ್ನು ಕ್ರಾಂತಿಗಳ 
ಮೂಲಕ (1840 ಮತ್ತು 1789) 8 ಕಿತ್ತೊಗೆದರು, ಬಂಡವಾಳ ಅರ್ಥಿಕ 
ವ್ಯವಸ್ಥೆಯ ಉದಯ `ಹೊಸ ಉತ್ಸಾ "ದನಾ ಶಕ್ತಿಗಳ ಬೆಳವಣಿಗೆಯ 
ತೆಯಲ್ಲಿ ಮೂಡಿತು, 

ಮಾರ್ಕ್ಸ್‌- ಏಂಗೆಲ್ಪರು ಊಳಿಗ ಮಾನ್ಯ ಆರ್ಥಿಕ ವ್ಯವಸ್ಥೆ ಸ್ಲೇಯ ಗರ್ಭ 
ದಿಂದ ಚಿದ ಬಂಡವಾಳ ವ್ಯವಸ್ಥೆಯ ವಿಮರ್ಶೆಗೆ ಗಮನಕೊಟ್ಟ ರು 
ಗತಿಸಿದ ಆರ್ಥಿಕ ವ್ಯವಸ್ಥೆಗಳು ತಮ್ಮ ಇರುವಿಕೆಯ ಕಾಲದಲ್ಲಿ ಎರೆಸಫ 
ಆಸ್ನದಕೊಟು, ಹೇಗೆ ಗತಿಸಿದವೋ ಅದೇ ರೀತಿ ಬಂಡವಾಳ ಆರ್ಥಿಕ 
ವ್ಯವಸ್ಥೆಯ ಗರ್ಭದಲ್ಲಿ ವಿರಸ ಗೋಸ್ಕವಾಗಿ ಅಡಗಿದ್ದು ಕ್ರಮೇಣ ಬಂಡ 
ವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆ ಯಲ್ಲಿ ಪ್ರ ಕಾಶಸಾನಕ್ಕೆ ಬರು 
ವುದನ್ನು ಕಂಡರು, (ತಕ ಸ್‌ ವ್ಯವಸ್ಥೆ ತನ್ನ ಅಂತ್ರ ವನ್ನು ತಾನೇ ತಂದು 
ಕೊಳ್ಳು ವುದನ್ನು ಅದರ ಚಲನನರಿಕಳಳಿ “ಕಂಡರು * ಅವರ ಹಿರಿಯ 
ಉದ್ದೆ “ಈ ಬಂಡವಾಳ ಆರ್ಥಿಕ ವ್ಯವಸ್ಥೆಯ ಚಲನಾ ನಿಯಮವನ್ನು 


(The law of motion of CEL society) ಕಂಡು 


[5] ವೈಜ್ಞಾನಿಕ ಸಮಾಜವಾದದ ಆಧಾರ ೫೬ 


ಹಿಡಿಯುವುದಾಯಿತು. ಬಂಡವಾಳಶಾಹಿ ವೃವಸ್ಥೆ ಶಾಶ್ರತವಾಗಿ ನಿಂತಿರುವ 
ವ್ಯವಸ್ಥೆ ಯಾಗಿರಡೆ ಹೊಸದೊಂದು ಆರ್ಥಿಕವ್ಯವಸ್ಥೆಗೆ ಆಸ್ಪದಕೊಡುವ 
ಮತ್ತು ಹೊಸ ವ್ಯವಸ್ಥೆ ಮೂಡಲಿಕ್ಕೆ ಬಂಡವಾಳಶಾಹಿ ವ್ಯವಸ್ಥೆ ಯಲ್ಲೇ 
ಸಾಧನಗಳು ಸಿರ್ಮಿತವಾಗುತ್ತಿರುವ ವಿಶೇಷವನ್ನು ಕಂಡರು; ಸಮಾಜ 
ವಾದೀ ಸಮಾಜದ ಆಗಮನ ಅನಿವಾರ್ಯವೆಂದರು, 


ಅಧ್ಯಯನ : 


Marx-Engles-Marxism : By Lenin: 

Pages 15 to 76, ೫. L. P. H. Moscow. 1947, 
Introduction to Philosophy : By J. Lewis : Watts, London. 
Ludwig Feurbach —'The Outcome of German Classical 

Philosophy : Engels: {(Marx-Engles Selected 

Works. V. 11, Pages 86-107 and 324-365. Ed. 1951. 
Dialectics of Nature— Engles: ೫. L. 0, 11, Moscow. 
Dialectical and Historical Materialism : Stalin : 

In Problems of Leninism : Pages 569-595, 

F.L.P.H. Moscow. 1945. 

Dialectical Materialism : M. Cornforth: L. & W. London. 
Wages, Price and Profit ; and Wage Labour and Capital: 

Marx: M.&E.S.W. 01 1, Pages 60-91 and 

361-400. Ed. 1951. 

Capital : Vol. 1, Marx: F.L.P.H. Moscow. 1954. 
Studies in the Development of Capitalism : M. Dobb: 
Routledge, London. 


ಬಂಡವಾಳ ಆರ್ಥಿಕವ್ಯವಸ್ಥೆಯ ಸ್ವರೂಪ 
ಅಧ್ಯಾಯ 4 

ಸಮಾಜವಾದದ ಅನಿವಾರ್ಯತೆಗೆ (Inevitability) ಬಂಡವಾಳ 
ಶಾಹಿ ವ್ಯವಸ್ಥೆಯಲ್ಲಿರುವ ವಿರಸಗಳೇ ಕಾರಣವಾಗಿವೆ. ಮಾರ್ಕ್ಸ್‌ 
ವಂಗೆಲ್ಪರು ಈ ವಿರಸಗಳ ಬಗ್ಗೆ ಮತ್ತು ವಿರಸಗಳಿಗೆ ಎಡೆಯಿತ್ತಿರುವ 
ಬಂಡವಾಳಶಾಹಿ ವ್ಯವಸ್ಥೆಯ ಬಗ್ಗೆ ದೀರ್ಫೆವಾದ ವಿವರಣೆಯನ್ನು ಕೊಟ್ಟಿ 
ದಾರೆ 

ಒಂದನೆಯದಾಗಿ, ಬಂಡವಾಳ ಆರ್ಥಿಕವ್ಯವಸ್ಥೆಯ ಪ್ರಥಮಲಕ್ಷಣ 
ನೆಂದರೆ ಖಾಸಗೀ ಸ್ವಾಮ್ಯ, ಬಂಡವಾಳ ಆರ್ಥಿಕವ್ಯವಸ್ಥೆ ಯಲ್ಲಿ ಉತ್ಪಾದನಾ 
ವಸ್ತುಗಳಾದ ಭೂಮಿ, ಕೈಗಾರಿಕೆಗಳು ಮತ್ತು ಇತರ ಸಂಪತ್ತುಗಳು 
ಖಾಸಗಿಯಾಗಿ ವ್ಯಕ್ತಿಗಳಿಗೆ ಸೇರಿದ್ದಾಗಿವೆ, ಈ ವಸ್ತುಗಳನ್ನು ಹೊಂದಿರು 
ವನನು ತನಗೆ ಇಷ್ಟ ಬಂದ ರೀತಿಯಲ್ಲಿ ಅನುಭವಿಸಲು ಶಕ್ಕನು. ಅವನ್ನು 
ಎಷ್ಟು ಪ್ರಮಾಣದಲ್ಲಿ ಹೊಂದಿರಬೇಕೆಂಬುದಕ್ಕೆ ಮಿತಿ ಇಲ್ಲ. 

ಬಂಡವಾಳಶಾಹಿ ವ್ಯವಸ್ಥೆಯ ದ್ವಿತೀಯ ಲಕ್ಷಣವೆಂದರೆ ಖಾಸಗೀ 
ಉತ್ಪಾದನೆ. ನಿತ್ಯಜೀವನಕ್ಕೆ ಬೇಕಾಗಿರುವ ಆನಶ್ಯಕವಾದ ಅನ್ನ 
ಆಹಾರಾದಿಗಳು ಮತ್ತು ಇತರ ವಸ್ತುಗಳು ಪ್ರತ್ಯೇಕ ಪ್ರತ್ಯೇಕವಾಗಿ 
ಖಾಸಗೀ ವ್ಯಕ್ತಿಗಳು ತಯಾರಿಸಿದ್ದು ಅಥವಾ ಬೆಳೆದವುಗಳಾಗಿವೆ. ಮುಖ್ಯ 
ವಾಗಿ ಈ ವ್ಯವಸ್ಥೆ ಯಲ್ಲಿ ಮಾರುಕಟ್ಟೆಯ ದೃಷ್ಟಿಯಿಂದಲೇ ಪದಾರ್ಥಗಳ 
ತಯಾರಿಕೆ ಅಥವ ಉತ್ಪಾದನೆ ನಡೆಯುವುದು. ಮೌರುಕಟಿ ಯಲ್ಲಿ ಪದಾರ್ಥ 
ಗಳನ್ನು ನಿಕ್ರಯಮಾಡಿ ಹಣ ಪಡೆಯಬೇಕು. ಉತ್ಪಾದನೆಯ ಮೇಲೆ 
ಮಾರುಕಟ್ಟೆಯ ಬೆಲೆಯು ಬೀರುವ ಪ್ರಭಾನವನ್ನು ತಡೆದುಕೊಳ್ಳಲು 
ವ್ಯಕ್ತಿಗಳು ಸದ ರಿರಬೇಕು ಬಂಡವಾಳಶಾಹಿ ಉತ್ಪಾದನೆಯ ಮರ್ಮವೆಂದರೆ 
ವಿಕ್ರಯವಾಗುವ ವಸ್ತುವಿಗೆ ಸರಿಯಾದ ಪ್ರತಿಫಲ ಸಿಕ್ಳುವ ಹಾಗಿದ್ದರೆ 
ಇನ್ನೂ ಹೆಚ್ಚಾಗಿ ಪದಾರ್ಥಗಳು ತಯಾರಾಗುತ್ತವೆ. ಇಲ್ಲವಾದರೆ ನಷ್ಟದಿಂದ 
ಪಾರಾಗಲು ಉತ್ಪಾದನೆಯೇ ನಿಲ್ಲುತ್ತದೆ, 

ಮೂರನೆಯದಾಗಿ, ಕೂಲಿಗಾಗಿ ದುಡಿಮೆ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ 

ಉತ್ಪಾದನಾಕಾರ್ಯ ಕೇವಲ ಒಬ್ಬನಿಂದ ಸಾಧ್ಯವಿಲ್ಲ ಇದು ಸಾಮೂಹಿಕ 
ವಾಗಿ ನಡೆಯುವ ಕಾರ್ಯ. ಕೂಲಿಗಾಗಿ ದುಡಿಯುವ ಕಾರ್ಮಿಕನರ್ಗದಿಂದ 


ಬಂಡವಾಳ ಆರ್ಥಿಕವ್ಯ ವಸ್ಫೆಯ ಸ್ನ ರೂಪ ೫೯ 


ಉತ್ಪಾದನೆ ನಡೆಯುತ್ತದೆ. ದುಡಿಮೆಯನ್ನು ಕೂಲ್ಲಿ ವೇಶನ್ನ ಸಂಬಳ ಇವು 
ಗಳಿಗೆ ವಿಕ್ರಯಮಾಡುವ ಅಸಾ ಿಮ್ಯವರ್ಗದ ಜನರಿಲ್ಲದೆ ಉತ್ಪಾದನಾ 
ಕಲಸ ಸಾಗುವಂತೆಯೇ ಇಲ್ಲ. ದೈಷ್ಟಾಂತಕ್ಕೆ ಒಂದು ಕೈಗಾರಿಕೆಯನ್ನು 
ತೆಗೆದುಕೊಳ್ಳೊ ಣ, ಆ ಕೈ ಗಾರಿತೆಯೆ ಮಾಲೀಕತ್ವ ಒಬ ನಿಗೆ ಸೆ ಸೇರಿದ್ದಾ 
ದರೂ, ಒಬ್ಬನೇ ಆ ಕೈಗಾರಿಕೆಯನ್ನು ನಡೆಸಲು ಸಾಧ್ಯ; ವಿಲ. ಇತರರ 
ಸಹಾಯ ಅತ್ಮಗತ್ತ, ಕೂಲಿಗಾಗಿ ದುಡಿನೆಮಾಡುವವಂಲದಿದ್ದ ಕೆ ಉತ್ಪಾದ 
ನೆಯೇ ನಿಂತು ಹೋಗುತ ಜಿ. 1 ಬಂಡವಾಳ ಆರ್ಥಿಕರ್ಯವಸ್ಥೆ ಯಲ್ಲಿ 

ವಸ್ತುಗಳ ಉತ್ಪಾದನೆ ಇತರರ ಸಹಾಯವನ್ನು ಪಡೆದು ಪರಸ್ಪರ ದುಡಿಮೆ 
ಯಿಂದ ನಡೆಸುವೆ ಉತ್ಪಾದನ ನೆಯಾಗಿದೆ. 


ನಾಲ್ವನೆಯದಾಗಿ, ಲಾಭ. ಉತ್ಪಾದನೆಯು ಸುಲಲಿತವಾಗಿ ಸಾಗಾ 
ಣಿಕೆಯಾಗುವುದಕ್ಕೆ ಸ್ವಾಮ್ಯವರ್ಗಕ್ಕೆ ಸಿಗುವ ಲಾಭವೇ ಪ್ರಚೋದನಾ 
ಶಕ್ತಿಯಾಗಿ ಉಳಿದಿದೆ. ದುಡಿಮೆಯನರಿಂದ ಉತ್ಪಾದನೆ ನಡಸಿ, ಅವರಿಗೆ 
ಕೊಡಬೇಕಾಗಿರುವ ಕೂಲಿ ಮತ್ತು. ಇತರ ಖರ್ಚುಗಳ ರನ್ನು ಕಳೆದ್ದು ಸ್ವಾಮ್ಯ 
ನ ಲಾಭ ಸಿಗನಿದ್ದರೆ ಆತನು ಉತ್ಪಾ "ನನಾ ಕಾರ್ಯೆಕ್ಟ 


(1) ಒಬ್ಬ ವ್ಯಕ್ತಿ ಯಾ. ಯಾವ ಕೂಲಿಗಾರನನ್ನೂ ನೇನಿಸಿಕೊಳ್ಳದೆ, ಸ್ವಾವ 
ಲಂಬಿ ಅಥವ ಆತನೆ ಸಂಸಾರನವರ ಸಹಾಯವನ್ನು ಮಾತ್ರ ತೆಗೆದು 
ಕೊಂಡು ನಡೆಸುವ ಉತ್ಪಾದನೆಯೂ ಉಂಟು. ಇಂತಹ ಉತ್ಪಾದನೆಯಲ್ಲಿ 
ಶೋಷಣೆಗೆ ಅವಕಾಶವಿಲ್ಲ. ಆದರೆ ಆಧುನಿಕ ಕಾಲದ ಆರ್ಥಿಕವ್ಯವಸ್ಥೆಯಲ್ಲಿ 
ಸ್ವಾವಲಂಬಿ ಉತ್ಪಾದನೆಯೂ ಸಹ ವೂಾರುಕಟ್ಟೆಯ ಏರಿಳಿತಗಳಿಗೆ ಒಳಪಟ್ಟಿದೆ. 
ಬಂಡವಾಳ ಆರ್ಥಿಕವ್ಯ ವಸ್ಥೆಯ ಒಂದು ಅಂಗವಾಗಿದೆ. ಕೂಲಿಗಾರರನ್ನು 
ನೇಮಿಸಿಕೊಂಡು, ಲಾಭದ ದೃಷ್ಠಿ ಯಿಂದ ತಯಾರಾದ ವಸ್ತುಗಳು ಸ್ವಾ 20 
ಉತ್ಪಾದಕರಿಗೆ ಬೇಕಾಗಿವೆ. ಹಾಗೆಯೇ ಸಂ_ನಲಂಜಿ ಉತ್ಪಾದಕರಸ 
ವಸ್ತುಗಳು ಬಂಡವಾಳಗಾರನಿಗೆ ಬೇಕಾಗಿವೆ. ಸ್ನೂವಲಂಜಬಿ ಉತ್ಪಾದನೆಗೂ 
ಬಂಡವಾಳಶಾಹಿ ಉತ್ಪಾದನೆಗೂ ನಿಕಟಿಸಂಬಂಧವನಿದೆ. 

ಸ್ವಾವಲಂಬಿ ಉತ್ಪಾದನೆಯನ್ನು ಕೈಗಾಶಿಕೆಯಲ್ಲಿ ಮುಂದುವರಿದ ದೇಶಗಳಿ 
ಗಿಂತ ವ್ಯವಸಾಯವೇ ಪ್ರಾಧಾನ್ಯವಾಗುಳ್ಳ ದೇಶಗಳಲ್ಲಿ (ಉದಾ: ಭಾರತ ಮತ್ತು 
ಚೀಣಾ) ಅಧಿಕವಾಗಿ ಕಾಣಬಹುದು. 

ಮಾರ್ಕ್ಸ್‌ವಾದಕ್ಕೂ ವ್ಯವಸಾಯವೇ ಪ್ರಾಥಧಾನ್ಯವಾಗುಳ್ಳ (ಹಿಂದುಳಿದ) 
ದೇಶಗಳಿಗೂ ಇರುವ ಸಂಬಂಧದ ಬಗ್ಗೆ ಮುಂದಿನ ಅಧ್ಯಾಯಗಳನ್ನು ನೋಡಿ. 


೬೦ ವೈ ಜಾ ನಿಕ ಸಮಾಜವಾದ 


ತೊಡಗುವುದೂ ಇಲ್ಲ ಮತ್ತು ದುಡಿಮೆಯವರನ್ನು ಕೆಲಸ ಸಕ್ರೆ ತೆಗೆದುಕೊಳ್ಳು 
ವುದೂ ಇಲ್ಲ, ತಯಾರಾದ ಪದಾರ್ಥಗಳ ನಿಕ ಯದಿಂದ ಬರುವ ಹಣ 
ಲಾಭವನ್ನು ತೋರಿಸಬೇಕು, ಹೆಚ್ಚು ಲಾಭ ಶೊರೆತಷ್ಟೂ ಬಂಡವಾಳ 
ತೇಖರಣೆಯಾಗುತ್ತದೆ : ಮತ್ತು ಹೊಸ ಉದ್ಯಮಗಳಲ್ಲಿ ಕೇ ಖರಣೆಯಾದ 
ಬಂಡವಾಳವನ್ನು ಹಾಕಲ್ಕು ಹೊಸ ತಾಂತ್ರಿಕ ಉಪಯೋಗದಿಂದ ಹೆಚ್ಚು 
ಉತ್ಪಾದನೆ ನಡೆಸಲು ಆಗುತ್ತದೆ. ಲಾಭಕ್ಷೆ ಧಕ್ಷ ಬರುವಂತಿದ ರೆ, ಸ್ವಾಮ್ಯ 
ಹೊಯಿರುವನನು (ಕೈಗಾರಿಕಾ ಮಾಲೀಕನು) ಉತಾ ದನೆಗೆ' ಕೊಡಗು 
ವುದೇ ಇಲ್ಲ. 

ಐದನೆಯದಾಗಿ, ಪೈಪ್ಟೆ ೧(ಟ. ಉತ್ಪಾದನೆಯಲ್ಲಿ ತೊಡಗಿರುವ 
ಮಾಲೀಕರೆಲ್ಲರೂ ಸ್ವತಂತ್ರರು. ಡಿದ ಉತ್ಪಾದನೆಯಾದ 
ಸರಕುಗಳನ್ನು ಮಾರುಕಟ್ಟೆ ಯಲ್ಲಿ ಬಿಕರಿಮಾಡಬೇಕು, ಯಾರ ಸರಕು 
ಇತರರ ಸರಕುಗಳಿಗಿಂತ ಡನೆ ಬೆರೆಯುಳ್ಳದ್ದೊ, ಅದು ಬೇಗನೆ ಬಿಕರಿ 
ಯಾಗುತ್ತದೆ, ಈ ಕಾರಣದಿಂದ ಅ ಚ್ಯುತಿ ಬರದ ರೀತಿಯಲ್ಲಿ, 
ತಯಾರಿಸುವ ಸರಕುಗಳಿಗೆ ಹೆಚ್ಚು ಖರ್ಚಾಗದಂತೆ ಉಶಾ ಿದನೆಗೆ ತೊಡಗ 
ಬೇಕು. ಖಚನನ್ನು ಕಡಿಮೆಮಾಡಿದಷು ಲಾಭ ಹೆಚ್ಚು. "ಸೈಪೋಟಿಯಲ್ಲಿ 
ತಯಾರಿಸಬೇಕು, ನಿಕ್ರಯಮಾಡಬೇಕು. ಶೀಘ್ರವಾಗಿ ನಿಕ್ರಯಮಾಔಿ 
ಆದಷ್ಟು ಲಾಭ ಪಡೆಯುವುದೇ ಉತ್ಪಾದನೆಯ ಗುರಿ. ಹೀಗಾಗಿ, ಸರಕು 
ಗಳ ಉಪ ಪಯೋಗ ಅಸು ಪಾಮುಖ 'ವಾದದ್ದ ಸರಕುಗಳು ಯಾವುವೇ 

ಜು 

ಆಗಲಿ, ಅವು ಮಾರುಕಟ್ಟಿಯಲ್ಲಿ ನಿಕ್ರಯಹೊಂದುತ್ತಿದ್ದರೆ ಅವುಗಳ 
ತಯಾರಿಕೆ ನಡೆಯುತ್ತದೆ. ಜತ್ತ ಶಾನು ಸುಲಭವಾದ ಮತ್ತು 
ಉತ್ತ ಮವಾದ ಸರಕುಗಳನ್ನು ತಯಾರಿಸುತ್ತಿದ್ದ ನೆಂಬುದನ್ನು ಸಿನೆಮಾ 
ಸೋಟೀಸುಗಳು, ಜಾಹೀರಾತು, ಏಜೆಂಟ್‌ ನುತ್ತು ದಳ್ಳಾ ಳಿಗ ಮೂಲಕ 
ಬಹಿರಂಗಮಾಡಬೇಕು. ಒಂದು ವೇಳೆ, ಒಬ್ಬ ವತ್ತಿ ನಷ್ಟ ಹೊಂದಿ 
ಟಾ ಅಶಕ್ಕನಾದರೆ ಅದು ಯಾರ ಜವಾಬ್ದಾ ನ ಅಲ್ಲ. 
ಆತನು ತನ್ನ ಉದ ಮವನ್ನು ಮುಚ್ಚೆ , ನೇಮಿಸಿಕೊಂಡಿದ್ದ ಕೊಲಿಯವರನ್ನು 
ವಜಾಮಾಡಿ, ಸು ನೆ ಕುಳಿತುಕೊಳ್ಳ ಲು ಹಕ್ಕಿದೆ, 


ಸಂಕ್ಷಿಸ್ಮವಾಗಿ, ಉತ್ಪಾದನಾ ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯ 
ಮಾರುಕಟ್ಟೆಯ ದೃಷ್ಟಿಯಿಂದ ಸರಕುಗಳ ಉತ್ಪಾದನೆ, ಕೂಲಿಗಾಗಿ ದುಡಿಮೆ, 


ಬಂಡವಾಳ ಆರ್ಥಿಕನ್ಯವಸ್ಥೆಯ ಸ್ವರೂಪ ೬೧ 


ಮತ್ತು ಲಾಭ ಇವುಗಳೇ ಬಂಡವಾಳ ಆರ್ಥಿಕನ್ಯವ ಸ್ಥೆಯ ಆಧಾರ ಸ್ಮಂಭ 
ಗಳು. ಈ ಲಕ್ಷಣಗಳನ್ನು ಒಳ ಗೊಂಡ ಆರ್ಥಿಕವ್ಯವಸ್ಥ ಮೊದಲು ಇಂಗ್ಲೇಂಡ್‌ 
ದೇಶದಲ್ಲಿ ಹುಹಿ ತ್ತು ಜೆ: ವಣಿಗೆಗಿ « ಅಡ್ಡಿ ಬಂದ ನ ವ್ಯವ ಗಳನ್ನು ಲ್ಲಾ ಮುರಿದು 
ದೇಶಾದ್ಯಂತ Le ದೇಶದ ಆಧಿ ಕವ್ಯವಸ್ಥೆ ಯ ಸ್ವರೂಪ ತೀವ್ರ ವಿಲಿ 
ಬದಲಾವಣೆ ಹೊಂದಿತು. ಸಂಕುಚಿತವಾನ ಮತ್ತು ಸ್ವಂತ MES 
ಕ ಸ್ವಯಂ ಸಂಪೂರ್ಣ ಪ ಪದ್ದತಿಯಮೇರೆಗೆ ನಡೆಯುತ್ತಿದ್ದ ತಯಾರಿಕೆ 
ನಿಂತಿತು. ಊರಿನ ಸಮಾಸದ ಮಾರುಕಟ್ಟೆ ಯಲ್ಲೋ ಅಥವ 7ಸಂತೆಯಲ್ಲೋ 
ಆಗುತ್ತಿ ದ  ಹೆಚ್ಚಿಗೇ ಪದಾರ್ಥಗಳ PE ಲು ಸಹ ನಿಂತಿತು; ದೇಶ 
ವೆಲ್ಲಾ" ಒಂದೇ ಮಾರುಕಟೆ ಯಾಯಿತು. ದೇಶವಿದೇಶಗಳ ವ ಮಾರುಕಟ್ಟೆಯ 
ದೃಷ್ಟಿ je ಸರಕುಗಳ ತಯಾರಿಕೆ, ಹಣಕ್ಕೆ ವಿಕ್ರಯಿಸುವುದು ಆಚರಣೆಗೆ 
ಬಂದಿತು. ಖಾಸಗೀ ಉದ್ಯಮದಾರರು ಮತ್ತಷ್ಟು ತಯಾರಿಸಲು ಮತ್ತು 
ದೂರ ದೇಶಗಳಲ್ಲಿ ತಮ ಸರಕುಗಳನ್ನು « ಅತ್ರಿ ಹೆಚ್ಚು ಲಾಭ ಭಕ್ಕೆ ಮಾರಲು 
ಆಧುನಿಕ ಸಾಕಿ ಟೂ ಗಳು ಅವಕಾಶ ಕಲ್ಪಿಸಿದವು. ದೇಶವಿದೇಶ 
ಗಳಲ್ಲಿ ಅತಿ ಸುಲಭವಾಗಿ ಲಾಭಸಿಗುವುದನ್ನು ಬಾಸಿಗೀ ಉದ್ಯಮಗಾರರು 
ಕಂಡರು ; ಯಂತ ತ್ರಗಳಿಂದ ಹೆಚ್ಚು, ಉತ್ಪಾ i ನಡೆಸಲು ಆರಂಭಿಸಿದರು. 
ತಾವು ಗಳಿಸಿದ್ದ. ಲಾಭವನ್ನೆ ಲ್ಲಾ ಬಲಿಡವಾಳಡ ರೂಪದಲ್ಲಿ ಹಾಕಿ 
ಬಂಡವಾಳಗಠಾರರಾದರು, ಯಂತ್ರಗಳನ್ನು ನಡೆಸಲು ಕೂಲಿಗೆ. ದುಡಿಮೆ 
ಯವರು ಬೇಕಾಗಿದ್ದಿ ತು, ಭೂಮಿ ಇಲ್ಲದ ಹೊಟ್ಟೆಗಿಲ್ಲದ್ದ ಜೀತ ಮತ್ತು 
ಗುತ್ತಿಗೆ ಮಾಡುವ ಸಾವಿರಾರು ಜನರು ಕೂಲಿಗೆ ಸಿಕ್ಟಿದರು. ಇವರನ್ನ ಲ್ತಾ 
ಒಂದೆಡೆಯಲ್ಲಿ ಸೇರಿಸಿ ಹೆಚು ಪ್ರಮಾಣದಲ್ಲಿ ಉತ್ಪಾ ದನೆ ಪ್ರಾರಂಭ 
ವಾಯಿತು. ಲಾಭದ ದಹಿ ಯಿಂದ ಜಾಗ ಮಾರು? ಟ್ಟೆ ಗಳಿಗೆ ಸರಕು 
ಲಭ 
ಗಳನ್ನು ಕಳುಹಿಸಲು ಭಾರಿ ವ್ಯಾಪಾ ನರಸ ಭು ಗಳು ಜನ್ಮತಾಳಿದವು, ವಿದೇತೀ 
ಮಾರುಕಟ್ಟೆಗಳನ್ನೆ ಲ್ಲಾ ಎಲ್ಲೆಲ್ಲಿ ಸು ಜಾ ೫ ಆಕ್ರಮಿಸಿಕೊಳ್ಳು 'ವುದಕೆ 
ಸಾಧ್ಯ ವೋ ಅಲ್ಲೆಲ್ಲಾ ತಮ್ಮ ಆರ್ಥಿಕ ಯಜಮಾನಿಕೆಯನ್ನು ಬಂಡವಾಳ 
ಯ ಉದ್ದಮಗಳು ಸ ಸ್ಥಾಪಿಸಿದವು, ಪ್ತ ಪ್ರತಿಭಟನೆ ಬಂದೆಡೆಗ' ಛೆ ಯುದ್ಧ ದ 
ಮೂಲಕ ಮಾರುಕಟ್ಟೆ ಗಳನ್ನು ಕೊಳ್ಳೆ 'ಹೊಡಿಯಲಾಯಿತು. 


ಡ್‌ 


ಇಂಗ್ಲಂಡಿನಲ್ಲಿ ಅಭಿವೃದ್ಧಿ ಗೆ ಬಂದ ಬಂಡವಾಳಶಾಹಿ ವಸ್ಥೆ ದೇಶ 
ವಿದೇಶಗಳ ಮೇಲೆ ಅತ್ಯುಗ್ರ ನಂಧಾಮಗಳನ್ನು ೦ಟುಮಾಡಿತು. ಕೂಲಿಯಿಂದ 


೬೨ ವೈಜ್ಞಾನಿಕ ಸಮಾಜವಾದ 


ವೆ 


ಜೀವನ ನಡೆಸುವಮತು ಕೂಲಿಗಾಗಿ ದುಡಿಮೆಯನ್ನು ವಿಕ್ರ ಯಮಾಡುವ 
ಕಾರ್ಮಿಕವರ್ಗಪೊಂದಳೆ ಈ ಬಂಡವಾಳಶಾಹಿ ವ ನಸ ಜನ್ಮ ಕೊಟ್ಟ ತು. 
ಒಂದುಕಡೆ ಲಾಭಲೋಲುಸರಾಗಿ ಬಂಡವಾಳ ವರ್ಗವೂ, ಇನ್ನೊ ದುಕಡೆ 
ಯಾವ ಸಾ ಮ್ಯವನ್ನೂ ಹೊಂದಿರದೆ ಬರುವ ಕೂಲಿಯೇ ಜೀವನಾಧಾರ 
ವಾಗಿರುವ ಕಾರ್ಮಿಕವರ್ಗವೂ ಇದಿರುಬದಿರಾಗಿ ನಿಂತವು. ಬಂಡವಾಳ 
ಆರ್ಥಿಕವ್ಯ ವಸ್ಥೆಯ ಬೆಳವಣಿಗೆಯ ಜೊತೆಜೊತೆಯಲ್ಲೇ ಬಡತನ, ನಿರು 
ದ್ಯೋಗ ಅಧಿಕದುಸ್ಸಿ ತ ತಿ ಮತ್ತು ಅವ್ಯ ವಸ್ಥೆ ಜನಸಮುದಾಯವನ್ನು ಆವರಿ 
ಇದವು, ನೊಂದ ಮತ್ತು ತೋಷಣೆಗೆ ಒಳಗ ದ ದುಡಿಪಿವರ್ಗದಿಂದ ನ ಪ್ರತಿ 
ಭಟನೆ ಆರಂ ಭನಾಯಿತು. ಬಂಡವಾಳಶಾಹಿವ ವಸ್ಥೆ ಒಂದುಕಡೆ ಸಂಪತ್ತಿನ 
ಅಭಿವೃದ್ಧಿಗೆ ದಾರಿಮಾಡಿ ಕೊಟ್ಟರೆ, ಇನ್ನೊ iE ವೃದ್ಧಿ ಯಾಗುತ್ತಿರುವ 
ಸಂಪತ್ತು ಕೇವಲ ಶೆಲವರ ಕೈಯಲಿ ಕೇಂದ್ರ ಕ್ಸ A ಗ! ಜ್‌ 


— 


ಹುಸ ಖ್ಯಾತ ಜನರು ಕೋಣಣೆಗೆ ಸಿಲುಕಿ 'ಫಿರ್ಗತಿಕರಾಗುತ್ತಿರುವ ದ್ಧ ದ ಶ್ಯ 
ಲ್ಲರಿಗೂ ವೇದ್ಯವಾಯಿತು. ಶೋಷಣೆಯೇ ಬಂಡವಾಳ ವೃದ್ಧಿ ಗೂ, ಸಂ ಸತು. 
ಕೆಲವರ ಬಳಿ ನರ (ಕೃತವಃ :ಗುವುದಕ್ತೂ ಕಾರಣವೆಂದು ತಿಳಿದರು. ಬಂಡ 

ವಾಳಶಾಹಿ ನ ವಸ್ಥೆ ಮನವ ಕಲ್ಯಾಣಕ್ಕೆ. ಶತ್ರು ಎಂದು ಸಾರಿದರು, ಇದರ 
ಜೊತೆಗೆ ಬಂಡವಾಳ ಆರ್ಥಿಕಷ್ಯ ವಸ್ಥೆ ನಿಂಡನಾಳಶಾಹಿ ಅರ್ಥಶಾಸ್ತ್ರಜ್ಞರು 
ನುಡಿದಂತೆ ಸುಗಮವಃಗಿ ಕೆಲಸಮಾಡಲು ಅಶಕ್ಕವಾಯಿತ್ತು ಆಗಾಗ್ಗೆ ಬೆಲೆಗಳ 
ಏರಿಳಿತಗಳು, ಆರ್ಥಿಕ ದುಸ್ಥಿತಿ, ಹಣದ ಉಬ್ಬರವಿಳಿತ, ಉತ್ಪಾ ದನೆಯೇ 
ನಿಂತು ದುಡಿಮೆಯವರೆಲ್ಲರೂ ನಿರುದ್ಮೋಗಿಗಳಾಗುವ ದ ದ್ಭ ಶ್ಯ ME ER 
ದುಡಿಮೆಗೆ ಪ್ರ ತಿಫಲ ಸಿಕ್ಕುವ ಆಸ್ಪ ಸೋಗಿ ಕೆಲಸ “ದರೆ ಸಾಕೆಂದು 
ಹಾತೊರೆಯುವ, ಪೈಪೋಟಿಯಿಂದ ತಮ ದುಡಿಮೆಯನ್ನು ಅತಿ ಕಡಿಮೆ 
ಕೂಲಿಗೆ ವಿಕ್ರಯ ಮಾಡಿಕೊಳ್ಳುವ, ಮೃಗಗಳಂತೆ ವಾಸಿಸುವ, ಕರುಣಾ 
ಜನಕ ಪರಿಸ್ಥಿ ಫಿ ಕಾರ್ಮಿಕರಿಗೆ" ಒದಗಿತು. ಜನಸಮುದಾಯದ ಸುಖ 
ಸಂಪತಿ ಗಾಗಿ ನಡೆಯಬೇಕಾದ ಉತ್ಪಾದನೆ ಹೋಗಿ, ಲಾಭಕ್ಕಾಗಿ ನಡೆ 
ಯುವ ಉತ್ಪಾದನೆ ಬಂದಿತು. ಲಾಭ ಮತ್ತು ಲಾಭದ ಮೂಲಕ ಹಣ 
ಶೇಖರಣೆ ಬಂಡವಾಳವರ್ಗದ ಹೆಗ್ಗು ರಿಯಾಯಿತು. ಲಾಭದ ವೃದ್ಧಿಯ 
ಸಂಭ್ರಮದಲ್ಲಿ ದಯೆ, ಕರುಣೆ ಮನುಷ್ಯತ್ವ ಇವುಗಳನ್ನೂ ಸಹ ಬಂಡವಾಳ 
ಹ ಮರೆತಿರುವ ದಶ ಕ್ಯ ಗೋಚರವಾಯಿತು, 


1 


> 


ತ” 


ಬಂಡವಾಳ ಆರ್ಥಿಕವ್ಯವಸ್ಥಿ ಯ ಸ್ವರೂಪ ೬೩ 


ತ್ತ ಸರಕುಗಳು ನಿದೇಶಗಳನ್ನು ಹೊಕ್ತವು. ಅಲ್ಲಿರುವ ಗೃಹ 
ಕೈಗಾರಿಕೆ, ಸಣ್ಣ ಪ್ರಮಾಣದ ತಯಾರಿಕೆ ಇವುಗಳನ್ನೆ ಲ್ಲಾ ಮೂಲೆ 
ಗೊತ್ತಿ ದವು. ಎಲ್ಲ ಶೇಶದವರೂ ಲಾಭದ ಗುಟ್ಟಿನ್ನ ರಿತರು ತನ್ನು ತಮ್ಮ 
ದೇಶಗಳಲ್ಲಿ ಯಂತ್ರಗಳ ಸಹಾಯದಿಂದ ತಯಾರಿಯನ್ನು ವರರು. 
ಪೈಪೋಟಿಯಿಂದ ತಮ್ಮ ವಸ್ತುಗಳನ್ನು ಪ,ಸಂಚದ ಸಾ ರುಕಟ್ಟಿಯಲ್ಲಿ 
ನಿಕ್ರಯಮಾಡಲು ಉಪಕ್ರಮಿಸಿದರು. ಇಂಗ್ಲೇಂಡ್‌ ಡೇಶದ ಹಾಗೆ ಕೂ 
ಉದ್ದಮದೂರರು ಬಂಡವಾಳವನ್ನು ಹಾಕೆ, ಕೂಲಿಗಾಗಿ ಸಿಗುವ ದುಡಿಮೆ 
ಗಾರರನ್ನು ಶಂದ್ಳು ದೊಡ್ಡ ದೊಡ್ಡ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿ 
ದರು. ಕಾರ್ನಿಕವರ್ಗ ಎಲ್ಲಿಯೂ ಜನಿಸಿತು. ದೇಶ ನಿಶೀಕಗಳೆ ಆರ್ಥಿಕ 
ಪ್ರತ್ನೇಕತೆ ಮಾಯನಾಯಿತು ಎಲ್ಲ ದೇಶಗಳೂ ಬಂಡವಾಳಶಾಹಿ 
ವ್ಯವಸ್ಥೆಯ ಸೂತ್ರಗಳಿಂದ-ಮಾರುಕಟ್ಟೆ ತೀರ್ಮಾನಿಸುವ ಬೆಲೆ ಮತ್ತು 
ಸಿಗುವ ಲಾಭ-ಬಿಗಿಯಲ್ಪಟ್ಟವು. ಒಂದು ದೇಶದ ಆರ್ಥಿಕವ್ಯವಸ್ಥೆ ಯಲ್ಲಿ 
ಉಂಟಾಗುವ ಬದಲಾವಣೆಗಳು ಇತರ ದೇಶಗಳ ಆರ್ಥಿಕವ್ಯವಸ್ಥೆಯ ಮೇಲೆ 
ಸರಿಣಾಮವನ್ನು ಮಾಡುವ ಶಕ್ತಿ ಯುಳ್ಳ ಜಾಧವ. 
ಬಂಡವಾಳ ಆರ್ಥಿ ಕವ್ಯವಸ್ಥೆ ಯ ಲಕ್ಷಣಗಳು, ಆದರ ಜನನ ಮತ್ತು 
ಬೆಳವಣಿಗೆ ಇಷ್ಟ ಸನ್ನು ಮಾತ್ರ ಚಿತಿ ತ್ರಿಸುವುದರ ಲ್ಲೇ ಮಾಕ್ಸ್‌ le ರು 
ತ್ಪೃ ಪ್ರ ರಾಗಲಿಲ್ಲ. ಮ ದ ಬಂಡವಾಳ ಶೇಖರಣೆ ಆಗಲು ಹೇಗೆ 
ಸಾಧ್ಯವಾಯಿತು] ಬಂಡವಾಳವೆಂದರೇನು ? ಬಂಡವಾಳವನ್ನು ಉತ್ಪಾದನಾ 
ಕಾರ್ಯದಲ್ಲಿ ಹಾಕುವುದರಿಂದ ಲಾಭ ಹೇಗೆ ಬರುತ್ತದೆ? ಯಂತ್ರಗಳ 
ಸಹಾಯದಿಂದ ಅತ್ಯಧಿಕ ಪ್ರ ಪ್ರಮಾಣದಲ್ಲಿ ತಯಾರಾಗುತ್ತಿರುವ ಸರಕುಗಳು 
ಜನರಿಗೆ ಯಥೇಚ್ಛವಾಗಿ ಸಕ್ಕು ತ್ರಿ ನೆಯೇ ಅದರಿಂದ "ಜನಸಮುದಾಯಕ್ಕೆ 
ಸುಖ ಉಂಟಾಗಿದೆಯೇ ಅಥವಾ `ಇಲನವೇ? ಬಂಡವಾಳ ಆರ್ಥಿಕವ ವಸ್ಥೆ 
ಸುಗಮವಾದ ರೀತಿಯಲ್ಲಿ ಮುಂದುವರಿಯಲು ಸ ಸಾಧ್ಯವೇ? ಎಂಬೀ ವಿಷಯ 
ಗಳ ಬಗ್ಗೆ ಪರಿಶೋಧನೆ ನಡಸಿದರು. ಬಂಡವಾಳ ಆರ್ಥಿಕವ್ಯವಸ್ಥ ಸುಗಮ 
ವಾಗಿ ನಡೆಯುತ್ತದೆಂದು ಹೇಳುವ ವಾದವನ್ನು ಸುಳ್ಳೆ ೦ದರು, 
ಮಾರ್ಕ್ಸ್‌- ಏಂಗೆಲ್ಪರು ಬಂಡವಾಳ ಆರ್ಥ್ಯಕವ್ಯನಸ್ಥೆ ಯ ಸ್ವರೂಪವನ್ನು 
ಹೊರಗೆಡುವತಕೆಗೂ ಬಂಡವಾಳಶಾಹಿ ವ್ಯವಸ್ಥೆ ಯ ಬಗ್ಗೆ ಅನೇಕ ಬಗೆಯ 
ಹಗಲುಗನಸಿನ ಆರ್ಥಿಕವಾದಗಳು ಪ್ರ ಪ್ರಚಾರದಲ್ಲಿದ್ದ ವು, ಇದರ ಪ್ರಕಾರ 


೬೪ ವೈಜ್ಞಾ ನಿಕ ಸಮಾಜವಾದ 
ಗಿ 


ಪ್ರತಿಯೊಬ್ಬ ವ್ಯಕ್ತಿಗೂ ಆತನೆ ಹಿತವಾವುದೇಬುದು ಗೊತ್ತು. ಹಿತಗಳ 
ಬಗ್ಗೆ ವಿವೇಚನೆ ವ್ಯಕ್ತಿಗಳಲ್ಲಿ ಇದೆ, ವ್ಯಕ್ತಿಗಳು ಆರ್ಥಿಕ ಕ್ಷೇತ್ರದಲ್ಲಿ 
ಪ್ರವೇಶಿಸಿ ತಮ್ಮ ತಮ್ಮ ಆರ್ಥಿಕಾಭಿವೃದ್ಧಿಯನ್ನು ಮಾಡಿಕೊಳ್ಳುವರು. ಪ್ರತಿ 
ಯೊಬ್ಬನೂ ದುಡಿಯುತ್ತಾರೆ, ದುಡಿಮೆಗೆ ಅನುಸಾರವಾಗಿ ಪ್ರತಿಯೊಬ್ಬನೂ 
ಪ್ರತಿಫಲ ಪಡೆಯುತ್ತಾನೆ. ಹೀಗೆ ಪ್ರತಿಯೊಬ್ಬನೂ ಆತನ ಯೋಗ್ಯ 
ತಾನುಸಾರ ದುಡಿಯುವುದರಿಂದ ಸಂಪತ್ತುಅಭಿವೃದ್ಧಿಯಾಗುತ್ತದೆ, ಕೆಲವರು 
ನೇರವಾಗಿ ಉತ್ಪಾದನೆಯಲ್ಲಿ ತೊಡಗುತ್ತಾರೆ, ಕಲವರು ವ್ಯಾಪಾರದಲ್ಲಿ 
ತೊಡಗುತ್ತಾರೆ, ಇನ್ನು ಕೆಲವರು ಉತ್ಪಾದನೆಗೆ, ವ್ಯಾಪಾರಕ್ಕೆ ಅನುಕೂಲ 
ವಾಗುವ ರೀತಿಯಲ್ಲಿ ಉಸಕೆಲಸ ಅಥವ ಸಹಾಯಕ ಕೆಲಸಗಳಲ್ಲಿ ನಿರತ 
ರಾಗುತ್ತಾರೆ. ಒಟ್ಟಿನಲ್ಲಿ, ಎಲ್ಲರೂ ಉತ್ಪಾದನೆಯಲ್ಲಿ, ಸಂಪತ್ತಿನ ಅಭಿವೃದ್ಧಿ 
ಯಲ್ಲಿ ಸಮಭಾಗಿಗಳಾಗಿದ್ದಾರೆ, ಸಮಾಜದ ಆರ್ಥಿಕ ಜೀವನ ಸುಗಮವಾಗಿ 
ನಡೆಯಲು ಕಾರಣರಾಗಿದ್ದಾರೆ. ಎಲ್ಲರೂ ದುಡಿಮೆಮಾಡುವುದರಿಂದ, ದುಡಿ 
ಮೆಗೆ ತಕ್ಕ ಪ್ರತಿಫಲ ದೊರಕಿಸಿಕೊಳ್ಳು ವುದರಿಂದ ಅವರವರು ಗಳಿಸಿರುವ 
ಸ್ವತ್ತು ಅವರವರಿಗೆ ಸೇರಿದ್ದು; ಅವರ ದುಡಿಮೆಯ ಫಲ, ಒಬ್ಬನಲ್ಲ ಹೆಚ್ಚು 
ಹಣ ಅಥವಾ ಬಂಡವಾಳವಿದ್ದರೆ ಅದು ಆತನ ದುಡಿಮೆಯ ಫಲ. ಆದ್ದರಿಂದ 
ಖಾಸಗೀ ಸ್ವಾಮ್ಯದಲ್ಲಿ ತಪ್ಪಿಲ್ಲ, ಈ ಆಧಾರದಮೇಲೆಯೇ ಬಂಡವಾಳ 
ಆರ್ಥಿಕವ್ಯವಸ್ಥೆ ಜನನ ಹೊಂದಿ ಅಭಿವೃದ್ಧಿಗೆ ಬಂದಿರುವುದು. ಇನ್ನು 
ಮುಂದೆಯೂ ಸಹ ಇದೇ ರೀತಿಯಲ್ಲಿ ಪ್ರವರ್ಧಮಾನ ಸ್ಥಿತಿಯಲ್ಲಿರುವುದು 
ಖಂಡಿತ. | 


ಆದುದರಿಂದ, ಸರ್ಕಾರವು ಆರ್ಥಿಕ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲೂ 
ಪ್ರವೇಶಿಸಕೂಡದು ; ಸರ್ಕಾರದ ಪ್ರವೇಶದಿಂದ ಸುಗಮವಾಗಿ ನಡೆಯುತ್ತಿ 
ರುವ ಖಾಸಗೀ ಉದ್ಯಮ್ಮ ಖಾಸಗೀ ಉತ್ಪಾದನೆ, ಬಂಡವಾಳ ಶೇಖರಣೆ 
ಉದ್ಯಮಕ್ಕೆ ತಕ್ಕ ಲಾಭ ಉದ್ಯೋಗದ ಪ್ರಾಪ, ಕೆಲಸಕ್ಕೆ ತಕ್ಕ ಕೂಲಿ, 
ಇವುಗಳಿಗೆ ಭಂಗ ಉಂಟಾಗುತ್ತದೆ, ಸರ್ಕಾರವು ದೂರಸರಿದು ನಿಲ್ಲಬೇಕು ; 
ಸಾವಜನಿಕ ಶಾಂತಿಯನ್ನು ಕಾಪಾಡುವುದು, ಒಪ್ಪಂದಗಳನ್ನು ಪ್ರತಿ 
ಯೊಬಭೂ ಸಪರಿಪಾಲಿಸುವೂತೆ ನೋಡಿಕೊಳ್ಳುವುದು, ಖಾಸಗೀ ಸ್ವಾಮ್ಯಕ್ಕೆ 
ರಕ್ಷಣೆ ಕೊಡುವುದು ಸರ್ಕಾರದ ಮುಖ್ಯ ಕೆಬಸವಾಗಿರಬೇಕು, 


ಬಂಡವಾಳ ಆರ್ಥಿಕನ್ಯವಸ್ಥೆಯ ಸ್ತರೂಪ ೬೫ 


ಎರಡನೆಯದಾಗಿ, ಸಮಾಜದ ಆರ್ಥಿಕವ ಹಾರಗಳಲ್ಲಿ “ಸರಬರಾಜು 
ಮತ್ತು ಗಿರಾಕಿ” ಎಂಬ ಆರ್ಥಿಕ ₹ ನಿಯಮವು ne of supply and 
demand) ಬಂಡವಾಳಶಾಹಿ ವ್ಯವಸ್ಥೆ ಯನ್ನು ಸುಗಮವಾಗಿ ಮುಂದುನರಿ 
ಸಲು ಕಾರಣವಾಗಿದೆ. ಸಮಾಜದ ಆಧಿಕ ಅಂಗ ವಿಶೇಷಗಳಾದ ಖಾಸಗೀ 
ಸ್ವಾಮ್ಯ ಖಾಸಗೀ ಉತ್ಪಾದನೆ, ಕೆಲಸಕ್ಕೆ ತಕ್ಕ ಕೂಲ್ಲಿ ಇತ್ಯಾದಿಗಳಲ್ಲಿ 
ಈ ಆರ್ಥಿಕ ನಿಯಮ ಸಂಬಂಧವನ್ನು ಕ ಇವುಗಳು ವಿಶೇಷವಾಗಿ 
ಏರದಂತೆಯೂ ಅಥವ ತಗ್ಗ ದಂತೆಯೂ ಪ ಸರೆಮಾವಧಿಗಳನ್ನು (1177115) 
ವಿಧಿಸಿದೆ, ಮತ್ತು ಪ್ರತಿ ಆರ್ಥಿಕ ಅಂಗೆ NE ತೆ ಸ್ತಯಂ ಹೊಂಡಾ 


ದ್‌ 


ಣಿಕೆಯನ್ನು (Self- Adjustments) ತಂದಿದೆ. ನ ರಿಂದ ಆರ್ಥಿಕ 
ಲಿರುವ ಈ ಸ ; ಯಂ ಹೊಂದಾಣಿಕೆಯನ್ನು ರಕ್ಷಿಸುವುದು ಸರ್ಕಾ 
ರನ Hd ei ವಾಗಿದೆ - "ಸರ್ಕಾರವು ಆರ್ಥಿಕ ಕ್ಷೇತ್ರ ದಲ್ಲಿ ಪ್ರ ವೇಶಿಸದಿರು 
ವುದರ ಮೂಲಕ ಈ ಕರ್ತವ್ಯವನ್ನು ಸರಿಪಾಲಿಸಿದಂತೌಗುತ ತಡೆ, 
ಶ್ರ ಮೇಲ್ಪ ೦ಡ ವಾದವನ್ನು ಹುರುಳಿಲ್ಲದ ಮತ್ತು ವಾಸ್ತವಾಂಶ 
ಗಳಿಗೆ ದೂರವಾದ” ವಾವನೆಂಬುದನ್ನು ತೋರಿಸುವುದು ಮಾಕ್‌ ೯ ೯-ಏಂಗೆಲ್ಲ 
ರಿಗೆ ಅಸು ಕಷ್ಟವಾಗಲಿಲ್ಲ. ಉತ್ಸಾ ನದನೆಯಲ್ಲಿ ಎಲ್ಲರೂ ಸ ಮುಭಾಗಿಗಳಾನಿ 
ರುವುದಾದಕ್ಕೆ ಎಲ್ಲರೂ ತಾವು ದುಣ3ೆ ಮಾಡಿದುದಕ್ಕೆ ತಕ್ಷ ಪ್ರತಿಫಲವನ್ನು 
ಪಡೆಯುತಿ ತಿರುವುದಾದರೆ ಬಂಡವಾಳಶಾಹಿ ವ್ಯವಸ್ಥೆ ಡು ಕಾಣುವೆ 
ಶ್ರೀಮಂ ತಿಫೆ, ಬಡತನ, ನಿರುದ್ಯೋಗ, ದುಃಸ್ಥಿತಿ ಎಲ್ಲವೂ ಹೇಗೆ ಉಂಟಾ 
ದವು, ಹೇಗೆ ಬಂದವು ? ಸಮಾಜದ ಒಂಡು ಸೆರ್ಗದಲಿ ಸಂಪತ್ತು ಕೇಂದ್ರೀ 
ಕ ತವಾಗಲ್ಲೂ ಹೆಣ ಸಂಗ್ರಹವಾಗಲೂ ಹೇಗೆ ಸಾಧ್ಯವಾಯಿತು ? 
ಬ:ಡವಾಳಶಾಹಿ ವ್ಯ ವ್‌ ಯ ಉತ್ಪಾದನಾ ಕಾರ್ಯದಲ್ಲಿ ನೆರವಾಗಿರುವ 
ಕಾರ್ಮಿಕವರ್ಗಕೆ ತಕ್ಕ ಪ್ರತಿಫಲ ದೊರೆಯುತಿ ಶ್ರಿಲ್ಲದಿರುವುದರಿಂದಲೂ 
ಮತ್ತು ಕಾರ್ಮಿಕೆವರ್ಗ 5 ಶೋಷಣೆಗೆ ತುತಾ ಇ ಗಿರುವುದರಿಂದಲೂ ಬಂಡವಾಳ 
ಶಾಜ"ವ ವಸ್ಥೆ ಯಲ್ಲಿ ವೆ ಪರೀತ್ಯಗಳು ಊಟಾಗಿರುವುದಾಗಿ ಮಾರ್ಕ್ಸ್‌- 
ಏಂಗೆಲ್ಲರು ತಿಳಿಸಿದರು. ಜನಸಮುದಾಯಕ್ಕೆ ಸುಖ ಶಾಂತಿಗಳನ್ನು ರು 
ವುದು ಬಂಡವಾಳ ಆರ್ಥಿಕ ವ್ಹವಸೆ ಯಿಂದ ಸಾಧ ವೇ ಇಲ್ಲವೆಂದೂ, ಅರ್ಥಿಕ 
ದುಃಸ್ಥಿತಿ, ನಿರುದ್ಯೋಗ, ಆರ್ಥೆಕ್‌ ಏರಿಳಿತಗಳು" ಪೈಪೋಟಿ, ಲಾಭದಾಹ, 
ಯುದ | ಇವು ಬಂಡವಾಳಶಾಹಿ ವ್ಯ ವಸ್ಥೆಗೆ ಆಂಟುಬಿದ್ದಿ ವೆ ಎಂದೂ, ಇದಕ್ಕೆಲ್ಲಾ 


ಕಾಪಾ ರಾ. 


(1) ಆರ್ಥಿಕ ಕ್ಷೇತ್ರ ದಲ್ಲಿ ಸರ್ಕಾರ ಪ್ರವೇಶಿಸಕೂಡದೆಂಬ ಧೋರಣೆ 
« ಸರ್ಕಾರದ ತಾಟಿಸ ಚೆ 1 1001. (Laissez- Ro ಎಂದು ಹೆಸರು ಪಡೆದಿದೆ, 
1917 ರ ವರೆಗೂ ಈ ನೀತಿ ಬಂಡವಾಳಶಾಹಿ ಅರ್ಥಶಾಸ್ತ್ರಜ್ಞರ ಉಸಿರಾಗಿತ್ತು, 
(See-Rise of European Liberaliim—H. J, Laski). 


Ke 


(6). 





೬೬ ವೈಜ್ಞಾ ವಿಕ ಸಮಾಜವಾದ 


ಬಂಡವಾಳಶಾಹಿ ಉತ್ಪಾದನಾಕ್ರಮವೇ (Capitalist mode of 
producation) ಕಾರಣವಾಗಿದೆ. ಎಂದೂ ಮಾರ್ಕ್ಸ್‌-ಎಂಗೆಲ್ಪರು 
ಘೋಷಿಸಿದರು. 


Hed ಉತ್ತರನ ಲಾಭ ದೃಷ್ಟಿಯಿಂದ ತ ವ ಉತ್ಪಾ 
ದನೆಯಾ!ದೆ. 'ತಿವಶ್ಯಕತೆಗಳನ್ನು ಉತ್ಪಾದೆನೆಯ ಮೂಲಕ 
ನೀಗಿಸುವ ಟೋ ನಡೆಯುವ ಉತ್ಪಾದನೆ ಆಗ ಲಾಭದಾಯಕ 
ಉತ್ಪಾದನೆ ಪೈ ೈ ಪೋಟಿಯನ್ನು ತರುತ್ತದೆ, ಹೀಗಾಗಿ, ಬಂಡವಾಳಶಾಹಿ 
ವ್ಯವಸ್ಥ ಯಲ್ಲಿ ಪ 5 ತಿಯೊಬ ) ಉದ್ಯಮದಾರನ ಜೀವನವೂ ನೂಕುನುಗ್ಗ ಲಿನಲ್ಲಿ 
ನಡೆಸುವ ಬದುಕಾಗಿದೆ. “ಗುವ ಲಾಭದ ಮೂಲಕ ಜೀವನ ನಡೆಸಲು 
ಪ್ರತಿಯೊಬ್ಬನೂ ಯತ್ಶೈಸುತ್ತಾ ನೆ. ಲಾಭ ಸಿಗುವ ಭರವಸೆಯಿಂದ ಉತ್ಪಾದ 
ಸೆಯನ್ನುೆ ಕೃಗೊಳ್ಳು ತ್ರಾ ನೆ ಲಾಭವೇ ಬಂಡವಾಳಶಾಹಿ ವ್ಯವಸ್ಥೆ ಯ ಸುಗಮ 
ತ ಆಧಾರವಾಗಿದೆ ಮತ್ತು ಜೀವಿಸಲೆತ್ತಿ ನಿದ ಪ್ರತಿಯೊಬ್ಬ 
ಜೀವಿಯ ಆರ್ಥಿಕ ಚಟವಟಿಕೆಯನ್ನು ಪ್ರಚೋದನೆ ನೆಗೊಳಿಸುವ ಶ ಶಕ್ತಿಯೂ 
ಆಗಿದೆ. ಆದರೆ ಲಾಭ ಎಲ್ಲಿಂದ ಬರುತ್ತ. ದೆ? 


ಮಾಕ್‌, ಇ ಏಂಗೆಲ್ಲ, ರು ಲಾಭದ ಮೂಲವನ್ನು ಹಲವು ; ಬಗೆಯಲ್ಲಿ 
ನಡೆಯುತ್ತಿರುವ ಠಾರ್ಮಿಕವರ್ಗದ ಕೋಷಣೆಯಲ್ಲಿ ಕಂಡರು, ಲಾಭದ 
ಉತ್ತ ತ್ರಿ ಸರಕುಗಳ ಆದಲು-ಬದಲು (Exchange) ನಲ್ಲಿ ಆಗದೆ, 1 
a 'ಆವಾಸಸ್ಸಾ ನ ಉತ್ಸಾ ದನಾ ಕಾರ್ಯರಂಗದಲ್ಲಿ (in the process 
of production) ಇರುವುದಾಗಿ ತಿಳಿಸಿದರು. ಕಾರ್ಮಿಕರ ನೆರವಿಲ್ಲದೆ 
ನಡೆಯಲಸಾಧ್ಯವಾಗಿರುವ ಬಂಡವಾಳಶಾಹಿ ಉತ್ಪಾದನೆಯು ಕಾರ್ಮಿಕ 
ವರ್ಗದ ಶೋಷಣಾ ಕೇಂದ್ರವಾಗಿರುವುದನ್ನು ಹೊರಹಾಕಿದರು, ಕಾರ್ಮಿಕ 
ವರ್ಗದ ಸ್ಥಾನಮಾನ, ಅದಕ್ಕಿರುವ ಕೃತಕ ಸ್ವಾತಂತ್ರ 3» ಬಂಡನಾಳವನರ್ಗಕ್ಕಿ 


1. ಸರಕುಗಳ ಅದಲು-ಬದಲಿನಲ್ಲಿ ಲಾಭ ಕೆಲವರಿಗೆ ಸಿಗುನಹಾಗೆ 
ಕಂಡರೂ ಒಟ್ಟಿನಲ್ಲಿ ಅದಲು-ಬದಲಿನಿಂದ ಲಾಛ ಬರಲು ಸಾಧ್ಯವಿಲ್ಲ, ಏಕೆಂದರೆ, 
ಒಬ್ಬನು ಇನ್ನೊಬ್ಬನಿಗೆ ಹೆಚ್ಚಿಗೆಯ ದರಕ್ಕೆ ಮಾರಿ ಹೆಚ್ಚಿಗೇ ಹಣ ಸಂಪಾದಿಸ 


ಬಹುದು, ಅದರ ಎಲ್ಲ ಜನರೂ ಮಾಡಲು ಸಾಧ್ಯವಿಲ್ಲ. “ಹೆಚ್ಚಿಗೇ ಉತಾ (ನನೆ 
ಯನ್ನು ದಕ್ಸಿಸಿಕೊಳ್ಳು ್ರವುದರ ಮೂಲಕ ಲಾಭ ಸಾಧ್ಯ. 


ಬಂಡವಾಳ ಆರ್ಥಿಕವ್ಯವಸ್ಥೆಯ ಸ್ವರೂಪ ೬೬ 


ರುವ ಸ್ವಾಮ್ಯಬಲ ಕಾರ್ಮಿಕವರ್ಗವನ್ನು ಶೋಷಣೆಗೆ ಈಡುಮಾಡಿ ಲಾಭ 
ತರುತ್ತಿರುವುದಾಗಿ ತಿಳಿಸಿದರು. 
ಒಂದನೆಯದಾಗಿ, ನಿರುದ್ಯೋಗದಿಂದ ನರಳುತ್ತಿರುವ ಕಾರ್ನಿಕರ 
ದುಡಿಮೆಗೆ ಸರಿಸಮಾನ ಪ್ರತಿಫಲವನ್ನು ಪಡೆಯುವುದು ಅಸಾಧ್ಯದ ಮಾತು, 
ನಿರುದ್ಯೋಗಿಗಳು ಕೆ ಕೆಲಸ ಸಿಕ್ಕಿ ದರೆ ಸಾಕೆಂದು ಹಾತೊಕೆಯುತ್ತಿ ರುತ್ತಾರಿ ರೆ 
ನಿರುದ್ಯೋಗಿ ಕೊಟ್ಟಷ್ಟು ಕೂಲಿಯನ್ನು ತೆಗೆದುಕೊಂಡು Be na 
ತ್ತಾನೆ. ಕಡಿಮೆ ಕ್ಸ ಮೊದಲಿನಷ್ಟೇ ಉತ್ಪಾದನೆ ನಡೆಯುವುದರಿಂದ 
ಉಳಿತಾಯ ಲಾಭವಾಗುತ್ತದೆ, ಜು ೫ ದುಡಿಮೆಗಾರನು ಹೆಚ್ಚಿ ಗೇ 
ಮೌಲ್ಯವನ್ನು ಉತ್ಪಾದಿಸಿ ಬಂಡವಾಳಸ ನಿಗೆ ಕೊಡುತ್ತಾನೆ. ತಾ ಜಿ 


ವ್ಯವಸ್ಥೆ ಯಲ್ಲಿ ನಿರುದ್ಯೊ ೀಗಿಗಳ ಸಂಖ್ಯೆ ಹೆಚ್ಚಿ ದಷ್ಟೂ ಅದಕ್ಕೆ ಹೆಚ್ಚು 
ಜೀವಕಳೆ ಬರುತ್ತದೆ, ಕಾರ್ಮಿಕರಲ್ಲೇ ಸಪ್ಪೆ ಕೋಟ ಜಃ ಸ, 
ಗಾರರಿಗೆ ಹೆಚ್ಚು ಕೂಲಿಗಾರರು ದುಡಿಮೆಗೆ ಸಿಗುತ್ತಾರೆ : ಹೆಚ್ಚು ಲಾಭ 
ಹೊಂದಲು ಅನಕಾಶವಾಗುತ್ತದೆ. 

ಎರಡನೆಯದಾಗಿ, ಹುಡುಗರನ್ನೂ, ಹೆಂಗಸರನ್ನೂ ಕೂಲಿಗೆ ನಾ 
ಕೊಂಡು ಕಡಿಮೆ ಕೂಲಿ ಕೊಡುವುದರ ಮೂಲಕ ಅಧವಾ ಗಂಡಾಳಿನಷೆ 
ಅವರಿಂದ ದುಡಿಸಿಕೊಳ್ಳು ವುದರ ಮೂಲಕ ತ ಲಾಭ ಹೆಚ್ಚಾ ಗುತ್ತದೆ ದೆ 

ಮೂರನೆಯದಾಗಿ ಕೂಲಿಗೆ ತೆಗೆದುಕೊಂಡ ಮುಹನೆಯನರನ್ನು 
ನಿಗದಿಯಾದ ಅವಧಿಗಿಂತ ಹೆಚ್ಚುಕಾಲ ದುಡಿಸಿಕೊಳ್ಳು ವುದರಿಂದ ಲಾಭ 
ಬರುತ್ತದೆ, 

"ನಾಲ್ಕನೆಯದಾಗಿ, ಯಂತ್ರಗಳಮೇಲೆ ದುಡಿಮೆಗಾರರನ್ನು ದುಡಿಸಿ, 
ಸಹಸ್ರಪಾಲು ಹೆಚ್ಚಿ ಗೇ ಉತಾ ಬದನೆ ಆಗುತ್ತಿದ್ದರೂ ಕರಾರಿನಂತೆ ಕೂಲಿ 
ಕೂಡುವದರಿಂದ ದ ಲಾಭ ಬರುತೆ ಜೆ ದಸ ಈ ಹಲವು “ಬಗೆಯಲ್ಲಿ ಹೆಚ್ಚಿ ಗೆ ದುಡಿಮೆ 
ಯಿಂದ ಆಗುವ ಹೆಚ್ಚು ಉತಾ ಡನೆ ಅಥವಾ ಹೆಚ್ಚಿ ಗೇ ಮೌಲ್ಯದ ಅಪಹರಣ 
ಲಾಭಕ್ಷೂ, ಬಂಡವಾಳ ತೇಖರಣೆಗೂ (Accumalation of 
Capital), ಶ್ರಿ ಶ್ರೀಮಂತರು ಇನ್ನೂ ಶ್ರಿ ಶ್ರೀಮಂತರಾಗುವುದಕ್ಕೂ, ಕಾರ್ಮಿಕರ 
ಆರ್ಥಿಕ ಸರಿಸಿ ೬ ತಿ ಇನ್ನೂ ಅಥೋಗತಿಗೆ ಇಳಿಯುವುದಕ್ಟೂ ಮೂಲಕಾರಣ 
ವಾಗಿದೆ, ಇಡೀ ಬಂಡವಾಳಶಾಹಿ ಉತ್ಪಾದನೆಯ ಅಂತರಾಳವಾಗಿದೆ. ಅಷ್ಟ 


pe 


2. ದೃಷ್ಟಾ ೦ತಕ್ಕೆ 48 ನೇ ಪುಟನನ್ನು ನೋಡಿ. 


೬೮ ವೈಜ್ಞಾ ನಿಕ ಸಮಾಜವಾದ 


ಅಲ್ಲ, ಬಂಡವಾಳ ಉತ್ಪಾದನೆ ಸುಗಮವಾಗಿ ಮುಂದುವರಿಯಬೇಕಾದರೆ 
ಹೆಚ್ಚು ಹೆಚ್ಚು ಲಾಭ ಸಿಗುತ್ತಲೇ ಇರಬೇಕು ಬಂಡವನಾಳವರ್ಗ ಹೊಸ 
ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಹೆಚ್ಚು ಉತ್ಪಾದನೆಯನ್ನು 
ಕೈಗೊಳ್ಳಲು ಅಥವ ಆಗುತ್ತಿರುವ ಉತ್ಪಾದನೆಯೆನ್ನು ಮುಂದುವರಿಸಲು 
ಇದೇ ಪ್ರಚೋದನಾ ಶಕ್ತಿಯಾಗಿದೆ. ಹೆಚ್ಚು ಹೆಚ್ಚು ಲಾಭ ದೊರೆತು 
ಬಂಡವಾಳ ಶೇಖನಣೆಯಾದಷ್ಟೂ, ಒಬ್ಬ ಬರಡವಾಳಉದ ದ್ಯಮಿ ಇನ್ನೊಬ್ಬ 
ಬಂಡವಾಳ ಉದ್ಯಮಿಯಮೇಲೆ ಸೈಪೋಟ ನಡೆಸಿ ಉಳಿಯಲು ಸಾಧ್ಯ. 
ಬಂಡವಾಳವನ್ನು "ಕಲುರಿಸು”  “ಶೇಖರಿಸು” ಇದೇ ಬಂಡವಾಳ 
ಉದ್ಯಮಿಯ ನಿತ್ಯದ ಕಾರ್ಯಕ್ರಮ, ಆತನ ಜೀವನದ ಉಸಿರು ಆತನ 
ಜೀವನದ ಹೆಗ್ಗು ರಿ, ಇದರಿಂದಲೇ ಆತನಿಗೆ ಬಂಡವಾಳಶಾಹಿ ಸಮಾಜದಲ್ಲಿ 
ಸ್ಥಾನಮಾನಗಳು. | 

ಲಾಭ ಬಂಡವಾಳ ಶೇಖರಣೆ, ಶೇಖರಣೆಯಾದ ಬಂಡವಾಳಕ್ಕೆ 
ಮತ್ತೆ ತಕ್ಕ ಲಾಭ ಇವುಗಳೇ ಬಂಡವಾಳ ಆರ್ಥಿಕವ ವಸ್ಥೆ ಸುವ್ಯವಸ್ಥೆ 
ಯಿಂದ ಕೆಲಸಮಾಡಲಿಕ್ಕೆ ಸಹಾಯಕಶಕ್ಷಿಗಳ್ಲು ಆದರೆ ಲಾಭವನ್ನು ಒಂದೇ 
ಸಮನಾಗಿ ಹೆಚ್ಚು ಹೆಚ್ಚಾಗಿ ಗಳಿಸಲು ಹೇಗೆ ಸಾಧ್ಯ ೫ ಇದರ ಸಾಧ್ಯತೆ, 
ಕಡಿಮೆ ಕೂಲಿಗೆ ಸಿಗುವ ದುಡಿಮೆಯವರನ್ನು ಅವಲಂಬಿಸಿದ್ದ. ಸದಾ 
ಪೈಪೋ`ಯಿಂದ ಕಡಿಮೆ ಕೂಲಿಗೆ ಬರುವ ನಿರುದ್ಯೋಗಿಗಳ ತಂಡವಿರ 
ಬೇಕು. ಇಲ್ಲವೆ, ಬಂಡನಾಳಗಾರನು ಆದಷ್ಟು ಕಡಿಮೆ ಕೂಲಿಯನರನ್ನು 
ಕೆಲಸಕ್ಕೆ ತೆಗೆದುಕೊಂಡು, ಅವರಿಂದಲೇ ಹೆಚ್ಚುಮಂದಿ ಕೂಲಿಗಳು ತಯಾ 
ರಿಸುವಷ್ಟು ಸರಕುಗಳನ್ನು ತಯಾರಿಸಬೇಕು. ಆದ್ದರಿಂದ ಬಂಡವಾಳ 
ಗಾರನಿಗೆ ಯಂತ್ರಗಳ ಬಳಕೆ ಅತ್ಯಗತ್ರ್ಯವಾಗುತ್ತದೆ; ಯಂತ್ರಗಳ ಉಪ 
ಯೋಗದಿಂದ ಉತ್ಸಾದನೆಯನ್ನು ಹೆಚ್ಚೆಸುವುದೊಂದೇ ದ 
ಮಾರ್ಗ. ಯಂತ್ರಗಳನ್ನು ಅಥವಾ ಆಧುನಿಕ ಉತ್ಪಾದನಾ ಶಕ್ತಿಗಳನ್ನು 
ಹೇರಳವಾಗಿ ಉತ್ಪಾದನೆಯಲ್ಲಿ ಉಪಯೋಗಿಸಿದರೆ ಹೆಚ್ಚುಮಂದಿ ದುಡಿಮೆ 
ಯವರು ಬೇಕಾಗುವುದಿಲ್ಲ. ಇದರಿಂದ ದುಡಿಮೆಯ ಜನರಲ್ಲಿ ಮತ್ತಷ್ಟು 
ನಿರುದ್ಯೋಗ ಬೆಳೆದರೆ ಇನ್ನೂ ಸಂತೋಷ | ನಿರುದ್ಯೋಗ ಹೆಚ್ಚಿದಷ್ಟೂ 
ದುಡಿಮೆಯವರು ಇನ್ನೂ ಕಡಿಮೆ ಕೂಲಿಗೆ ದುಡಿಯಲು ಒಸಿ 
ಕೊಳ್ಳುವರು !! 7 


ಬಂಡವಾಳ ಆರ್ಥಿಕವ್ಯವಸ್ಥೆಯ ಸ್ವರೂಪ ೬೯ 


ಆದರೆ ಎಲ್ಲವೂ ಸುಗಮವೆಂದು ಅಣಿಮಾಡಿಕೊಳ್ಳುವುದರಲ್ಲಿಯೇ 
ಕನಸು ಭಗ್ನವಾಗುತ್ತದೆ. ಯಾವುದು ಏನೇ ಆಗಲಿ ಲಾಭಕ್ಕೆ ಧಕ್ಕೆ ಬರದ 
ರೀತಿಯಲ್ಲಿ ಉತ್ಪಾದನೆ ನಡೆಯಬೇಕು. ಲಾಭದಾಯಕ ಉತ್ಪಾದನೆ 
ನಡೆಯುವುದಕ್ಕೆ ಎಷ್ಟು ಕನಿಷ್ಠ ಸಂಖ್ಯೆ ದುಡಿಮೆಯವರು ಬೇಕೋ 
ಅಷ್ಟಕ್ಕೆ ಮಾತ್ರ ಜೀವದಾನದ ಕೂಲಿ ಕೊಡುತ್ತಿರುವಾಗ್ಯ ಮತ್ತು ಜೊತೆಗೆ 
ನಿರುದ್ಯೋಗಿಗಳ ತಂಡವಿರುವಾಗ,್ಯ ಬಂಡವಾಳಶಾಹಿ ವ್ಯವಸ್ಥೆ ಆಧುನಿಕ 
ಯಂತ್ರೋಪಕರಣಗಳ ಸಹಾಯದಿಂದ ಹೇರಳವಾಗಿ ಉತ್ಪನ್ನಮಾಡುತ್ತಿ 
ರುವ ಸರಕುಗಳನ್ನು ಕೊಳ್ಳುವವರು ಯಾರು? ಅವುಗಳ ಮಾರಾಟನೆಲ್ಲಿ ? 

ಬಂಡವಾಳ ಆರ್ಥಿಕವ್ಯವಸ್ಥೆ ಸುಗಮವಾಗಿ ನಡೆಯಲು ಉತ್ಪನ್ನ 
ವಾದ ಸರಕುಗಳು ಮಾರಾಟವಾಗಬೇಕು. ಬಂಡವಾಳಗಾರನು ತಯಾರಿ 
ಓದ ಸರಕುಗಳ ಮೌಲ್ಯವನ್ನು ಹಣದ ರೂಪದಲ್ಲಿ ಪುನಃ ನಡೆಯಬೇಕು, 
ಸರಕುಗಳು ಮಾರುಕಟ್ಟೆಯಲ್ಲಿ ನಿಕ್ರಯವಾದ ಹೊರತೂ ಹಣ ಬರುವ 
ಹಾಗಿಲ್ಲ. ಕೊಳ್ಳುವವರು ಯಾರಿದ್ದಾರೆ? ಕೂಳ್ಳುವ ಜನರಲ್ಲಿ ಹೆಚ್ಚು 
ಮಂದಿ ಜೀವದಾನದ ಕೂಲಿಯನರು ಅಥವಾ ನಿರುದಮ್ನೋಗಿಗಳು. ಇವರು 
ತಯಾರಾದ ಪದಾರ್ಥಗಳನ್ನು ಕೊಳ್ಳುವುದು ಸಲ್ಲದ ಮಾತು, ಸರಕುಗಳು 
ಗಿರಾಕಿಗಳೇ ಇಲ್ಲದೆ ನಿಭುವುವು! ಇದೇ ಸೂಚನೆ. ತಯಾರಿಸುವ ಬಂಡ 
ವಾಳಗಾರನು ತನ್ನ ಸರಕುಗಳನ್ನು ಮತ್ತಷ್ಟು ಸುಲಭ ದರದಲ್ಲಿ ತಯಾರಿಸ 
ಬೇಕು, ಇಲ್ಲವೆ ತನ್ನ ಉದ್ಯಮವನ್ನು ಮುಚ್ಚಬೇಕು ಇಲ್ಲವೆ ಸುಲಭ 
ದರದಲ್ಲಿ ವಿಕ್ರಯಿಸಲು ಮತ್ತಷ್ಟು ಕೂಲಿ ಕಡಿಮೆಮಾಡಬೇಕು, ಇಲ್ಲವೆ 
ಮತ್ತಷ್ಟು ಯಂತ್ರಗಳಿಂದ ಸಹಾಯಸಡೆದು ಹೆಚ್ಚು ಉತ್ಪಾದನೆಯನ್ನು 
ಇರುವ ದುಡಿಮೆಯವರಿಂದ ಪಡೆಯಬೇಕ್ಕು ಅಥವ ಲಾಭದ ಪ್ರಮಾಣ 
ವನ್ನು ಕಡಿಮೆಮಾಡಿಕೊಳ್ಳಲು ಬಂಡವಾಳಗಾರನು ಸಿದ್ದನಿರಬೇಕು. 
ಕೊನೆಯದು ಸಾಧ್ಯವೇ ಇಲ್ಲ. ಉಳಿದ ಮಾರ್ಗಗಳೆಂದರೆ ದುಡಿಮೆವರ್ಗಕ್ಕೆ 
ಮತ್ತಷ್ಟು ಕಡಿಮೆ ಕೂಲಿ ಕೊಡುವುದು ಅಥವಾ ಮತ್ತಸ್ಟು ಕೆಲಸಗಾರರನ್ನು 
ಕೆಲಸದಿಂದ ತೆಗೆಯುವುದು. ಇದರಿಂದ ಆಗುವ ಪರಿಣಾಮವೆಂದರೆ ದುಡಿಮೆ 
ಗಾರರ ಕೊಳ್ಳುವ ಶಕ್ತಿಯನ್ನು ಕಡಿಮೆ ಕೂಲಿ ಮತ್ತು ನಿರುದ್ಯೋಗ ಇನ್ನೂ 
ಕಡಿಮೆಮಾಡುತ್ತವೆ. ಬಂಡನಾಳಗಾರನ ಸರಕುಗಳು ಕೊಳ್ಳುವರಿಲ್ಲದೆ 
ಮಾರುಕಟ್ಟೆಯಲ್ಲಿ ಉಳಿಯುತ್ತವೆ. ಸನ್ಭುದ್ಧಿಯ ಮಧ್ಯದಲ್ಲಿ ದಾರಿದ್ರ್ಯ 


೬೦ ವೈಜ್ಞಾ ನಿಕ ಸಮಾಜನಾದ 


ತಲೆಹಾಕುತ್ತದೆ, ಈ ವಿರಸದಿಂದ ಪಾರಾಗಲಿಕ್ಕೆ ಮಾರ್ಗವೇ ಇಲ್ಲ, ಈ ವಿರಸ 
ಬಂಡವಾಳಶಾಹಿ ವ್ಯವಸ್ಥೆಗೆ ಗಂಟುಬಿದ್ದ ದ್ದು. ಸರಕುಗಳು ಹೇರಳವಾಗಿ 
ಬಿದ್ದಿರುವಾಗ ಕೊಳ್ಳು ವ ಶಕ್ತಿ ಯನ್ನು ಬಂಡವಾಳಕಾ ಹಿ ವ್ಯವಸ್ಥೆ ಯಲ್ಲಿರುವ 
ಲಾಭದಾಹವೇ ಬಂಗುವಂತೆ ಚತ ಡೆ. 

ನಿರುದ್ಯೋಗವೂ ಸಹ ಬಂಡವಾಳಶಾಹಿ ವ ವಸ್ಥೆ ಗೆ ಗಂಟುಬಿದ್ದದ್ದು, 
ನಿರುದ್ಯೋಗಿಗಳ ತಂಡವಿಲ್ಲದೆ ಬಂಡವಾಳಶಾಹಿ ವ್ಯವಸ್ಥ ಒಂದು ನಿಮಿಸವೂ 
ಬದುಕಲಾರದು. ನಿರುದ್ಯೊ (ನಿಗಳ ತಂಡವೇ ಬಂಡವಾಳಶಾಹಿ ವ್ಯವಸ್ಥೆಗೆ 
ಜೀವದಾನ ಮಾಡುವುದು. ಭತಿ ಪ್ರಮಾಣ ಕಡಿಮೆಯಾಗದಂತೆಯೂ 
ಉತ್ಪಾದನೆ ನಿಬದಂತೆಯೂ ನಡವಳಿ ವ್ಲವಸ್ನೆ ಮುಂದುವರಿಯಬೇಕು. 
ತೋನಣೆಯಾಗಬಲ್ಲ ದುಡಿಮೆಗಾರರನ್ನು ತಂಡೋಪತಂಡವಾಗಿ ಬಂಡ 
ವಾಳಗಾರನ ಉದ್ಯಮಕ್ಕೆ ಒದಗಿಸಿಕೊಡುವುದರ ಮೂಲಕ ನಿರುದ್ಯೋಗ 
ಬಂಡವಾಳಗಾರನ ಲಾಭದ ಪ ಪ್ರಮಾಣವನ್ನೂ ಉತಾ ೨ದನೆಯನ್ನೂ ಸಂರಕ್ಷಿ 
ಸುತ್ತದೆ. ಎರಡನೆಯದಾಗಿ, ನಿರುಪ್ಯೋಗ ಕೊನೆಗೊಳ ಕಲು ಸಾಧ್ಯವೂ 
ಇಲ್ಲ. ಆಧುನಿಕ ಯಂತ್ರೋಪಕರಣಗಳ ದ ಆಗಾಗ್ಗೆ ವಿಸರ್ಜಿತ 
ವಾಗುವ ಹೆಚ್ಚೆ ಗೇ ಹಡಿಬೆಗಾರರು ನಿರುದ್ನೋಗಿಗಳಾಗುತ್ತಲೇ "ಇರುತ್ತಾ ರೆ. 
ಹೀಗಾಗಿ ಬಂಡವಾಳಶಾಹಿ ಉದ್ಯಮದ ಜೊತೆ ಜೊತೆಯಲ್ಲೆ ( ನಿರುದ್ಯೊ ಗ 
ಬೆಳೆಯುತ್ತ, ರುತ್ತ ದೆ. ಸುಖಶಾಂತಿಗಳನ್ನು ಕಲ್ಪಿ ಸಲು ಆಗಮಿಸಿದ ಚತು 1 
ಶಾಹಿ ವ್ಯವಸ್ಥೆಮು ನ ಮಹಾ ವರಪ,ಸ ಪ್ರಸಾದಗಿಳೆಂದರೆ- -ನಿರುಜ್ಯೋಗ್ಯ ಆರ್ಥಿಕ 
ದುಃಸ್ಥಿತಿ ಮತ್ತು ಶೋಷಣೆ! 

ಇಷ್ಟೇ ಅಲ್ಲ. ಲಾಭದಾಹ ಉತ್ಪಾದನೆಯಲ್ಲಿ ಪೈಪೋಟಿಯನ್ನು ತರು 
ತ್ರದೆ. ಪ್ರತಿಯೊಬ್ಬ ನೂ ಸ್ವತಂತ್ರನು; ಹಾಕಿದ್ದಬಂಡವಾಳಕ್ಕೆ ಬರುವ ಲಾಭ 
ಆತನದು, ಎಲ್ಲ ಉದ್ಯಮಗಾರರೂ ಮಾರುಕಟ್ಟೆಯ ಬೆರೆಯನ್ನು ಅನುಸರಿಸಿ 
ಉತ್ಪಾದನೆಯಲ್ಲಿ ನಿರತರಾಗುವರು. ಆದುದರಿಂದ ಯಾವನು, ಬಲ್ಲಿ, ಎಷ್ಟು 
ಪ್ರಮಾಣದಲ್ಲಿ ಯಾವ ಸರಕನ್ನು ತಯಾರಿಸಿದ್ದಾನೆಂಬುದು ಯಾರಿಗೂ 
ತಿಳಿಯೆದ ವಿಷಯ. ಕಣ್ಣುಮುಚ್ಚಾಲೆ ಆಟಿದಂತಿರುತ್ತದೆ ಉತ್ಪಾದನೆ. 
ಯಾರು ಶೀಘ್ರವಾಗಿ, ಸುಲಭದರದಲ್ಲಿ, ಸರಕುಗಳನ್ನು ತಯಾರಿಸಿ ಮಾರು 
ಕಟ್ಟೆಗೆ ಕಳುಹಿಸಬಲ್ಲರೋ ಅವರೇ ಗೆಲ್ಲುವವರು, ಉಳಿದವರೆಲ್ಲರೂ ವಳು 
ಗಿದ ಹಾಗೆಯೇ, ಹೀಗಾಗಿ ಅನೇಕವೇಳೆ ಕೊಳ್ಳು ವವರು ಇಲ್ಲದಿದ್ದರೂ ಹೆಚ್ಚು 


ಬಂಡವಾಳ ಆರ್ಥಿಕವ್ಯವಸ್ಥೆಯ ಸ್ವರೂಪ ೭೧ 


ಉತ್ಪಾದನೆ ನಡೆದು ಉತ್ಪನ್ನವಾದ ಸರಕುಗಳು ಮಾರಾಟವಾಗದೇ 
ನಿಂತುಹೋಗುತ್ತ ವೆ. ಈ ಉತಾ ೨ದನೆಯ ವೈಪರೀತ್ಯ ಬಂಡವಾಳ 
ಆರ್ಥಿಕವ ್ಯೈವಸ್ಥೆಯನ್ಲಿ ಆರ್ಥಿಕ ಉಬರವಿಳಿತಗಳ (Booms and 
Depressions ರೂಪವನ್ನು ಶಾಳುತ್ತ ದೆ ಆರ್ಥಿಕ ಸ ಕಾಲದಲ್ಲಿ 
ಹೆಚ್ಚು ಉತ್ಪಾದನೆ, ಹೆಚ್ಚಿಗೆ ಬಿಳಿ ಹೆಚ್ಚಿಗೆ ಕೂಲಿ, ಹೆಚ್ಚಿನ ಉದ್ಯೊ ಗ್ಗ 
ಮಾರುಕಟ್ಟೆ ವ ವ್ಯಾಪಾರ ನಡೆಯಾತ್ತ ಪಿ ಕ್ರಮೇಣ i 
ನಶಿಸಿ ಕೊನೆ ಗೆಆರ್ಥಿಕವ ್ಯೈವಹಾರವೇ ನಿಂತುಹೋಗುತ್ತ ದೆ. ಹಾಹಾಕಾರ, 
ನಿರುಬ್ಯೋಗ, ಪಾಪರ್‌ ಆಗುವುದು, ಉದ್ಯ ಮಗಳು ನಷ. ಹೊಂದಿ ಮುಚ್ಚು 
ವ್ರದು ನಿತ್ಯದ್ಧ ಶ್ಯವಾಗುತ್ತ ಣ್ಣ ವಿಷ ವ್ಯವಸ್ಥೆ ತನ್ನ ಗರ್ಭದಲ್ಲಿ 
ಅಡಗಿದ್ದ ವಿರಸವನ್ನು ಹೊರಸೂಸುತ್ತದೆ. 


ಬಂಡವಾಳಶಾಹಿ ವ್ಯವಸ್ಥ ಶಾನು ಜನ್ಮ; ದತ್ತಿ ರುವ ನಿರುದ್ಯೋಗ, ಆರ್ಥಿಕ 
ದುಃಸ್ಥಿತಿ ಮತ್ತು ಆರ್ಥಿಕ ವೈಪ ರೀತ್ಯಗಳದ್‌ ಪಾರಾಗಲು ಹನಣಿಸುತ್ತದೆ, 
ಹೇರಳವಾಗಿ ಉತ್ಪನ್ನ ವಾಗುತ್ತೆ ರುವ ಸರಕುಗಳಿಗೆ ಒಳದೇಶದ ಮಾರುಕಲ್ಟಿ 
ಗಳಲ್ಲಿ ನರಿ "ಇಲ್ಲವಾದರೆ, ನಿವೇಶೀ ಮಾರುಕಟ್ಟೆ ಯಲ್ಲಿ ಸರಕು 
ಗಳನ್ನು ವಿಕ್ರಯಿಸಲು ಯತ್ನಿಸುತ್ತದೆ ಆದರೆ ವಿದೇಶದ ಬಂಡವಾಳಗಾರರು 
ಬಹುಕಾಲ ಸುಮ್ಮನಿರಲು "ಸಾಧ್ಯವಿಲ್ಲ ಅವರುಗಳು ಲಾಭಕ್ಕೆ ಒದಗಿರುವ 


ಚ್ಯುತಿಯಿಂದ ಪ ಪಾರಾಗಲು ಯತ್ನಿ ಸುತ್ತಾರೆ. 


ಇದಕ್ಕೆ ಸರಿಹಾರಾರ್ಥವಾಗಿ ಆರ್ಥಿಕ ಪೈಪೋಟ ಹುಟ್ಟುತ್ತ ದೈ ಯಾವ 
ಬಂಡವಾಳಶಾಹಿ ರಾಷ್ಟ್ರ ಅತಿ prt ಕಡಿಮೆ ದರದಲ್ಲಿ ಮಾಲನ್ನು 
ನಿಕ್ರಯಿಸಲು ಸಿದ್ಧನಿರುವುದೋ ಅದಕ್ಕೇ ಛ, ಪ್ರಬಲ ಬಂಡವಾಳಶಾಹಿ 
ರಾಷ್ಟ್ರಬಲಹೀನ ಬಂಡವಾಳಸ್ತ FN ಅರ್ಥಿಕ ಪೈಪೋಟಿಯಿಂದ 
ಹೊರಗೆ ನೂಕಿ ಸ್ಥಳವನ್ನು ಆಕ್ರ ಮಿಸುತ್ತ ದೆ. ಆರ್ಥಿಕವಾಗಿ ಒಂದುಳಿದ 

ದೇಶಗಳನು ತನ್ನ ವ ವಸಾಹತು ಅಥವ ಮಾರುಕಟಿ ಯಾಗಿ ನಿರ್ಮಿಸಿಕೊಳ್ಳಲು 

ಹೆವಣಿಸುತ ಮಿಕ್ಕ ಬಂಡವಾಳಶಾಹಿ ರಾಷೆ'ಗಳಿಗೆ ವಸಾಹತು ಮತ್ತು 
ಮಾರುಕಟ್ಟೆಗಳು ಇಲ್ಲವಾಗುವುದು. ವಸಾಹತು ಮತ್ತು ಮಾರುಕಟ್ಟೆ 
ಗಳಿಗಾಗಿ ದಾಹ ಬಿಕ್ಕಟ್ಟಿನ್ನು ತರುತ್ತದೆ, ಬಂಡವಾಳಶಾಹಿ ರಾಷ್ಟ್ರ ಗಳಲ್ಲಿ 
ಯುದ್ಧ ಅನಿವಾರ್ಯವಾಗುತ್ತದೆ. 


೬೨ ವೈಜ್ಞಾ ನಿಕ ಸಮಾಜವಾದ 


ಎರಡನೆಯದಾಗಿ, ಸೆ 3 ಪೋಟಿಯು ತಂದೊಡ್ಡಿರುವ ವೈಸರೀತ್ಯ ವನ್ನು 
ತಡೆಗಟ್ಟಲ್ಲು ಜಟ ವ ವಸ್ಯೆ ಯಲ್ಲಿ 'ಸುಗಮನನ್ನು ತರಲು. 
ಟ್ರಸ್‌ ಕಂಬೈನ್ಸ್‌, ಒಪ್ಪಂದಗಳು, ರಚಿತವಾಗುತ್ತವೆ. ಇವುಗಳ ಉದ್ದೇಶ 
ತಡೆ ಭತ್ಯ ಧಕ್ಕಿ ಬಂದಹಾಗೆ ಅನುಚಿತ ಸೈಪೋಟ ಇಲ್ಲದಂತೆ ಮಾಡು 
ವುದು ಮತು ಪ್ರ Re ಬಂಡವಾಳಗಾರನಿಗೂ ಕನಿಷ್ಠ ಲಾಭ ದೊರಕುವ 
ಹಾಗೆ ನಿಯಮಿತ ಬೆಲೆಯನ್ನು ಗೊತ್ತುಪಡಿಸುವುದು. ಇದರ ಅಂಗವಾಗಿ 
ಅನೇಕ ಬಂಡವಾಳ ಉದ್ಯಮಗಳ ಮೇಲು ಉಸುವಾರಿ ನೋಡಿ 
ಕೊಳ್ಳು ವ ಒಕ್ಕೂಟಗಳ (combines) ರಚನೆಹೊಂದಿ, ಬಂಡ 
ಹ ಉದ್ಯ ಮಗಳು ಉತ್ಪಾದನೆಮಾಡುವ ಸರಕುಗಳ ಪ್ರಮಾಣ, 
ಬೆಲೆ ಮತ್ತು ಉಭವನ್ನು ನಿರ್ಧ ರಿಸುತ ವೆ. ಇಷ್ಟು ಸಾಲಖೇ ಸಾಧ್ಯ ವಿದ್ದೆಡೆ 
ಗಳಸ್ಲೆಲ್ಲಾ ಪ್ರತಿ ಬಂಡನಾಳಶಾಹಿ ರಾಷ್ಟ ಭದ್ರ _ ಕ್ರಮಗಳನ್ನು ಜಾರಿಗೆ 
ತರುತ್ತದೆ. ಒಂದು ಬಂಡವಾಳಶಾಹಿ ರಾಷ್ಟ್ರಕ್ಕೆ `ಫೇರಿರುವ ಮಾರುಕಟ್ಟೆಯಲ್ಲಿ 
ಇತರ ಬಂಡವಾಳಶಾಹಿ ರಾಷ್ಟ್ರಗಳು ಪ್ರವೇಶಿಸಿ ಧಾಂದಲೆ ಮಾಡದಹಾಗೆ 


ನಿಗದಿಯಾದ ಪ್ರಮಾಣದಲ್ಲಿ ಇತರರು ಮಾರುವಂತೆಯೂ (quota) ನ 
ವಸ್ತುಗಳನ್ನು ಇತರರು ಆ ಮಾರುಕಟ್ಟೆ ಯಲ್ಲಿ Fue ತೂ pro- 
tection), ಹಲವು ಪದಾರ್ಥಗಳ ವ್ಯ್‌ಪಾರದಲ್ಲಿ ವಸಾಹತಿನ ಅಂ 


ರಾಷ್ಟ್ರಕ್ಕೆ ಮಾಕ್ರ ರಹದಾರಿ ಇರುವೂತೆಯೂ (preference)ನಿಧಿಸಲಾ 
ತದೆ. ಒಟ್ಟನ ER ೫ ಬಂಡವಾಳಶಾಹಿವ್ಯವಸ್ಥೆ pe 
ಅರ್ಥಶಾಸ್ತ್ರಜ್ಞರು ನಿರೂಪಿಸಿರುವಂತೆ ಸುಗಮ ವ್ಯವಸ್ಥೆ ಯಾಗಿರದೆ ವಿರಸಗಳ 
ತೌರುಮನೆಯಾಗುತ್ತದೆ. 

ಬಂಡವಾಳ ಅರ್ಥಿಕವ್ಯ ವಸ ಯಲ್ಲಿ ನಿರಸಗಳು ಮೂಡಲು ಕಾರಣ 


ಈಗ ಬಯಲಾಗಿದೆ. ನಾಯಿ ಜೇ ಬಾಲವನ್ನೇ ಬೇಬೆಯಾಡಿದಂತೆ ಬಂಡ 
ವಾಳ ಆರ್ಥಿಕವ್ಯವಸ್ನ ವಿರಸಗಳಿಂದ ಪಾರಾಗಲು ಅಶಕ್ತವಾಗಿದೆ. 


ಸಾಲುಸಾಲಾಗಿ ಸಂಭವಿಸುತ್ತಿರುವ ಆರ್ಥಿಕ ಅವ್ಯವಸ್ಥೆ, ನಿರುದ್ಯೋಗ, 
ಮತ್ತು ಆರ್ಥಿಕಮುಗ್ಗ ಟ್ಟು `ಜನಸಮುದಾಯಕೆ ಬಂಡವಾಳಶಾಹಿ ವ್ಯವ 
ಸ್ಲೆಯು ನೀಡಿರುವ "ವನ ರ್ರಸಾದಗಳಾಗಿವೆ. ಇವುಗಳನ್ನು ತೊಡೆಯಲು 
ಬಂಡವಾಳ ಆರ್ಥಿಕವ್ಯ ನೆ ಯಿಂದ ಸಾಧ್ಯವೇ ಇಲ್ಲ. ಈ ವ್ಯವಸ್ಥೆಯ 
ಬೆನ್ನಿಗೇ ಅಂಟದ Fag ಅವು ಜನಸಮುದಾಯನನ್ನು ಕಡು 
ತ್ತವೆ, ಈ ವೈಸರೀತೃ ಗಳಿಗೂ, ವಿರಸಗಳಿಗೂ ಬಂಡವಾಳಶಾಹಿ ವ್ಯವಸ್ಥೆಯ 


[6] ಬಂಡವಾಳ ಆರ್ಥಿಕವೃವಸ್ಥೆಯ ಸ ರೂಪ ೭೩ 


ಉಶ್ಪಾದನಾಕ್ರಮವೇ (Mode of Production) ಮೂಲ ಕಾರಣ 
ವಾಗಿದೆ. 

ಬಂಡವಾಳ ಆರ್ಥಿಕವ್ಯವಸ್ಥೆ ಯಲ್ಲಿ ಉತ್ಪಾದನಾ ಸಾಧನಗಳು 
(Means of Production) ಖಾಸಗೀ ಸ್ವಾಮ್ಯಕ್ಕೆ ಒಳಸಟ ವೆ. 
ಅವುಗಳಿಂದ ಉತಾ ನಿದನೆಯಾಗುವ ಸರಕುಸಾಮಗ್ರಿ ಗಳು ಲಾಭ ಎಲ್ಲವೂ 
ಬಂಡವಾಳಗಾರ? ಸೇರಿದುವು, (2 ನೇ ಚಿತ್ರ ನೋಡಿ) ಅವುಗಳ ಮೇಲೆ 
ಸಂಪೂರ್ಣ ಹತೋಟಯ ನ್ನು UE ಹೊಂದಿದ್ದಾ ನೆ. ಯಾವ 
ರೀತಿಯಲ್ಲಾದರೂ ಅವನ್ನು ರಕ ಹಕ್ಕು ಬಂಡವಾಳಗಾರನಿಗೆ 
ಇದೆ. ಆದರೆ ಬಂಡವಾಳ ಆರ್ಥಿಕವ್ಯವಸ್ಥೆಯಲ್ಲಿ ಉತ್ಪಾದನೆ ಒಂದೆಡೆಯಲ್ಲಿ 
ಸೇರಿ ದುಡಿಯುವ ಕಾರ್ಮಿಕರಿಂದ ನಡೆಯುತ್ತದೆ. ಉತ್ಪಾದನಾ ಸಾಧನ 
ಗಳು ಮತ್ತು ಅವುಗಳಿಂದ ಬರುವ ಉತ್ಪತ್ತಿ ಬಂಡನಾಳಗಾರನಿಗೆ ಸೇರಿದ 
ವಾದರೂ ಉತ್ಪಾದನೆ ಮಾತ್ರ ಸಾಮೂಹಿಕವಾಗಿ ಹತ್ತಾರು ಜನರಿಂದ 
ಮಾತ್ರ ಆಗಬೇಕಾಗಿದೆ. ಆದರೆ ಈ ದುಡಿಮೆಯವರಿಗೆ ಉತ್ಪಾದನಾ ಸಾಧನ 
ಗಳ ಮೇಲೆ ತಯಾರಾಗುವ ಸರಕುಸಾಮಗ್ರಿಗಳ ಮೇಲೆ ಮತ್ತು 
ಬರುವ ಲಾಭದಮೇಲೆ ಯಾನ ಹಕ್ಕಾ ಗಲೀ ಅಥವಾ ಹತೋಔ 
ಯಾಗಲೀ ಇಲ್ಲ; ಕೂಲಿಗೆ ಮಾತ್ರ ಬಾಧ್ಯರು, ಈ ದ್ವಯವೇ -- 
ಸಾಮೂಹಿಕವಾಗಿ ನಡೆಯುವ ನುತ್ಬಾ ದನೆ, ಆದರೆ ಉತ್ಪಾದನೆಯ 
ಫಲದಮೇಲೆ ಇರುವ ಸ್ಟಾ ಮ್ಯ ಮತ್ತು ವೈಯಕ್ತಿ ಕ ಆಸಹರಣ 
(Social character pf he means ಚ 2೫1008 and 
individual appropriation) — ಶೋಷಣೆಗೆ ಒಳಗಾದ ಕಾರ್ಮಿ 
ಕರು ತಾವು ಉತ್ಪಾದನೆಮಾಡಿದ ವ ರ್ರುಗಳನ್ನು ಕೊಂಡು ಜೀವಿಸಲು 
ಅಶಕ್ತರನ್ನಾಗಿ ಮಾಡಿಸ. 1 ಜೊತೆಗೆ ಬಂಡವಾಳಶಾಹಿ ವೃವಸ್ಥೆ ತಂದೊಡ್ಡಿ 
ರುವ ಅರ್ಥಿಕ ಅಭದ್ರತೆ, ನಿರುದ್ಯೋಗ, ಆರ್ಥಿಕ ಏರಿಳಿತಗಳು ಮತ್ತು 
ಯುದ್ಧಗಳು ಸರ ಕಟಿ ಜೀವನವನ್ನು ಪುಟದ ಚೆಂಡಿನಂತೆ ಮಾಡಿತೆ. 
ಆದರೆ, ಕಾರ್ಮಿಕವರ್ಗಕ್ಕೆ ಕೋಷಣೆ ಅರಿವಾಗಿ, ಯಾತನೆಯನ್ನು ಸಹಿಸ 
ಲಾರದೆ, ಬಂಡನಾಳಕಾ% ವನ್ನ ಯನ್ನೆ (ಪ್ರ ಶಿ ಸಿದ್ದಾ ರೆ. 





1. ಬಂಡವಾಳ ಆರಿ ಕನ್ಯವಸ್ಥೆಯಲ್ಲಿ ಉತ್ಪಾದನೆಯ ಸ್ವರೂಪವನ್ನು 
ನೆನಪಿನಲ್ಲಿಡುವುದು ಅತ್ಯಗತ್ಯ. ಉಪಾಹರಣೆಗೆ-- ಒಂದು ಹತ್ತಿಕಾರ್ಜಾನೆ 


೬೪ ವೈಜ್ಞಾನಿ ಸಮಾಜವಾದ 





ಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಕಾರ್ಯಾನೆಯ ಕಟ್ಟಡ, ಯಂತ್ರಗಳು, 
ದಾಸ್ತಾನು ಮತ್ತು ಇತರ ಸಾಮಗ, ವಿಶೇಷಗಳು ಎಲ್ಲವೂ ಒಬ್ಬ ಧನಿಕನಿಗೊ 
(ಬಂಡವಾಳಗಾರ) ಅಥವ ಹಲವು ಸಾಲುನಾರರಿರುವ (ಷಸೇಯಹೋಲ್ಬರ್‌್‌) ಕಂಪ 
ಗೋ ಸೇರಿದ್ದಾಗಿವೆ. ಬೇರೊಂದು ಮಾತಿನಲ್ಲಿ ಹೇಳುವುದಾದರೆ ಕಾರ್ಬಾನೆಯ 
ಸಾಮಗ್ರಿ ವಿಶೇಷಗಳೆಲ್ಲವೂ ಖಾಸಗೀ ಸ್ವಾಮ್ಯಕ್ಕೆ ಒಳಪಟ್ಟಿದೆ. ಆದರೆ ಇವರಲ್ಲಿ 
ಯಾರೂ ಕಾರ್ಹಾನೆಯಲ್ಲಿರುವ ನೂರಾರು ಕೂಲಿಗಳಂತೆ ಕೆಲಸಮಾಡುವುದಿಲ್ಲ. 
ಮೇಲ್ವಿಚಾರಕರಾಗಿಯೋ ಅಥನ ಅನೇಕವೇಳೆ ಮೇಲ್ವಿಚಾರಣಾ ಕೆಲಸನನ್ನೂ 
ಸಹ ವೇತನಕ್ಕಿರುವ ಬೇರೊಬ್ಬನಿಗೋ ವಹಿಸಿರುವುದೂ ಉಂಟು, 


ಈ ನೂರಾರು ಕೂಲಿಗಳು ಕೆಲಸಮಾಡಿ ಬಬ್ಲಿ ಯನ್ನು ತಯಾರಿಸುತ್ತಿದ್ದ ರೂ 
ಅವರಾರಿಗೂ ಕಾರ್ಯಾನೆಯು ಸೇರಿದ್ದಲ್ಲ; ಅವರು 'ಕೆಲಸಗಾರರು ಮಾತ್ರ; ಅವರು 
ಮಾಡುವ ಕೆಲಸಕ್ಕೆ ಕೂಲಿಯನ್ನು ಹೊಂದಲು ಮಾತ್ರ ಬಾಧ್ಯರು. ಹೀಗಾಗಿ, 
ಕಾರ್ಯಾನೆಯಲ್ಲಿ ತಯಾರಾಗುವ ಬಟ್ಟಿ ಯಲ್ಲಿ ಎರಡು ಅಂಕಗಳು ಜೊತೆಗೂಡಿವೆ: 
ಒಂದನೆಯದಾಗಿ, ಸಾಮೂಹಿಕ ಉತ್ಪಾದನೆ. ಮಾಲೀಕ ಅಥವ ಮಾಲೀಕರಿಗೆ 
ಕಾರ್ಯಾನೆ ಸೇರಿದಾದರೂ ಅವರೇ ಬಟ್ಟೆಯನ್ನು ತಯಾರಿಸಲು ಅಶಕ್ಕರು. 
ಘಡ: ಜನ ಕೂಲಿಗಳ ಸಹಾಯ, ಬೆ: ಕೇ ಬೇಕು. ಇದರಿಂದಾಗಿ, ಬಟ್ಟೆಯ 

ಗುತ್ಕಾದನೆ ನೂರಾರು ಜನರು ಒಂದೆಡೆಸೇರಿ, ಮಡಿದು, ತಯಾರಿಸಿದ ವಸ್ತು 
ಆಗೆ ಎರಡನೆಯದಾಗಿ, ತಯಾರಾಗುವ ಬಟ್ಟ ನೂರಾರು ಜನರು ಒಂದೆಡೆ 
ಸೇರಿ ಪರಸ್ಪರ ಸಹಾಯದಿಂದ ತಯಾರಿಸಿದ ವಸ್ತುವಾದರೂ, ಅವರಲ್ಲಿ ಯಾರಿಗೂ 
ತಯಾರಾದ. ಬಟ್ಟಿ ತನಗೆ ಸೆ:ರಿಬೆಂದು ಹೇಳಿಕೊಳ್ಳುವ ಹಕ್ಕು ಇಲ್ಲ ಬಟ್ಟೆಯು 
ಮಾಲೀಕನಿಗೆ ಸೇರಿ ದ್ಲಾಗಿದೆ. 

ಈ ಪರಿಣಾಮವಾಗಿ ಬಂಡವಾಳ ಆರ್ಥಿಕ ವ ಒಸಸ್ನೆಂ ಯ ಆಗಮನದ ಅರಂಭ 
ದಿಂದ ಉತ್ಪಾದನಾ ಸ್ತರೂಪನೇ ಬದಲಾವಣೆ ಹೊಂದಿದೆ" ಒಂದನೆಯದಾಗಿ, ಬಂಡ 
ವಾಳಶಾಹಿ ವ್ಯವಸ್ಥೆ ಉತ್ಪಾದನೆಯಲ್ಲಿ ಒಂದು ಬಗೆಯ ಸಮಾಜೀಕರಣವನ್ನು 
ತಂದಿದೆ (5001811960 Production). ಬಂಡನಾಳಗಾರನು ಲಾಭದಾಸೆಯಂಂದ 
ಉತ್ಪಾದನೆಯನ್ನು ಕೈಗೊಂಡಿದ್ದಾನೆ. ಇದಕ್ಕಾಗಿ ನೂರಾರು ಜನ ಕೂಲಿಯವರನ್ನು 
ನೇಮಿಸಿಕೊಂಡಿದ್ದಾನೆ. ಕೂಲಿಗಾಗಿ ತನ್ಮು ದುಡಿನೆೊಯೆನ್ನು ಪಿಕ ಯಮಾಡುವ 
ಈ ನೂರಾರು ಜನರು ಒಂದೆಡೆಸೇರಿ ಸಾಮೂಹಿಕವಾಗಿ ದುಡಿಮೆಮಾಡುತ್ತಾ 

ದನೆಯನ್ನು ನಡೆಸ.ತ್ತಿ ದ್ದಾರೆ. ಆದರೆ ಈ ದ.ಡಿಮೆಗಾರರಿಗೆ ಉತ್ಪಾದನಾ 
ಸಾಧನಗಳ ಮೇಲೆ (ಕಾರ್ಯಾನೆ, ಯಂತ್ರಗಳು, ಮತ್ತು ಇತರೆ ಸಾಮಗ್ರಿಗಳು) 
ಯಾನ ಸ್ವಾಮ್ಯವೂ ಇಲ್ಲ ಉತ್ಪಾದನಾ `ಸಾಧನಗಳೆನ್ಲವೂ ಮಾಲೀಕನಿಗೆ ಸೇರಿವೆ, 
ಬೇರೆ ಮಾತುಗಳಲ್ಲಿ ಕೇಳುವುವಾದರೆ, ಯಾವ ಸ್ವಾಮ್ಯನನ್ನೂ ಹೊಂದಿರದ 
ನೂರಾರು ಜನ ಕೂಲಿಯನರು ಉತ್ಪಾದನೆಯನ್ನು ಕೈಗೊಂಡಿದ್ದಾರೆ; ಉತ್ಪಾದನೆ 


ಬಂಡವಾಳೆ ಆರ್ಥಿಕವ್ಯವಸ್ಥೆಯೆ ಸ್ನರೂನ ಕ೫ 
ಥಿ ವ 
ಒಬ್ಬ ನಿಂದ ನಡೆಯದೆ, ಒಟ್ಟ ನಲ್ಲಿ ಪರಸ್ಪರವಾಗಿ ಮತ್ತು ಸಾಮೂಹಿಕವಾಗಿ 
ನೂರಾರ; ಜನ ದುಡಿತುಗಾರರು "ನಡೆಸುತ್ತಿದ್ದಾರೆ; ಈ ನೂರಾರ. ಜನ ದ.ಡಿಮೆ 
ಗಾರರು ಉಕ್ಟಾದನಾ ಸಾಧನಗಳನ್ನು ಸಾಮೂಹಿಕವಾಗಿ ಉಪಯೋಗಿಸಿ ಉತ್ಪಾ 
ದನೆಯನ್ನು ನಡೆಸುತ್ತಿ ದ್ದಾರೆ ಅವುಗಳ ಉಪಯೋಗ ಸಮಾಜೀಕರಣವಾಗಿದೆ. 
ಎರಡನೆಕೂಕಥಾಗಿ ಉತಸನ್ಫಿ 'ದನೆಯಲ್ಲಿ ಸಾಮೂಹಿಕ ದುಡಿಮೆ ಮತ್ತು ಉತ್ಪಾದನೆ 
ಸಾಧನಗಳಲ್ಲಿ ಸಾಮೂಹಿಕ ಉಪಯೋಗ ಇವುಗಳು ಇದ್ದರೂ, ನಿವಾ 
ಗಾರನು ಈ ಉತ್ಪಾದನಾ ಸಾಧನಗಳ ಒಡೆಯನಾಗಿ ಯೂ ಮತ ಉತ್ಪಾ ದನೆಯ 
ಮೇಲೆ ಸಂಪೂರ್ಣ ಹತೊ:ಟಯನ್ನು ಹೊಂದಿಯೂ ಇದಾನೆ. ಉತ್ಪಾದನೆ 
ಯಾದ ವಸ್ತು ಮಾಲೀಕನ ಒಡೆತನಕ್ಕೆ ಸೇರಿದ್ರು; ಕೂಲಿಗಾರರಿಗೆ ಆದರತೇಲೆ 
ಯಾವ ಸ್ವಾಮ್ಯವೂ ಇಲ್ಲ, ಉತ್ಪಾದನೆಯಿಂದ ದೊರಕ.ವ 
ವಾಳಗಾರನಿಗೆ ಸೇರುತ್ತದೆ. 


ಈ ತೆರನಾದ ಉತ್ಪಾದನೆ ಹೊಸತರಲ್ಲಿಹೊಸತು. ಬಂಡವಾಳ ಾಹಿ ಉತ್ಪಾದನಾ 
ಮವು 08103 Mode of 11 ತಂದಿರುವ ಬದಲಾವಣೆ 
ಗಳನ್ನು ತಿಳಿಯ:ಲು ಬಂಡವಾಳಶಾಹಿ ವ್ಯ ವಸ್ತೆ ಆಗಮಿಸುವುದಕ್ಕೆ ಮುಂಚಿತವಾಗಿ 
ಇದ್ದ ಉತ್ಪಾದನಾ ಕ್ರಮನನ್ನು ಜ್ಞಾ ಪಿಸಿಕೊಳ್ಳ ಬೇಕು. ನೂರಾರು ಜನರು ಒಂದೆಡೆ 
ಸೇರಿ ದುಡಿಮೆ ಮಾಡುತ್ತಿರಲಿಲ್ಲ. ಕೂಲಿಗಾಗಿ ದುಡಿಮೆಯ ವಿಕ್ರಯ ವಿರಳ 
ವಾಗಿತ್ತು; ನೂರಾರು ಜನರ ಮುಡಿಮೆಯನ್ನು ಕೊಳ್ಳುವ ಬಂಡವಾನಗಾರನೂ 
ಇರಲಿಲ್ಲ. ಪಾಚೀನ ಕಾಲದಲ್ಲಿದ್ದ ಗುಲ್‌ ರ ದುಡಿಮೆಯನ್ನು ಬ್ಬ ರ್ಕೆ ಯಾವ 
ಕೂಲಿಗಾರನನ್ನೂ ನೆ:ಮಿಸಿಕೊಳ್ಳದೆ ದೆ ಸ್ವಾನಲಂಜಬಿ ಅಥವಾ ಅತನೆ ಸಂಸಾ ದವ 

ಸಹಾಯವನ್ನು ಪಡೆದು ಮಾಡುವ ಉತ್ಪಾದನೆ ಮಾತ್ರ ಇತ್ತು. ಉತ್ಪಾದನೆಯಲ್ಲಿ 
ತಾಂತ್ರಿಕ ಉಪಕರಣಗಳ ಉಪಯೋಗವೂ ಸಹ "ತ ಕಡಿನೆು ಇತ್ತು, ಅವು 
ಅಷ್ಟು. ವೃದ್ಧಿಯೂ ಆಗಿರಲಿಲ್ಲ. ಪದಾರ್ಥಗಳನ್ನು ಸ್ವಂತ ಲೀ ಯ್ಯ. 
ತಯಾರಿಸುತ್ತಿದ್ದರು; ಯಾವ ಭದ ಆಸೆಯೂ ಉತ್ಪಾದನೆಯಲ್ಲಿ ಇರಲಿಲ್ಲ. 
ಮತ್ತು ಮುಖ್ಯ; ವಾಗಿ ಉತ್ಪಾದನೆಯಲ್ಲಿ ಯಾವ ದ್ವಯವೂ ಇರಲಿಲ್ಲ, ಉತ್ಪಾ 
ದನಾ ಸಃ ತ ತೆ ಒಬ್ಬನ ಸ್ವಾಮ್ಯಕ್ಕೆ ಸೇರಿದ್ದಾಗಿ, ಉತ್ಪಾದನೆಯು ಮಾತ್ರ 
ಬೇರೊಬ್ಬರಿಂದ ನಡೆಯುತ್ತಿರಲಿಲ್ಲ ಯಾವನು ಉತ್ಪಾದನಾ ಸಾಧನಗಳಮೇಲೆ 
ಸ್ವಾಮ್ಯವನ್ನು ಹೊಂದಿದ್ದನೋ ಆತನೆ: ತನ್ನ ದುಡಿಮೆಯಿಂದ ಉತ್ಪಾ ದನೆಯನ್ನು 
ನಡೆಸುತ್ತಿದ್ದನು, ಬಂಡವಾಳಶಾಹಿ ವ್ಯವಸ್ಥೆ ತನ್ನ ನಾಗೋಲೋಟದ ಅಭಿವೃ ದ್ರಿ ಯಲ್ಲಿ, 
ಈ ಸ್ವಾವಲಂಭಿ ಉತ್ಪಾದನು ಕ್ರವ. ವನ್ನು ಮೆ ik ಸಾಮೂಹಿಕವಾಗಿ 


ನೂರಾರು ಜನ RE ARLE ನೆಯ ಉತಾ ತ್ಪಾದನಾ ಎ ಕ್ರವ ಮುವನ್ನು ತಂದಿದೆ. 


ಆದುದರಿಂದ, ಸಮಾಜವಾದೀ ವ್ಯವಸ್ಥೆಯಲ್ಲಿ ಉತ್ಪಾದನಾ ಸುಧನಗಳನ: 
ಹೊಸವಾಗಿ ಸಮಾಜೀಕರಣ ಮಾಡಬೇಕಾಗಿಲ್ಲ. ಉತಾ.ದಕ ಮಲ್ಗಿ ಸಮಾಜಿೇ 


2 
ಗೆ 


ಇ 
೭೬ ವೈಜ್ಞ್ಯಾನಿಕ ಸಮಾಜವಾದ 


ಈ ಪ್ರಶ್ನೆಯೇ ಆಧುನಿಕ ಸಮಾಜನಾದದ ಮೂಲವಾಗಿದೆ. ಉತ್ಸಾ 
ದನಾ ಸಾಧನಗಳನ್ನು ಖಾಸಗಿಯಾಗಿ ಹೊಂದಿ ಲಾಭವನ್ನು ಅಸಹರಣ 
ಮಾಡುತ್ತಿರುವ ಬಂಡವಾಳವರ್ಗದಮೇಖಜೆ ಹೋರಾಟ ಉಂಟಾಗಿದೆ. 
ಸಾಮೂಹಿಕ ದುಡಿಮೆಯಿಂದ ಆಗುತ್ತಿರುವ ಉತ್ಪಾದನೆಯ ಫಲವೂ ಸಹ 
ಕಾರ್ಮಿಕರಿಗೇ ಸೇರಬೇಕೆಂಬ ಚಳವಳಿ ಹುಟ್ಟದೆ. ಉತ್ಪಾದನಾ ಸಾಧನಗಳ 
ಮೇಲಿರುವ ಖಾಸಗೀ ಸ್ವಾಮ್ಯವನ್ನು ನಾಶಪಡಿಸಿದ ಹೊರತೂ ಕಾರ್ಮಿಕ 
ವರ್ಗದ ವಿಮೋಚನೆ ಅಸಾಧ್ಯವೆಂಬ ಅರಿವೂ ಉಂಟಾಗಿದೆ. ಒಂದು 
ಮಾತಿನಲ್ಲಿ ಹೇಳುವುದಾದರೆ ಅಪಹರಣವನ್ನೂ, ಶೋಷಣೆ 
ಯನ್ನೂ ನಾಶಮಾಡುವುದೇ ಚಳವಳಿಯ ಉದ್ದೇಶವಾಗಿದೆ. 
ಸಮಾಜವಾದ ಈ ಚಳವಳಿಯ ಪ್ರತಿಬಿಂಬವಾಗಿದೆ. ಬಂಡವಾಳಶಾಹಿ 
ವ್ಯವಸ್ಥೆ ಜನ್ಮಕೊಟ್ಟ ಶಕ್ತಿಯೇ-ಕಾರ್ಮಿಕವರ್ಗ-ಬಂಡವಾಳರಾಹಿ ವ್ಯವಸ್ಥ 

ಈ | ನ 
ಯನ್ನು ಚ್ಯುತಿಗೊಳಿಸಲು ಹೊರಟದೆ. 

ಮಾರ್ಕ್ಸ್‌-ಏಂಗೆಲ್ಸರ ವೈಜ್ಞಾಸಿಕ ಸಮಾಜವಾದ ತತ್ತ್ವ ಇದೇ 
ಆಗಿತೆ. ಮಾರ್ಕ್ಸ್‌-ಎಂಗೆಲ್ಪರು ಬಂಡವಾಳಶಾಹಿ ವ ವಸ್ತೆಯ ಚಲನೆವಲನೆ 
ಗಳನ್ನು ಸರೀಕ್ಷಿಸುವುದರ ಮೂಲಕ ಬಂಡವಾಳಶಾಹಿ ಅರ್ಥಶಾಸ್ತ್ರಜ್ಞರು 
ಕರಣನನ್ನು ಆಗಲೆ: ಬಂಡವಾಳ ಯಿ ವ್ಯವಸ್ಥೆ ಯಂ ತಂದಿದೆ ಮತ್ತು ಪ್ರತಿನಿತ್ಯ 
ತರುತ್ತಿದೆ. ಸಮಾಜವಾದಿಗಳ ಉತ್ಪಾದನ ಸಾಧನಗಳನ್ನು ಸಮಾಜೀಕರಣ ಮಾಡ 
ಬೇಕೆನ್ನುವುದರ ಅಥ ಇಷ್ಟೇ ಆಗಿದೆ. ಇಉತ್ಪಾಪನ ಸಾಧನಗಳ ಮೇಲಿರುವ 
ಖಾಸಗೀ ಸ್ವಾಮ್ಯವನ್ನುನಂಶಪಡಿಸ.ವ್ರದಾಗಿದೆ, ಸಮಾಜೀಕರಣವಾಗಿರುವ ಮತ್ತು 
ಆಗುತ್ತಿರುವ ಉತ್ಪಾದನೆಯನ್ನು ಸಾಮೂಹಿಕ ಅಥವ ಸವಣಜದ ಸ್ವಾಮ್ಯಕ್ಕೆ 
ಒಳಪಡಿಸುವುಮಾಗಿದೆ, ಮತ್ತು ಉತ್ಪಾದನೆಯಲ್ಲಿ ಬಂಡವಾಳ ಉತ್ಪಾದನಾ ಕ್ರಮ 
ತಂದಿರುವ ಹ್ವಯ.ವನ್ನು ನಾ೭ಪಡಿಸುವುದಾಗಿಡದೆ. 

ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದು ಬಂದಾಗೆಲ್ಲಾ ಕೈಗಾರಿಕಾ ರಂಗದಲ್ಲಿ 
ಮತ್ತು ಬೇಸಾಯ ರಂಗದಲ್ಲಿ ಸಾಮೂಹಿಕ ಉತ್ಪಾದನೆಯನ್ನು ತಂದಿದೆ. ಲಾಭ 
ದಾಹ ಹೆಚ್ಚು ಹೆಚ್ಚು ಸಮೂಹಿಕ ಉತ್ಪಾದನೆಗೂ, ತಾಂತ್ರಿಕ ಅಂಥೋಳನಕ್ಕೂ 
ಎಡೆಕೊಟ್ಟದೆ. ಹಾಗೆಯೇ ಬಂಡವನಿಳಶಾಹಿ ವೃವಸ್ಥೆ ಯಲ್ಲಿರುವ ದ್ವಯ ಕೋಷಣ 
ಯನ್ನು ಆಧಿಕಗೊಳಿಸಿದೆ, 


ಆದರೆ, ಪ್ರತಿ ದೇಶದಲ್ಲೂ ೂ ಈ ಬಂಡವಾಳ ಉತ್ಪಾದನಾ ಕ್ರಮ ತಂದಿರುವ 


ಬದಲೂನಣೆಗಳನ್ನು ಒಟ್ಟನಲ್ಲೂ ಮತ್ತು ಪ್ರತ್ಯೇಕವಾಗಿಯೂ ವಿಮರ್ಶಿಸಬೇಕು. 


ಬಂಡವಾಳ ಆರ್ಥಿಕವ್ಯವಸ್ಥೆ ಯ ಸ್ವರೂಪ ೭೭ 


ನುಡಿದಂತೆ ಬಂಡವಾಳಶಾಹಿ ವ್ಯವ ಸೆ ಯಲ್ಲಿ ಸುಗಮವೂ ಮತ್ತು ಸ್ವಯಂ 
ಹೊಂದಾಣಿಕೆಯೂ ಇ ಬ್‌ ಬಂಡವಾಳ ಆರ್ಥಿಕವ್ಯವಸ್ಥೆ ಯಲ್ಲಿ 


ಮ 


1 


ರಿನ ವಿರಸಗಳು ಅದರ ಉಳಿವನ್ನು ದುಸ್ಪಾ ಧ್ಯಗೊಳಿಸಿ ಸಿವ ಬಂದರು. ಬಂಡ 


ವಾಳಶಾಹಿ ವ್ಯವಸ್ಥೆ pe ಕಾರ್ಮಿಕವರ್ಗ ಬಂಡವಾಳಶಾಹಿ 
ನೈವಸ್ಥೆಯನಿ ನಾಶಪಡಿಸಿ ಹೊಸ ವಸ್ಥೆಯನ್ನು ತದವುವು ಎಂದು 


ಗಜ ಹಾಗೆ ಹೊಸ ವ್ಯವಸ್ಥೆ ಮ ಬಂಡವಾಳಶಾಹಿ ವ್ಯವಸ್ಥೆ 


ಯಲ್ಲಿಯೇ ಅನಕಾಶಗಳು- ಸಾಮೂಹಿಕಳಉತ್ತಾದನೆ. ee ಆಂಧೋ 
'ಪ್ಲ ಸಾ ಮ್ಮ ರಹಿತವಾದ SE ಗ ಐ ರರಿಪಕ್ಕ _ವಾಗುತ್ತಿ ರುವು್ರದಾಗಿ 
ತಿಳಿಸಿದರು, 
ಆರಂಭದಲ್ಲಿ ಬಂಡವಾಳಶಾಹಿ ವಸ್ಥಿ  ಪುರೋಗಾಮಿಯಾಗಿ ಪ ಗ್ರಪಂಚ 
ವನ್ನು ಆಕ್ರಮಿಸಿತು ಸಂಪತ್ತನ್ನು ದ್ಲಿಮಾ ಮಾಡಿತು. ಆದರೆ ಆದರ” ಬೆಳವ 
ಣಿಗೆಯಲಿ” ಹೊಸ ಉ ತ್ಛಾದನಾ ಶಕ”ಗಳು ತಾಂತ್ರಿ ಕ ಆಂಧೋಳನ, 
ಮತ್ತು ಸಾಮೂಹಿಕ ಉತ್ಪಾದನೆ ಯನ್ನು ತಂದಿತು, ಕಾರ್ನುಕವರ್ಗಕ್ಕೆ ಜನ್ಮ 
ಕೊಟ್ಟಿ ತು. ಈಗ ಎನಡು ಮಾಗಳ. ಉಳಿದಿವೆ. ಬಂಡವಾಳಶಾಹಿ ಉತ್ತ 
ದನಾ ಕ್ರಮವಿರಬೇಕು. ಖಾಸಗೀ ಸ್ತಾ ಸಮ್ಯ, ಲಾಭಕ್ಕಾಗಿ ಉತ್ಪಾ ದನ್ನೆ ಲಾಭದ 
ವೈಯಕ್ತಿ ಕ ಅಪಹೆರಣ ಶೋಷಗೆ ಮ: ತ್ರ ಕಾರ್ಮಿಕವರ್ಗದ ದಾಸ್ಯ, —— 
ಇವೇ ಬಂಡವಾಳಶಾಹಿ ಉತ್ಪಾ ದನಾಕ್‌ಮ ನಾಶಹೊಂದಬೇಕು, ಬಂಡ 
ವಾಳಶಾಹಿ ಉತ್ಸಾದನಾಕ ಕ್ರಮವನ್ನು ಉಳಿಸಿತೆ; ಳ್ಳ ಲು ಸ ಸ್ತಾಮ ವರ್ಗ ಧೃಡ 
ನಿಶ್ಚಯಮಾಡಿದೆ. ಆದರೆ ಎಚ್ಚೆತ್ತ ತ ಬಂಡವಾಳಶಾಒ ಉತ್ಪಾ 
ದನಾ ಕ್ರಮದ ನಾಶಕ್ಕಾಗಿ ಪಣತೊಟ್ಟ ಡೆ. ಸ್ವಾಮ್ಯವರ್ಗಕ್ಕೂ ಕಾರ್ಮಿಕ 
ವರ್ಗಕೂ ಹೋರಾಟ ಹತ್ತಿದೆ, ಈ ಹೋರಾಟದಿಂದ ಇತಿಹಾಸವೇ ಬದಲಾ 
ವನಣೆಯಾಗುತ್ತಿದೆ. ಕಾರ್ಮಿಕರು ಸುಮ್ಮನಾಗಬೇಕಾದರೆ ಶೋಷಣೆ ನಾಶ 
ಹೊಂದಬೇಕು ; ಅದಕ್ಕೆ ಆಶೃದಕೊಟ್ಟಿರುವ ಖಾಸಗೀ ಸ್ವಾಮ್ಯ ಹೋಗ 
ಬೇಕು, ದಂಗೆ ಎದ್ದಿರುವ ಕಾರ್ಮಿಕರ ಗುರಿ ಶೋಷಣೆಯನ್ನೂ ಉತ್ಪಾದನಾ 
ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯ ನನ್ನೂ ನಾಶಪಡಿಸುವುದೇ ಆಗಿದೆ. ಉತ್ಪಾ 
ದನಾ ಸಾಧನಗಳ ಮೇಲೆ ps ಸ್ವಾಮ್ಯ ನಿಜ್ವದ ಶೋಷಣೆಗೆ ಅವಕಾಶ 
ವಿಲ್ಲದ ಆರ್ಥಿಕ ವ್ಯವಸ್ಥೆ ಬೇಕಾಗಿದೆ. ಮ ಆರ್ಥಿಕವ್ಯ ವಸ್ಥೆ 
ಯಾಗಿಷಿ, ಸಮಾಜದ ಉತ್ಪಾದನಾ ಸಾಧನಗಳನ್ನು ಖಾಸಗಿಯಾಗಿ ಕೆಲವರು 


' 


ಡಿ 


೭೮ ವೈಜ್ಞಾನಿಕ ಸಮಾಜವಾದ 


ಹೊಂದಿರದೆ, ಎಲ್ಲರಿಗೂ ಸೇರಿ ಸಮದುಡಿಮೆಗಾರರಾಗಿ ಉತ್ಪಾದನೇ ನಡೆಸು 
ವುದೇ ಸಮಾಜವಾದೀ ಆರ್ಥಿಕವ್ಯವಸ್ಥೆ ಯಾಗಿದೆ. 

ಆದುದರಿಂದ ಸಮಾಜವಾದದ ಉದಯ ವಿರಸ ತಾಳಿರುವ ಬಂಡ 
ವಾಳ ಆರ್ಥಿಕಶಾಹಿ ವೃವಸ್ಥೆಯ ಅಂತ್ಯ, ಬಂಡವಾಳಶಾಹಿ ವ್ಯವ ವಸ್ಥೆ ಮೂಡು 
ವವರೆಗೂ ಸಮಾಜವಾದ ಬರಲು ಸಾಧ್ಯ ವೇ ಇಲ್ಲ. ಈಗ ಅದು ಅನಿವಾ ರ್ಯ 
ವಾಗಿದೆ. ಬಂಡವಾಳಶಾಹಿ ಅರ್ಥಿಕ ವ್ಯವಸ್ಥ ದಾರಿಮಾಡಿ ಕೊಟ್ಟಿ ಬ್ರ. 
ಆದುದರಿಂದ ಬಂಡವಾಳಶಾಹಿ ವೃವಸ ಯ ಮುನ್ನಸ ಮಾಜವಾದ ಬೆನ್ನು 
ವುದು ಕಲ್ಪನೆ ಆಗುತ್ತದೆ: ಅದು ವಾಸ್ತ ವಮೌಗಿ ಸಾಧ್ಯವಿ ಲ. ಇದೇ 
ಮಾರ್ಕ್ಸ್‌- ಏಂಗೆಲ್ಸರ ವೈಜ್ಞಾ, ನಿಕ ಸಮಾಜನಾದೀ ಸಿದ್ಧಾ ೦ತವಾಗಿದೆ, 


ಅಧ್ಯಯನ; 
Pohtical Economy : J}. Eaton: 
Current Book House, Bombay. 
Maix’s Capital: A. Leontiev: 
International Publishers, N. Y. 


Marxian Economics : Untermann: 
Charles H. Kerr ಹಿ Com. Chicago. 

On Capital; Engels: 

L & W., London. 

Capital Vol. 1, 2 and 3: Marx (First Volume: 
F.L.P.H., Moscow; Second and Third Volumes : 
Charles H. Kerr. ಹಿ Com, Chicago.) 

Theories of Surplus Value: Marx: 

L & W., London. 
Marx as an Economist ; M. Dobb: P. 8. H., Bombay. 
Economics of Capitalism: M Dobb_P.P. H., Bomby. 


ಕಾರ್ಯರಂಗದಲ್ಲಿ ಮಾರ್ಕ್ಸ್‌ವಾದ 
ಅಧ್ಯಾಯ 5 


ಮಾರ್ಕ್ಸ್‌ವಾದ (ಆಧುನಿಕ ಸಮಾಜವಾದ) ಕೇವಲ ತತ್ತ ನಿರೂಸಣೆ 

(Theory) ಯಲ್ಲ. ಕಾರ್ಯಾಚರಣೆಗೆ (Practice) ಸ್ರಾಧಾಸ್ಯತೆ 
ಇತ್ತಿದ್ದ. ಇದು ಮಾರ್ಕ್ಸ್‌- ಏಂಗೆಲ್ಫರ ಜೀವನದಲ್ಲೂ ಅವರ ತತ್ತ ತ ದ 
ಪ್ರತಿಯೊಂದು ಚತರ ಕಂಡು “ರುತ್ತದೆ. ವಿಮರ್ಶೆ ಮತ್ತು ಕೆ 
ಇವುಗಳಿಂದಲೇ ಬಂಡವಾಳ ಆರ್ಥಿಕವ್ಯವಸ್ಥೆ ಯನ್ನು ವಿನಾಕಗೊಳಿಸುವುದು 
ಅಸಾಧ್ಯವೆಂದು ಸೂಚಿಸಿದರು ; ಕಾರ್ಮಿಕವರ್ಗವನ್ನು ಸಂಘಟಸಲ್ಕು 
ಕಾರ್ಯೋನ್ಮುಖರನ್ನಾಗಿ ಮಾಡಲು ಮಾಕ್‌ ೧ ೯-ವಿಂಗೆಲ್ಪರು ಕಂಕಣ ಬದ 
ರಾದರು. ರಾಜಕೀಯದಲ್ಲಿ ಕಾರ್ಮಿಕರ ಪ್ರವೇಶ, ಕಾರ್ಮಿಕರ ಹಿತಸಂರ 
ಕ್ಷಣೆ ಮಾಡಬಲ್ಲ ಕಾರ್ಮಿಕರ ರಾಜಕೀಯ ಪಕ, ಇತರ ಶೋಷಿಕವರ್ಗ 
ಗಳೊಡನೆ ಸಹಕಾರ ಮತ್ತು ಚಳವಳಿ ಅತ ಗತ್ಯವೆಂದರು. ತಮ್ಮ ತತ್ತ ಪ್ರದೆ 
ಬಗ್ಗೆ, ಕಾರ್ಮಿಕವರ್ಗದ "ಕರ್ತವ್ಯ ಗಳ ಬಗ್ಗೆ ಅವರು ಇತ್ತಿರುವ ಬವರಣೆ 
ಗಳು ಅಮರವಾಗಿವೆ. 

ಒಂದನೆಯದಾಗಿ, ಮಾರ್ಕ್ಸ್‌ ವಾದ ಕಾರ್ಮಿಕರ ಚಳವಳಿಗೆ ಕೈಗನ್ನಡಿ. 
ಬಂಡವಾಳ ಆರ್ಥಿಕ; ನಸ್ಬೆಯ ಚಲನೆನಲನೆಗಳನ್ನು, ಅದರ ಆಗುಹೋ 
ಗುಗಳನ್ನು ಮತ್ತು ಅದರ ವನ ಸ್ಯಸಗಳನ್ನು ಕಾರ್ಮಿಕರಿಗೆ ತಿಳಿಸಲು ನಿರ್ಮಿತ 
ವಾಗಿರುವ ಒಂದು ಮ ರಚಿತವಾಗಿರುವ ತತ್ವ್ವ ಕಾರ್ಮಿಕರ 
ಕಾರ್ಯಾಚರಣೆಗೆ ಸಹಕಾರಿ ಮತ್ತು ದಿಕ್‌ಸೂಚೆ. ಆದುದರಿಂದ ಪರಿಸ್ಲಿತಿ 
ಗಳು ರೂಪಗೊಂಡಂತೆ ಆಗಿರುವ ಬದಲಾವಣೆಗಳನ್ನು ಮನನಮಾಡುವುದು 
ಅಗತ್ಯ, ತತ್ತ್ವ ಹೊಸ ಸನ್ನಿವೇಶಗಳನ್ನು ಪ್ರತಿಬಿಂಬಿಸುವ ಹಾಗೆ ರಚನೆ 
ಜಾ ಜ್‌ ಒಂದೇಬಾರಿಗೆ ಕೆ ಆಗುವುದೆಲವನ್ನೂ ತತ್ತ 
ಪ್ರತಿಪಾದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕಾ ರ್ಮಿಕನರ್ಗ ತತ್ತ ಪ 
ಸ್ಫೂರ್ತಿ ಪಡೆದು ಸನ್ನಿವೇಶಗಳಿಗನುಸಾರವಾಗಿ ಕಾರ್ಯೋನ್ಮುಖರಾಗ 
ಬೇಕು. 

ಎರಡನೆಯದಾಗಿ, ಕಾರ್ಯಾಚರಣೆ ಇಲ್ಲದಿರುವ ತತ್ತ್ವ ಬರಡುತತ್ವ್ವ 
ಮೊದಲು ಕಾರ್ಯ ತರುವಾಯ ತತ್ತ್ವ. ಕಾರ್ಯ "ತತ್ತ್ವಕ್ಕೆ ಸ್‌ 


೮೦ ವೈಜ್ಞಾ ನಿಕ ಸಮಾಜನಾದ 
"ಇ 


ಕೊಡುತ ದೆ. ಕಾರ್ಯವಿಲ್ಲದ ತತ್ತ್ವಕ್ಕೆ ತ ಕಾರ್ಯವೇ ಲೇಸು, ಆದ್ದ 
ರಿಂದ ಕಾರ್ಮಿಕರು ಮೊದಲು ಕಾರ್ಯಾಚರಣೆಯ ಅಂಗವಾಗಿ ಚಳವಳಿ 
ಯಲ್ಲಿ ನಿನಕರಾಗಬೇಕು. 

ಮೂರನೆಯದಾಗಿ ವಿಶ್ವದ ಕಾರ್ಮಿಕನರ್ಗ ಒಂದಾಗಬೇಕು. 
ಎಡೆಬಿಡದೆ ಸತತವಾಗಿ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಮತ್ತು ಬಂಡ 
ವಾಳವರ್ಗದ ವಿಬದ್ದ ಚಳವಳಿಯನ್ನು ಮುಂದುವರಿಸಬೇಕು. 

ದೇಶ ವಿದೇಶಗಳಲ್ಲಿರುವ ಕಾರ್ಮಿಕರು ಒಂದೇ ಬಗೆಯ ಶೋಷಣೆಗೆ 
ಒಳಗಾಗಿರುವುದರಿಂದ ಕಾರ್ಮಿಕರಲ್ಲಿ ಅನ್ಯರು ಸ್ವಜನರು ಎಂಬ ಭೇದ 
ಭಾವಕ್ಕೆ ಆವಕಾಶವೇ ಇಲ್ಲ ಒಂದು ದೇಶದ ಕಾರ್ಮಿಕರು ತಮ್ಮ 
ಆಶೋತ್ತರಗಳನ್ನು ಚಳವಳಿಯ ಮೂಲಕ ಅಲ್ಪ ಸ್ಪಲ್ಪ ಗಳಿಸಿ ಕೊಡು 
ಸಂತೃಪ್ತರಾಗಿರುವುದು. ಇತರ ದೇಶಗಳ ಕಾರ್ನಿಕವರ್ಗವನ್ನು ಮರೆ 
ತಂತೆಯೂ ಕಾರ್ಮಿಕವರ್ಗಕ್ಸೆ ದ್ರೋಹೆಬಗೆದಂತೆಯೂ ಆಗುತ್ತದೆ. 
ಕಾರ್ಮಿಕವರ್ಗ ಎಚ್ಚರಗೊಳ್ಳ ಬೇಕು. ರೀ ಯಾವ ದೇಶೆಡ್ದೇ 
ಆಗಲಿ, ಅದೂ ಸಹ ದಾಸ್ಯದಿಂದಲೂ ಶೋಸಣೆಯಿಂದಲೂ ಪಾರಾಗುವ 
ವರೆಗೂ ಕಾರ್ಮಿಕವರ್ಗದ ಹೋರಾಟಿ ಮುಗಿದಂತಾಗಲಿಲ್ಲವೆಂದು ತಿಳಿಯ 
ಬೇಕು. ಕಾರ್ಮಿಕರ ಹೋರಾಟ ಯಾವದೇಶದಲ್ಲೇ ನಡೆಯುತ್ತಿರಲಿ 
ಸಕಲ ಕಾರ್ಮಿಕರೂ ಎಮ್ಮ ತನು ಮನ ಧನಗಳನ್ನು ನೀಡಬೇಕು. ಇದು 
ಕಾರ್ಮಿಕರ ಪವಿತ್ರ ಕರ್ತವ್ಯ. 

ಈ ಧೋ: 4ದುಸ್ನೊಳಗೊಂಡ (ಮಾರ್ಕ್ಸ್‌ ವಾದದ) ಕಾರ್ಮಿಕರ ಸ ಸಂಸ್ಥೆ 
ಯೊಂದು 1864 ರಲ್ಲಿ “ ಅಂತರರಾಷ್ಟ್ರೀಯ ಕಾರ್ಮಿಕ ಸಮೂಹ » 
(International Workmen’s Uni) ಎಂಬ ಹೆಸರಿನಿಂದ 
ಲಂಡನ್ನಿ ನಲ್ಲಿ ಸ್ಥಾಪಿತವಾಯಿತು. ಮಾರ್ಕ್ಸ್‌ ಈ ಸಂಘದ ಅಧ್ಯ ಕ್ಷನಾದನು, 
ವಿನಿಧ “ೀಶಗಳ ಕಾರ್ಮಿಕವರ್ಗವನ್ನು ಒಂದೇ ಸಂಘೆದ ಆಶ್ರಯದಲ್ಲಿ 
ಸಂಘೆಟನೆಮಾಡುವುದ್ಕು ಪ್ರತಿಯೊಂದು ದೇಶದ ಕಾರ್ಮಿಕರ ಜಃ 
ಯನ್ನು ನಿರ್ದೇಶನ ಮಾಡುವುದು, ಕಾರ್ಮಿಕರ ಚಳವಳಿಯ ಬಗ್ಗೆ ಥ್ಯೇಯ 
ಪ್ರಸಾರಮಾಡುವುದು ಮತ್ತು ಸಮಾಜವಾದ ಕ್ಳ್ಯೂ ಕಾರ್ಮಿಕರ ಚಳವಳಿಗೂ 
ನ ವ ಸಂಬಂಧದ ಬಗ್ಗೆ 3ಳಿವಳಕೆ ನೀಡುವುದು ಇವು ಅಂತರರಾಷ್ಟ್ರೀಯ 
ಕಾರ್ಮಿಕ ಸಂಸ್ಥೆ ಯ ಮುಖ್ಯ ಕೆಲಸವಾಯಿತು, ಹೀಗೆ ಮೊಟ್ಟಿ ಮೊದಲನೆಯ 


ಕಾರ್ಯರಂಗದಲ್ಲಿ ಮಾಕ್ಸ್‌ ವಾದ ೮೧ 


ಬಾರಿಗೆ ವಿವಿಧ ದೇಶಗಳ ಕಾರ್ಮಿಕರನ್ನು ಒಂದೇ ಚೌಕಟ್ಟಿನಲ್ಲಿ ಒಟ್ಟು 
ಗೂಡಿಸಿ ಸಮಾಜವಾದಕ್ಕೆ ಹೋರಾಡಿದ ಕಾರ್ಮಿಕರ ಚಳವಳಿ “ ಮೊದಲ 
ನೆಯ ಅಂತರ ರಾಸ್ಟ್ರೀಯೆ ” (First International) ಎಂಬ ಹೆಸರಿ 
ವಿಂದ ಕರೆಯಲ್ಪಟ್ಟಿದೆ. 1876 ರ ವನಿಗೆ ಈ ಅಂತರರಾಷ್ಟ್ರೀಯ 
ಸಂಘ ಬಹು ಯಶಸ್ವಿಯಾಗಿ ಕಾರ್ಮಿಕರ ಸಂಘಟನಾ ಕಾರ್ಯವನ್ನು 
ನಿರ್ವಹಿಸಿತು. 


ಜಾ ವಿಕ ಸಮಾಜವಾದ ತತ್ತ್ವ , ಮಾರ್ಕ್ಸ್‌-ಎಂಗೆಲ್ಸರ ನೇತೃತ್ವ 
ಮತ್ತು ಜ್‌ ಅಂತಂರಾಷ್ಟ್ರೀಯದ ವ ಶೈ ವಸ್ಥಾಪನಾ ಕ ಕಾರ್ಮಿಕರ 
ಚಳವಳಿಯ ಸ್ವರೂಪವನ್ನೇ ಬರಲಾಯಿಸಿದವು. ಸಣ್ಣ ಪುಟ್ಟ ಸುಧಾರಣೆ 
ಗಳಿಗಾಗಿ ಕಾರ್ಮಿಕರು ನಿರಶರಾಗುವುದು ವಿಂತಿತು. ಬಂಡವಾಳಶಾಹಿ 
ವ್ಯವಸ್ಥೆ ಯನ್ನು ಬುಡಸಹಿತ ಕಿತ್ತೊಗೆಯುವವರೆಗೂ ಬಂಡವಾಳವರ್ಗದ ನಾಶ 
ಆಗುವುದಿಲ್ಲವೆಂಬುದನ್ನು ಕಾರ್ಮಿಕರು ಅರಿತರು, ಸಣ್ಣ ಪುಟ್ಟ ಸುಧಾರಣೆ 
ಗಳು ಬಂಡವಾಳ ಅರ್ಥಿಕಶಾಹಿವ್ನವಸ್ಥೆ ಗೆ ಅಪಾಯ ಒದಗದಂಕ ಬಂಡವಾಳ 
ವರ್ಗವು ನಿರ್ಮಿಸಿಕೊಳ್ಳುವ ತಂತ್ರವೆಂದು ತಿಳಿಯಿತು. ಕಾರ್ಮಿಕವರ್ಗವು 
ಬಂಡವಾಳ ರಾಜಕೀಯ ಪಕ್ಷಗಳ ಹಿಂಬಾಲಕನಂತಿರುವುದು ತಪ್ಪಿತ್ತು 
ಕಾರ್ಮಿಕವರ್ಗದ ಹಿತಗಳನ್ನು ಪ್ರತಿಬಿಂಬಿಸುವ ಮತ್ತು ಸಂರಕ್ಷಿಸುವ 
ಕಾರ್ಮಿಕರ ರಾಜಕೀಯ ಪಕ್ಷವೊಂದು ಜನಿಸಿತು ಬಂಡವಾಳ ಆರ್ಥಿಕ 
ವ್ಯವಸ್ಥೆ ಯನ್ನು ಕೊನೆಗಾಣಿಸಲು ಕಾರ್ಮಿಕರು ಸಿದ್ದವಾದರು ಸಮಾಜ 
ವಾದ ಸಮಾಜ ದಸ್ಸಾ ಪನೆಗಾಗಿ ಕಾರ್ಮಿಕನರ್ಗ ಅಧಿಕಾರಕ್ಟೈ ಬರಲು ಯತ್ನಿ 
ಸಿತು. ಕಾರ್ಮಿಕವರ್ಗದ ಸಂಘೆಟತ ಹೋರಾಟ ಯೂರೋಪುಖಂಡದ 
ರಾಜಕೀಯದ ಬಣ್ಣವನ್ನೇ ಬದಲಾಯಿಸಿತ್ತು 


ಇಂಗ್ಲೇಂಡ್‌ (1648) ಮತ್ತು ಫ್ರಾನ್ಸ್‌ (1789) ದೇಶಗಳಲ್ಲಿ ನಡೆದ 
ಕ್ರಾ ೦ತಿಯ ಕಾಲದಲ್ಲಿ ಸ್ಟ್ರಾ ಮ್ಯ ಮತ್ತು ವ್ಯಾಪಾರ ವರ್ಗದವರು ಕ್ರಾ ೦ತಿಯ 
ಮುಂದಾಳುಗಳಾಗಿ ೫.೬%. ಗಮನವನ್ನೆ ಲ್ಲಾ ನಿರಂಕುಶ ಪ್ರಭು 
ತ್ಪ ದ ನಾಶ ಶಾಸನದ ರಚನೆಯಲ್ಲಿ ಪಾ ್ರಾತಿಥಿಧ್ಯ ಮತು "ರಾಜಕೀಯ ಮತ್ತು 
ಪೌರ ಸ ಸ್ವಾತಂತ್ರ್ಯ ಇವುಗಳಲ್ಲಿ ಕೇಂದ್ರ, (ಕರಿಸಿದ್ದರು. ಕೆಲವು ಕ್ರಾ ಂತಿಕಾರ 
ವ್ಯ ಕ ಗಳು ಮತ್ತು ಭಾವಳ ಸೆಮಾಜವಾದಿಗಳನ್ನು ಬಿಟ್ಟ ರೆ ಸ 


೮೨ ವಜಾ ನಿಕ ಸಮಾಜನಾದ 
ಬ್‌ 


ಯಾರೂ ಶೋಷಣೆಗೆ ಅವಾಸಸಾ ನವಾದ ಆರ್ಥಿಕವ್ಯವಸ್ಥೆ ಯನ್ನು 
ಇರಲಿಲ್ಲ. ಕ್ರಾಂತಿಯ ನಂತರವೂ ಸಹ ಉತ್ಪಾದನಾ ಸಾಧನಗಳಲ್ಲಿ ಖಾಸ 

ಸ್ದಾ ಮ್ಯವಿರುವ ಆರ್ಥಿಕವ್ಯವಸ್ಥೆಯ ಆಧಾರದಮೇಲೆ ಸಾಮಾಜಿಕ Wel 
ರಾಜಕೀಯ : ವ್ಯವಹಾರ ಮ ಆದರೆ ಮಾರ್ಕ್‌ ವಾದದ 
ಥೈೇಯಗಳಿಂದ ಕೂಡಿದ ಕಾರ್ಮಿಕವರ್ಗದ ಪ್ರವೇಶ ರಾಜಕೀಯವನ್ನು 
ಕಲಕಿತು ಸ್ಟ್ರಾ ಮ್ಯದ ನಾ ಶವನ್ನು ಗುರಿಯನ್ನಾ ಗಿ ಉಳ್ಳ ಕಾರ್ಮಿಕ 
ವರ್ಗದ ಸಳ "ಸಾ ಮವ ನರ್ಗದ ಎಸೆಯನ್ನೊ ಡೆಯಿತು ಸಾ ್ರಿಮ್ಯವರ್ಗ 
ಕಾರ್ಮಿಕನರ್ಗದ ಚ ಳವಳಿಯ ನಿಕೋಧಿಗಳಾದರು, ಅದುವರೆಗೂ ಕ್ರಾಂತಿ 
ಕಾರರು ವತ್ತು ಶೀವ್ರಗಾಮಿಗಳೆನಿಸಿಕೊಂಡಿದ್ದ ಸ್ಪ್ವಾಮ್ಯವರ್ಗ ಮತ್ತು ಎ೫8 
ಮುಖಂಡರು ಪ್ರತಿಗಾಮಿಗಳಾದರು (Reactionaries). ಉತ್ಪಾದನಾ 
ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯವನ್ನೂ ಮತ್ತು ಶೋಷಣೆಯನ್ನೂ ಉಳಿಸಿ 
ಕೊಳ್ಳಲು ಸ್ವಾಮ್ಯ ಯತ್ನಿಸಿ. ತಮ್ಮ ಅಧೀನದಲ್ಲಿದ್ದ ಸರ್ಕಾರ, 
ನ್ಯಾ ಯಾಲಯ್ದ, ಪೋಲೀಸ್‌ ಮತ್ತು ಸ್ಫನ್ಯ-ರಾಜ್ಯಶಕ್ತಿ (State) — 
ಇನ್ರಗಳಲ್ಲಿ ಮರೆಹೊಕ್ಸ ರು ಸ್ತಾ ್ರಿಮ್ಯದ ಕಣೆ ರಾಜಕೀಯದ ಅಂತರಾಳ 
ವಾಯಿತು. ಸ್ವಾಮ್ಯ ದಸ ಪ್ರಶ್ನೆ ಬಂದಾಗಲೆಲ್ಲಾ ಅದನ್ನು ಮರೆಮಾಚಲು, 
ಅಥವಾ ಅನಿವಾರ್ಯವಾದರೆ ಆ ಪ್ರಶ್ನೆ ಎತ್ತಿ ದವರನ್ನು ಅತಿ ಕ್ರೂರವಾಗಿ 
ದಮನಮಾಡಲು ಸ್ವಾಮ್ಯವರ್ಗ ಬಂತಿಕು. |] 

1848 ರಲ ಫಾ ಫ್ರಾನ್ಸ್‌ ದೇಶದಲ್ಲಿ ಕ್ರಾಂತಿ ಉಂಬಾಯಿತು. ಇದು 
ಕಾರ್ಮಿಕನ ಮುಂದಾಳತ್ವದಲ್ಲಿ ನಡೆಯಿತು. ಉತ್ಪಾದನಾ ಸಾಧನ 
ಗಳಲ್ಲಿ ಖಾಸಗೀ ಸ್ವಾಮ್ಯವನ್ನೂ, ಮತ್ತು ಸ್ವಾಮ್ಯವರ್ಗದ ಆಡಳಿತವನ್ನೂ 
ಪ್ರಶ್ನಿಸಿ ಕ್ರಾಂತಿಯು ಆರಂಭವಾಯಿತು. ಆರ್ಥಿಕವಾಗಿ ಸ್ವಾಮ್ಯದ 
ನಿರ್ಮೂಲ ಕ್ರಾ ೦ತಿಯ ಗುರಿಯಾಯಿತು. ಇದೇ ಸಂದರ್ಭದಲ್ಲಿ ಇಂಗ್ಲೆ ೦ಡಿ 
ನಲ್ಲಿ" ಚಾರ್‌ಟಿಸ ರ' ಚಳವಳಿ ಎದ್ದಿತ್ತು. ಸ್ವಾಮ್ಯವರ್ಗ ತನ್ನ ಸಾ  ನಮಾನ 
ಗಳು ಅ ಅಪಾಯಕ್ಕೆ" ಈಡಾಗುತಿ ತ್ರಿರುವುದನ್ನು ಕಂಡಿತು, ಕಾಮಿನ ಕವರ್ಗದ 
ಚಳವಳಿಯನ್ನು ದಮನಮಾಡುವುದು, ಕಾರ್ಮಿಕರ ಸಂಘಟನೆಗೆ ಭಂಗತರು 
ವುದು ಮತ್ತು ಕಾರ್ಮಿಕರ ಚಳವಳಿಯ ಜ್ಯೇಯವನ್ನು ಅಲ್ಲಗಳಿಯುವುದು 
ಸ್ವಾಮ್ಯವರ್ಗದ ಮುಖ್ಯ ಗುರಿಯಾಯಿತು. ಆದರೆ ಏನು ಮಾಡಿದರೂ 
ಕಾರ್ಮಿಕವರ್ಗದ ಆರ್ಭಟವನ್ನು ಅಡಗಿಸಲು ಸಾಧ್ಯವಾಗಲಿಲ್ಲ. ಆರ್ಥಿಕ 


ಕಾರ್ಯರಿಂಗದಲ್ಲಿ ಮಾಕ್ಸ್‌ ಜನದ ೮೩ 


ವಾಗಿ ಸ್ನಾಮ್ಯದ ವಿನಾಶವನ್ನು ಕಾರ್ಮಿಕವರ್ಗ ಕೇಳಿತ್ತು ಆದರೆ ಸ್ವಾಮ್ಯ 
ವರ್ಗ ಸ ಸ್ವಾಮ್ಯದ ವಿನಾಶಕ್ತ ತಯಾರಿರಲಿಲ್ಲ. ಸ್ನಾ ್ರಿಮ್ಯ ನಿನಾಶ HR 
ವರೆಗೂ ಕಾರ್ಮಿಕವರ್ಗ ತನ್ನ ಚಳವಳಿಯನ್ನು ನಿಲ್ಲಿಸುವಂಕಿರಲಿಲ್ಲ. 
ಇಂತಹ ಬಿಕ್ಕಟ್ಟಿನಲ್ಲಿ ಸ್ವಾಮ್ಯವರ್ಗ ತ ತನ್ನ ಸ್ಥಾನ ಮಾನಗಳನ್ನು ಉಳಿಸಿ 
ಕೊಳ್ಳುವುದಕ್ಕೆ ರಾಜ್ಯ ಕ (Sate) ಯನ್ನು, ಒಂದು ಅಸ್ತ್ರವಾಗಿ ಉಪ 
ಯೋಗಿಸಿಕೊಂಡ್ಳು ಕಾರ್ಮಿ ಕರಮೇಲೆ ದಬಾ ಇಳಿಕೆಯನ್ನು ಹುಚ್ಚು ಹೊಳೆ 
ಯಂತೆ ಹರಿಸಿತು. 

ಇಷ್ಟಾದರೂ, ಕಾರ್ಮಿಕವರ್ಗದ ಚಳವಳ 187] ರಲ್ಲಿ ಫ್ರಾನ್ಸ್‌ 
ದೇಶದಲ್ಲಿ ಅತಿ ಉಗ್ರರೂಪವನ್ನು ತಾಳಿತು, ಸ್ವಾಮ್ಯವರ್ಗದ ಸರ್ಕಾರ 
ಉರುಳಿತು. ಕಾರ್ಮಿಕ ಸರ್ಕಾರದ (Workers’ Government) 
ಸ್ಥಾಪನೆಯನ್ನು ಕಾರ್ಮಿಕರು ಘೋಷಿಸಿದರು. ಇತಿಹಾಸದಲ್ಲಿ ಇದು 
“ಪ್ಯಾರಿಸ್‌ ಕಮ್ಯೂನ್‌'' ಎಂದು ಖ್ಯಾತಿಗೊಂಡಿಡೆ. ಕಲವು ದಿನಗಳವರೆಗೆ 
ಕಾರ್ಮಿಕರು ಅಧಿಕಾರದಲ್ಲಿದ್ದು ಸ್ವಾಮ್ಯವರ್ಗದಿಂದ ಬಂದ ಪ್ರತಿಭಟನೆ 
ಮಶುು ಯುದ್ದವನ್ನು ಸಾಹಸದಿಂದ ಎದುರಿಸಿದರು, ಆದರೆ ಕಾರ್ಮಿಕ 
ವರ್ಗಕ್ಕೆ ಅನುಭವ ಇರಲಿಲ್ಲ. ಕ್ರಾಂತಿಯೇ ಎಲ್ಲಸಮಸ್ಥೆ ಗಳಿಗೂ ಪರಿಹಾರ 
ವೆಂದು ಭಾವಿಸಿದರು: ತಾಪದ ತಮ್ಮ ಆ ಅಧಿಕಾರದ ಅವಧಿಯಲ್ಲಿ 
ಮತ್ತು ಮುಂದೂ ಸ್ಟಾಮೃವರ್ಗದಿಂದ ಬರುವ ಪ್ರತಿಭಟನೆಯನ್ನುಮುರಿಯ 
ಲಿಕ್ಸೆ ರಾಜ್ಯಶಕ್ತಿಯ ಉಪಯೋಗ ಅಗತ್ಯವೆಂಬುದನ್ನು ಮರೆತರು, 
ಕಾರ್ಮಿಕವರ್ಗದ ಸರ್ವಾಧಿಕಾರವನ್ನು ಘೋಷಿಸಲಿಲ್ಲ. ಕ್ರಾಂತಿಯ 
ಕಾಲದಲ್ಲಿ ನಡೆದ ಈ ಅವಿವೇಕ ಸ್ವಾಮ್ಯವರ್ಗಕ್ಕೆ ಸುಸಮಯವಾಯಿತು. 
ಸಾ ಮ್ಯವರ್ಗ ಅತಿಸುಲಭವಾಗಿ ಕಾರ್ಮಿಕರನ್ನು ಸಜೆ ಬಡಿಯಿತ್ತು ಮತ್ತು 


| 


ಮತ್ತೆ ರಾಜ್ಯಶಕ್ತಿಯನ್ನು ಗಳಿಸಿಕೊಂಡು ತನ್ನ ಅಧಿಕಾರವನ್ನು ಸ್ಟಾಸಿ 


ಹಾಸ 


ಉತ್ತು ಕ್ರಾಂತಿ ಅಪಜಯಹೊದದಿತು. 


ಪ್ರಾನ್ಸ್‌ ದೇಶದಲ್ಲಿ ಕಾರ್ಮಿಕವರ್ಗ ನಡೆಸಿದ ಕ್ರಾ ೦ತಿಗಳು ಅತ್ಯಂತ 
ಹಿರಿಯ ಪ್ರಮಾಣದನ್ನ. ಬಂಡವಾಳ ಆರ್ಥಿಕವ್ಯವಸ್ಥೆ ಸ್ಥಿರವಾದದ್ದು, 

ಇನ್ನು ಮುಂದೆ ಇದರಲ್ಲಿ ಬದಲಾವಣೆಗಳೇ ಸಾಧ್ಯವಿಲ್ಲ ಎಂಬ ಭ್ರ ಮೆಯನ್ನು 
ಫ್ರಾನ್ಸ್‌ ದೇಶದ ಕ್ರಾಂತಿಗಳು ಮೂಲೆಗೊತಿ ತ್ರಿದವು. ಇಡೇ ತಿರನಾನೆ 


ಕ್ರಾಂತಿಗಳು ಜೂ ೫08 ಇತರ ದೇಶಗಳಲ್ಲೂ ,ಸಹ ಸಣ್ಣ ಪುಟ್ಟ 


t 


೮೪ ವೈಜ್ಞಾ ನಿಕ ಸಮಾಜವಾದ 


ಪ್ರಮಾಣದಲ್ಲಿ ಉದ್ಭವಿಸಿದವು. ಕಾರಣಾಂತರಗಳಿಂದ ಇಂಗ್ಲೆಂಡ್‌ದೇಶದಲ್ಲಿ 
ಕಾರ್ಮಿಕರ ಚಳವಳಿ ಉಗ್ರರೂಪವನ್ನು ತಾಳಲಿಲ್ಲ, ಮುಖ್ಯವಾಗಿ ಕಾರ್ಮಿಕರ 
ಚಳವಳಿಯ ಉದ್ದೇಗವನ್ನು ಆರಿಸಲು ಇಂಗ್ಲೆಂಡ್‌ ದೇಶದಲ್ಲಿ ಬಂಡವಾಳ 
ಆರ್ಥಿಕವ್ಯ ವಸ್ಥೆ ಕಲ್ಪಿ ಸಿಕೊಂಡಿದ್ದ ವಸಾಹೆತುಗಳು ತುಂಬಾ ಸಹಾಯಕ್ಕೆ 
ಬಂದವು, ಹತು ನಕ ಕೋಷಣೆಯಿಂದ ಅಪಾರಸಂಪತ್ತು ಬಂಡವಾಳ 
ವರ್ಗದ ಕೈನೇರಿತ್ತು ಖಿ ಈ ಅಧಿಕಸಂಪಕ್ಕಿ ನ ಬಲದಿಂದ ಬಂಡವಾಳವರ್ಗ 
ಸುಧಾರಣೆಯನ್ನು "ನ, 2 ಗೊಂಡು ಕ ಕಾರ್ಮಿಕರ ಬೇಡಿಕೆಗಳಲ್ಲಿ ಕೆಲವನ್ನು ತೃಪ್ತಿ 
ಪಡಿಸಿತು. ಸಣ್ಣಪ್ರಟ್ಟ ಚೂರುಗಳಂತೆ ಬಿದ್ದ ಸುಧಾರಣೆಗಳು “ಹಂತ 
ಕಾರ್ಮಿಕವರ್ಗದ ಮುಖಂಡರನ್ನು ದಾರಿ ತಪ್ಪುವಂತೆ ವಣಡಿದವು. ಅವರು 
ಬಂಡವಾಳಶಾಹಿ ವ ವಸ್ಥೆ ಯ ಹಿಂಬಾಲಕರಾಗಿ ಕಾರ್ಮಿಕವರ್ಗದ ಚಳವಳಿ 
ಯನ್ನು ಹಿಂದೆಳೆದರು. ಇಂಗಿ ಷ್‌ಕಾರ್ಮಿಕ ಮುಂದಾಳುಗಳು ವಸಾಹೆತುಗಳನ್ನಿ 
ರುವ ಜನರ ಸುಲಿಗೆಯನ್ನು ಕ ಕಣ್ಣಾರೆ ಸಹಿಸಿದರು. ವಸಾಹತುಗಳ ಲೂಟಿಯಲ್ಲಿ 
ಭಾಗಿಗಳಾದರು. ಬಂಡವಾಳ ವರ್ಗ ಆಗಿಂದಾಗ್ಗೆ ಎಸೆಯುವ ತುತ್ತು ಗಳಿಗೆ 
ಕೈಚಾಚಿದರು. ಕಾರ್ಮಿಕವರ್ಗದ ಧ್ಯೇಯವನ್ನು. ಧೂಳೀಪಟಿಮಾಡಿದರು. 3 


ಜರ್ಮನಿ, ಇಟಲಿ ಮತ್ತು ರಷ್ಯಾದೇಶಗಳಲ್ಲಿ ನಡೆದ ಕಾರ್ಮಿಕರ 
ಚಳವಳಿ ಬೇರೊಂದು ರೂಪವನ್ನು ತಾಳಿತು. ಈ ದೇಶಗಳು ಇಂಗ್ಲೇಂಡ್‌ 
ಮತ್ತು ಫ್ರಾನ್ಸ್‌ ದೇಶಗಳ ಹಾಗೆ ಕೈಗಾರಿಕೆಯಲ್ಲೂ ಬಂಡವಾಳಶಾಹಿ 
ಉದ್ಯಮದಲ್ಲೂ ಅಷ್ಟು ಮುಂದುವತದಿರಲಿಲ್ಲ ಕೈಗಾರಿಕಾ ಕಾರ್ಮಿಕವರ್ಗ 
ಸೈ ದೇಶದಲ್ಲಿ ಮಾಕ್‌ಗ್ಸವಾದ ಬೇರೂರದಿರುವುದಕ್ಕೂ, 
ಇಂಗ್ಲೀಷ್‌ ಲೇಬರ್‌ ಪಕ್ಷ ಕ್ರಾಂತಿಕಾರಿಯಾಗದಿದ್ದಕ್ಕೂ, ಸಣ್ಣಪುಟ್ಟ ಬೇಡಿಕೆ 
ಗಳಲ್ಲೇ ತ್ವ ಪ್ತಿ ಹೊಂದುವ ನೀತಿಯನ್ನು ಅನುಸರಿಸಿದ್ದಕ್ಕೂ ಮತ್ತು ಪಾರ್‌ಲಿಯ 
ಹಬ ನ ಪ್ರಜಾಸತ್ತೆಯ ಮೂಲಕ ಸುಧಾರಣೆಗಳನ್ನು ಯಶಸ್ವಿಯಾಗಿ ಜಾರಿಗೆ 
ತಂದಿದ್ದಕ್ಕೂ ವಸಾಹತುಗಳು ಮುಖ್ಯವಾಗಿ ನೆರವಾದವು. ಬಂದೆ ಗಿ ಗ್ರೀಕ್‌ ಮತ್ತು 
ಕೋಮನ್‌ ಪ ಪ್ರಜಾಸತ್ತೆಗಳ ಪ್ರಾಜ್ವಲ್ಯತೆಗೆ ಗುಲಾಮರ ದುಡಿಮೆ ಕಾರಣವಾಗಿದ್ದರೆ, 
ಇಂಗ್ಲೀಷ್‌ `ಪ್ರಜಾಸತ್ತಿಯ ಪ್ರಾಬಲ್ಯತೆಗೆ ವಸಾಹತುಗಳು ಬೆನ್ನುಮೂಳೆಯಾಗಿ 
ನಿಂತವು. 

ಪ್ರತಿಯಾಗಿ, ಅಷ್ಟೊಂದು ವಸಾಹತುಗಳ ಸೌಕರ್ಯವಿಲ್ಲದೆ ಆರ್ಥಿಕ 
ಕ್ಷೋಭೆಗೆ ಒಳಗಾಗಿರುವ ದೇಸಗಳಲ್ಲಿನ ರಾಜಕೀಯವನ್ನು ಗಮನಿಸುವುದು 


ಆವಶ್ಯಕವಾಗಿದೆ, 


ಕಾರ್ಯರಂಗದಲ್ಲಿ ಮಾರ್ಕ್ಸ್‌ವಾದ ೮೫ 


(Industrial Proletariat) ಅಷ್ಟು ಬೆಳದಿರಲಿಲ್ಲ. ಮೇಲಾಗಿ 
ನಿರಂಕುಶಪ್ರಭುತ್ವ ತಾಂಡವವಾಡುತಿ ತ್ತು. ಶೋಷಿತವರ್ಗದ ಜೊತೆಗೆ 

ವರ್ಗವೂ ಸಹ ದಬ್ಬಾಳಿಕೆಯನ್ನು ಅನುಭವಿಸುತ್ತಲಿತ್ತು. ಆದುದ 
ರಿಂದ ಶೋಹಿಶವರ್ಗದ ಚಳವಳಿಗಳು ಸ್ಟಾ ಮ್ಯ ವರ್ಗದೊಡಗೂಡಿ ನಿರಂಕುಶ 
ಪ್ರಭುತ್ವದ ನಿರ್ನಾಮಕ್ಕೆ ಮೊದಲು ಶ್ರಮಿಸಬೆ ಜೀಕಾಗಿತ್ತು. ಆದರೂ ಸಹೆ, 
ಕಾರ್ಮಿಕರ ಚಳವಳಿ ಸ್ವಾಮ್ಯವರ್ಗದೊಡಗೂಡಿ ಬಹಳಕಾಲ ಮುಂದು 
ವರಿಯಲು ಸಾಧ್ಯವಿರಲಿಲ್ಲ. ಪ್ರಜಾಪ್ರಭುತ್ವದ ಬೇಡಿಕೆಯ ಜೊತೆಗೆ 
ಆರ್ಥಿಕ ಸಮಾನತೆಯ ಪ್ರಶ್ನೆಯನ್ನೂ ಸಹ ಕೋಷಿತವರ್ಗ ಮುಂದಿಟ್ಟಿದ್ದು 
ಸ್ವಾಮ್ಯವರ್ಗ ಬೆದರಿ ಅಡ್ಡದಾರಿ ಹಿಡಿಯುವಂತೆ ಆಯಿತು. ನಿರಂಕುಶ 
ಪ್ರಭುತ್ವದ ನಾಶ ಶಕ್ಕಿಂತ ಮಿಗಿಲಾಗಿ ಶೋಹಿತವರ್ಗದ ಚಳವಳಿಯನ್ನು 
ತಡೆಗಟು ವುದೇ ಸ್ವಾಮ್ಯ್ಮವರ್ಗದ ಪ್ರಥಮ ಕರ್ತವ್ಯವಾಯಿತು. ಇದಕ್ಕಾಗಿ 
ನಿರಂಕುಶಪ್ರ ಭುತ್ತ ದ ಜೊತೆಯಲ್ಲಿ ಸ್ವಾಮ್ಯವರ್ಗ ರಾಜಿಮಾಡಿಕೊಂಡಿತು. 
ಶೋಷಿತವರ್ಗದ 5 ಚಳವಳಿಯನ್ನು ಜಯ ಪ್ರಜಾಪ್ರ ಭುತ್ತದ ಬೇಡಿ 
ಕೆಗೂ ಸಹ ಸ್ವಾಮ್ಯವರ್ಗ ತಿಲಾಂಜಲಿ ಇತ್ತಿತು. ಸಾಂಕುಶ ಪ ಪ್ರಭುತ್ವ ದ 
ಸ್ಥಾಪನೆಯ ಹೋರಾಟಕ್ಕೂ ಸಹ ಸ್ವಾಮ್ಯವರ್ಗ ಹಿಂದುಮುಂದು 
ನೋಡಿತು. 

ಬಂಡವಾಳ ಆರ್ಥಿಕ ವನ್ನ ವಿನಾಶಕ್ಕಾಗಿ ಖ್ರನ್‌ ಮತ್ತು 
ಹಲವು ದೇಶಗಳಲ್ಲಿ ನಡೆಸಿದ ಕಾರ್ಮಿಕರ ಚಳವಳಿ ಮತ್ತು ಕ್ರಾ ಂತಿಗಳು 
ನಿಘಲವಾದರೂ, ಈ ಚಳವಳಿ ಮತ್ತು ಕ್ರಾಂತಿಗಳಿಂದ ಕೊಡುತವರ್ಗ 
ಅನೇಕ ಪಾಠಗಳನ್ನು ಕಲಿಯಿತು. ಈ ಸ ಮತ್ತು ಕ್ರಾಂತಿಗಳನ್ನು 
ಮಾಕ್‌ ೯ ನಿಂಗೆಲ್ಸರು ವಿಮರ್ಶೆಗೆ ಒಳಪಡಿಸಿದರು. ಈ ನಿಮರ್ಶೆಯ 
ಆಧಾರದಮೇಲೆ ಕಾ ಿಂತಿಯನ್ನು ನಡೆಸುವುದರ ಬಗ್ಗೆ, ಕ್ರಾಂತಿಯ ಕಾಲದಲ್ಲಿ 
ಶೋಷಿತನರ್ಗ, ಅದರಲ್ಲೂ ಮುಖ್ಯವಾಗಿ ಕಾರ್ಮಿಕವರ್ಗ ಮಾಡಬಹು 
ದಾದ ತಪ್ಪುಗಳ ಬಗ್ಗೆ, ಸ್ವಾಮೃವರ್ಗದ ವರ್ತನೆಯ ಬಗ್ಗೆ, ಅಂತಹ 
ಕಾಲಗಳಲ್ಲಿ ಹರ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಅಮೂಲ್ಯ 
ಸಲಹೆಗಳನ್ನೂ ಮತ್ತು ಕಾರ್ಮಿಕವರ್ಗದ ಕರ್ತವ್ಯಗಳ ಬಗ್ಗೆ ಎಚ್ಚರಿಕೆ 
ಯನ್ನೂ ಮಾರ್ಕ್ಸ್‌-ಏಂಗೆಲ್ಸ ಕೊಟ್ಟಿದ್ದಾರೆ. ಉತ್ಪಾದನಾ ಸಾಧನಗಳಲ್ಲಿ 
ಖಾಸಗೀ ಸ್ವಾಮ್ಯದ ನಾಶ ಮತ್ತು ಶತ್ರರಿಣಾಮವಾಗಿ ಶೋಷಣೆಯಿಂದ 


೮೬ ವೈಜ್ಞಾ ನಿಕ ಸಮಾಜವಾದ 


ಜಾ ಟ್ಟ ವಿಮೋಚನೆ ಕಾರ್ಮಿಕವರ್ಗದಿಂದಶೇ ಮಾತ್ರ ಸಾಧ್ಯ 
ವೆಂಬುದನ್ನು ಈಗ ನಡೆದಿರುವ ಕ್ರಾಂತಿಗಳು ಶೃತಸ ಡಿಸಿನೆ ಎಂದು ತಿಳಿಸಿ 
ದರು, ಎಲ್ಲ ವರ್ಗಗಳಿಗಿತಲೂ' ಅತಿ ಕ್ರಾಂತಿಕಾರಕ ವರ್ಗವೆಂದರೆ 
ಕಾರ್ಮಿಕವರ್ಗವೆಂದೂ, ಮಿಕ್ಕ ನರ್ಗಗಳೆಛ್ಲವೂ ಪ್ರತಿಗಾಮಿವರ್ಗಗಳಾ 
ಗುವುವೆಂದೂ, ಆರ್ಥಿಕ ಪ್ರಶ್ನೆ ಬಂದಾಗ ಕಾರ್ಮಿಕವರ್ಗ ಮಾತ್ರ ಬಂಡ 

ವಾಳಶಾಹಿ ವ್ಯವಸ್ಥೆ ಯ ನಿರ್ಮೊಲಕ್ಕೂ ಮತ್ತು ಸ್ವಾಮ್ಯದ ಚ್ಯುತಿಗೂ 
ದೃಢವಾಗಿ ನಿಲ್ಲುತ್ತ ದೆಂದೂ ತಿಳಿಸಿದರು. 

ಎರಡನೆಯದಾಗಿ ಸ ಸ್ವಾಮ್ಯದ ಚ್ಯುತಿಗಾಗಿ ಕ್ರಾಂತಿಯನ್ನು ಆರಂಭಿ 
ಸಿರುವಾಗ ಮೊದಲಿನಲ್ಲಿ ಲಭಿಸುವ ಜಯದಶ್ಲೇ ಕಾಯಕವ ರ್ಗೆ ತೃಪ್ತ 
ರಾಗಕೂಡದು; ಕಾರ್ಮಿಕನರ್ಗ ಗಳಿಸುವ ವಿಜಯವನ್ನು ಪೂರ್ಣ 
ಗೊಳಿಸಲೂ, ಕ್ರಾಂತಿಯ ಫಲಗಳನ್ನು ಭದ್ರಪಡಿಸಲ್ಕೂ ಸ್ವಾಮ್ಯವರ್ಗ 
ದವರಿಂದ ಬರುವ ಪ್ರತಿಭಟನೆ ನೆಯನ್ನು ದನುನಮಾಡಲೂ “ತಾರು ಕಗ್ಗದ 
ಏಕೈಕ ಪ್ರಭುತ್ವ” (೧೪೬೫೯೪) of the Proletariat) ಅತ್ಯ 
ಗತ್ಯ ವೆಂಡರು. ಪ್ರಥಮದಲ್ಲಿ ಲಭಿಸುವ ವಿಜಯದಿಂದಲೇ ಎಲ್ಲವೂ ಸರಿ 
kapha ಆಶಿಸಿ ಕಾರ್ಮಿಕವರ್ಗ ಸುಮ ನಾಗುವುದು ಉಗ್ರವಾದ 
ತಪ್ಪಾಗುತ್ತದೆಂದರು. ಏಕಂದರೆ, ಸ್ವಾಮ್ಯವರ್ಗ ಸಮಯೆಕಾದು ಮತ್ತೆ 
ತಿರುಗಿಬೀಳುತ್ತದೆ. ಕಾರ್ಮಿಕವರ್ಗ ಸಿದ್ದರಿಲ್ಲದಿದ್ದರೆ ಕ್ರಾಂತಿಯನ್ನು 
ಸ್ವಾಮ್ಯವರ್ಗ ದಮನಮಾಡುತ್ತದೆ, ಮತ್ತು ಸ್ಟಾಮ್ಯವರ್ಗ ತನ್ನ ಪ್ರಭುತ್ವ 
ವನ್ನು ಮತ್ತೆ ಭಿ ಸುತ್ತದೆ. ಹೀಗಾಗಿ ಕಾರ್ಮಿಕವರ್ಗಕ್ಕೆ ದಾಸ್ಯವೂ 
ಶೋಷಣೆಯೂ ಪುನಃ ಪ್ರಾ ತ ಯಾಗುತ್ತದೆ ದೆ. 

ಮೂರನೆಯದಾ ೫ ನರ್ಮಿಕವರ್ಗದ ಏಕೈಕ ಪ್ರ ಪ್ರಭುತ್ವದ ಕಾಲದಲ್ಲಿ 
ರಾಜ್ಯಶಕ್ತಿಯ (Ihe State) ಉಪಯೋಗ ಹ 3 ವೆಂದರು. 
ಐಕೆಂದಕಿ, ಸನುವ ಅಧಿಕಾರದ ಅವಧಿಯಲ್ಲಿ ಶೋಷಿತವರ್ಗ 
ಸಾ ವ್ಯ ವ್ಯ ನ ವಸ್ಥೆ ಯನ್ನು ಪ್ರತ್ನಿ ಸದ ಹಾಗೂ ಮೂಲೋತ್ಪಾ ಟನೆ ಮಾಡದ 
ಹಾಗೂ ಶಕ್ತಿ ಯು  ಉಪಯೋಗಿಸಲ್ಪಟ್ಟಿಡೆ; ಆದುದರಿಂದ ಈಗ 
ಸಮಾಜನಾದೀ”ನ್ಥವನ್ನೆ ಯ ಸ್ಥಾಪನ ಕಾಲದಲ್ಲಿ ಆರ್ಥಿಕ ಬದಲಾವಣೆ 
ಗಳನ್ನು ತರುವುದಕ್ಟೂ. ಸ್ವಾಮ್ಯವರ್ಗವನ್ನು ಮುಟ್ಟು ಗೋಲು ಹಾಕ 
ಲಿಕ್ಳೂಃ ಬರುವ ಪ್ರತಿಭಟನೆಯನ್ನು ದಮನಮಾಡಲಿಕೂ್‌ ರಾಜ್ಯಶಕ್ತಿಯನ್ನು 
| ಕಾರ್ಮಿಕವರ್ಗ ಘುನಯೋಗಸಿಕೆಔಳ್ಳು ವುದು ಅಗತ್ಯ ವಾಕಿಯೊದ್‌ು, 


( 


ಕಾರ್ಯರಂಗದಲ್ಲಿ ಮಾರ್ಕ್ಸ್‌ವಾದ ೮೭ 


ನಾಲ್ಕ ನೆಯಡಾಗಿ, ವರ್ಗಗಳ ಇರುವಿಕೆಗೆ ಮತ್ತು ವರ್ಗಹೋರಾಬಕ್ಕೆ 
ಆ ನಾ ಉತ್ಪಾದನಸಾಧನಗಳಲ್ಲಿ ಖಾಸಗೀ ಸ ಸಮ್ಯ ಮತ್ತು ಬಂಡ 
ವಾಳಶಾಹಿ ವ್ಯವಸ್ಥೆ "ಇವುಗಳನ್ನು ನಾಶಗೊಳಿಸುವುದು ಮತ್ತು ಉತ್ಪಾ ದನಾ 
ಸಾಧನಗಳನ್ನು ಸನಾಜೀಕರಣಮಾಡುವುದು ಸಮಾಜವಾದೀ ವ ವಪ ಯ 
ತಳಹದಿ. ಇದು ಮೊದಲನೆಯ ಹೆಜ್ಜೆ. ಆದರೆ ಇನ್ನೂ ಬಂಡವಾಳಶಾಹಿ 
ವ್ಯವಸ್ಥೆಯ ಶೇಷಗಳು ಬಂಡವಾಳ ವರ್ಗದಿಂದ ನಡೆಯುವ ಸಮಾಜ 
ವಿನಾಶಕಾರೀ ಪಿತೂರಿಗಳ್ಕು ವರ್ಗವೈಷಮ್ಯ, ಮತ್ತು ವರ್ಗಹೋರಾಟಿ 
ಇದ್ದೆ € ಇರುತ್ತ ಇ ಕ್ರಾ ಂತಿಯೆಖ ನಡೆದ ಮರುಗಳಿಗೆಯಶ್ಲೇ ವರ್ಗರಹಿತ 
ಸುಖಮಯೀ ; ಸ ಬರುವುದಿಲ್ಲ. ಆದುದರಿಂದ ಕಾರ್ಮಿಕವರ್ಗ ರಾಜ 
ಶಕ್ತಿ ಯ ಈ (ಬಲಪ್ರ ಯೋಗ) ಬಂಡವಾಳವರ್ಗದಿಂದ ಬರುವ ಪ ಪ್ರತಿಭಟನೆ 
ಯನ್ನು ಥ್ವೈಂಸಮಾಡಲು ಉಪಯೋಗಿಸಬೇಕು. ಇದಕ್ಕಾಗಿ ರಾಜ್ಯ ಶಕ್ತಿಯ 
ಆವಶ್ಯ “ತ್ತೆ ಇದೆ. ಕಾಂತಿಯನಂತರ ಸಮಾಜವಾದೀ ಸಮಾಜ ವ್ಯವ 
ಹ (Socialist Society). ಅದರೆ ಸಮಾಜವಾದೀ 
ಸ್ಥಯೇ ಕೊನೆಯಲ್ಲ. ಈ ವ್ಯವಸ್ಥೆ ಸಮವಾದೀ | (ಕಮ್ಯೂನಿಸ್ಟ್‌) ಸ ಸಮಾಜ 
ಪೀಠಿಕೆ. 
ಐದನೆಯದಾಗಿ, ಸಮಾಜವಾದೀ ವ್ಯವಸ್ಥೆ ಯಲ್ಲಿ ಪ ಪ್ರತಿಯೊಬ್ಬ ನಿಗೂ 
ತನ್ನ ಶಕಾ ನ ್ಯ್ಯನುಸಾರ ಕಲಸಮಾಡುವ ಸಮಾನ ಕರ್ತವ್ಯ ಮತ್ತು ಕೆಲಸ್ಸೆ 


et ಖಾ! A 


ತ 
ವ 
ಹ 


ತಕ್ಕ ಪ್ರತಿ ಫಲವನ್ನು ಸಡೆಯುವ ಹಕ್ಕು ಇರುತ್ತವೆ. ಜನರಿಗೆ ಸೂ ಇ 
ವಿದ್ಯಾಭ್ಯಾಸ, ಉತ್ತಮ ಆವರಣ ಮತ್ತು ಅವಕಾರಗಳ ನಿರ್ಮಾಣ 
ಕರ್ತವ್ಯ ಮತ್ತು ಹಕ್ಕುಗಳ ಬಗ್ಗೆ ಜಾಗೃತಿ ಅಳಿದುಳಿದ ಬಂಡವಾಳಶಾಹಿ 
ವ್ಯವಸ್ಥೆಯ ಅವಕೇಷಗಳ ನಾಶ ಮತ್ತು ಉತ್ಪಾದನೆಯನ್ನು ಹೆಚಿ ಸುವುದರ 
ಮೂಲಕ ಸಂಪತ್ತಿನ ಅಭಿವೃದ್ಧಿ ಇವೆಲವೂ ಸಮಾಜವಾದಿ ವ್ಯವಸ್ಥ 
ಬಲಗೊಳ್ಳುವ ಹಾಗೆ ಮಾಡುತ್ತವೆ; ವರ್ಗರಹಿತ ಸಮವಾದೀ (ಕಮ್ಮೂ 
ನಿಸ್ಟ್‌) ಸಮಾಜವನ್ನು ಸಾಧಿಸಲು ಸಾಧ್ರಮಾಡಿಕೊಡುತ್ತವೆ, 
ಆರನೆಯದಾಗಿ, ಕಮ್ಯೂನಿಸ್ಟ್‌ ಸಮಾಜದ ಆಗಮನ ಹೊಸಯುಗದ 
ಆರಂಭ, ಈ ವೃವಸ್ಥಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಶಕ್ತ್ವ್ಯಾನುಸಾರ 
ದುಡಿಯುವುದು ಮತ್ತು ಅವರವರ ಆವಶ್ಯಕತೆಗಳಿಗನುಸಾರವಾಗಿ ಅನು 


ಕೂಲಗಳನ್ನುಅನುಭವಿಸುವುದು ಸಹಜವಾಗುತ್ತದೆ. ಈ ವರ್ಗರಹಿತ ವ್ಯವಸ್ಥೆ 


೮೮ ವೈಜ್ಞಾನಿಕ ಸಮಾಜವಾದ 


ಯಲ್ಲಿ ರಾಜ್ಯಶಕ್ತಿಯ ಆವಶ್ಯಕತೆಯೇ ಇಲ್ಲವಾಗುತ್ತದೆ. ಅದು ನಶಿಸುತ್ತದೆ 
(The State withers away). ಏಕೆಂದರೆ, ಶೋಷಣೆಗೆ ಒಳ 
ಪಟ್ಟಿರುವ ಕಾರ್ಮಿಕರು ಪ್ರತಿಭಟಿಸದ ರೀತಿಯಲ್ಲಿ ಅದುಮಿ ಇಟ್ಟಿರಲು 
ಮತ್ತು ಸ್ವಾಮ್ಯವನ್ನು ರಕ್ಷಿಸಿಕೊಳ್ಳಲು ಸ್ವಾಮ್ಯವರ್ಗ ರಾಜ್ಯಶಕ್ತಿಯನ್ನು 
ಉಪಯೋಗಿ ಸಿಕೊಳ್ಳುತ್ತಲಿತ್ತು. ಈಗಲಾದರೋ ಉತ್ಪಾದನಾ ಸಾಧೆನ 
ಗಳಲ್ಲಿ ಖಾಸಗೀ ಸ್ವಾಮ್ಯ, ಬಂಡವಾಳವರ್ಗ, ಕೂಲಿಗಾಗಿ ವಿಕ್ರಯವಾಗುವ 
ದುಡಿಮೆ ಎಲ್ಲವೂ ನಾಶಹೊಂದಿವೆ. ಉತ್ಸಾದನಸಾಧನಗಳು ಸಮಾಜೀ 
ಕರಣವಾಗಿವೆ. ಎಲ್ಲರೂ ಅವರವರ ಯೋಗ್ಯ ತಾನುಸಾರ ದುಡಿಯುವ 
ಸಮಾಜ ವ್ಯವಸ್ಥೆ ಬಂದಿದೆ, ಈ ವರ್ಗರಹಿತಸಮಾಜದಲ್ಲಿ ತೋಷಣೆಯಾ 
ಗಲೀ, ಶೋಷಣೆಯನ್ನು ನಡೆಸುವ ವರ್ಗವಾಗಲ್ಲೀ ಸ್ವಾಮ್ಯ ಮತ್ತು 
ಶೋಷಣೆಗೆ ರಕ್ಷಣೆ ಬೇಕನ್ನು ವವರ:ಗಲೀ ಇಲ್ಲದಿರುವುದರಿಂದ ರಾಜ್ಯಶಕ್ತೆ ಯ 
ಪ್ರಯೋಗ ಬೇಕಿಲ್ಲನಾಗುತ್ತದೆ. ಸಮಾಜದ ಮೇಲ್ವಿಚಾರಣೆಯ ಕೆಲಸ 
ಮಾತ್ರ ಉಳಿಯುತ್ತದೆ (The Administration of Things)-? 

1871 ರಲ್ಲಿ ಫ್ರಾನ್ಸ್‌ ದೇಶದಲ್ಲಿ ಆದ ಕಾರ್ಮಿಕರ ಕ್ರಾಂತಿಯ 
ಪರಾಜಯದಿಂದ ಅರಂಭ, ಯೂರೋಪುಖಂಡದಲ್ಲ ಕಾರ್ಮಿಕರ "ಚಳವಳಿ 
ಇಳಿಮುಖವಾಯಿತು. ಕಾರ್ಮಿಕವರ್ಗ ಪರಾಜಯಗಳಿಂದ ಧೃತಿಗೆಡುವಂತಾ 
ಯಿತು. ಕ್ರಾಂತಿಯ ಇಳಿಮುಖದ ಮೊದಲನೇ  ಅಂತರರಾಸ್ಟ್ರೀಯ 
(First International) ಗತಿಸಿತು. ಅದರೆ ಕಾರ್ಮಿಕನರ್ಗವನ್ನು 
ಬ) ಇಲ್ಲಿ ಉಪಯೋಗಿಸಿರುವ " ಸಮಾಜನಾದೀ ಸಮಾಜ' "ಕಮ್ಮೂ 
ನಿಸ್ಟ್‌ ಸಮಾಜ ' ವೆಂಬ ನಾಮಾಂಕಿತಗಳ ಸ್ವರೂಪವನ್ನು ಜ್ಞಾಪಕದಲ್ಲಿಡುವುದು 
ಆಗತ್ಯ. ಹಿಂದೆ (ಪುಟಿ ೨೯) « ಕಮ್ಮೂನಿಸ್‌' ಎಂಬ ಶಬ್ದವನ್ನು ತೀವ್ರಗಾಮಿ 
ಗಳು ಎಂಬ ಅರ್ಥದಲ್ಲಿ ಮಾಕರ್ಕ್ಸ್ಸ-ಏಂಗೆಲ್ಲರು ಉಪಯೋಗಮಾಡಿ ಇತರ 
ಸಮತಾಜವಾದಿಗಳಿಂದ ತಾವು ಬೇರೆಯವರು ಎಂಬರ್ಥದಲ್ಲಿ ಉಪಯೋಗಿಸಿದರು, 
ಆದರೆ ಇಲ್ಲಿ ಕೌರ್ಮಿಕವರ್ಗದೆ ಕಾಂತಿಯ ನಂತರ ವೃವಸ್ಥಿ ತವಾಗುವ ಸಮಾಜದ 
ಸ್ವರೂಪವನ್ನೂ ಮತ್ತು ಅದರೆ ಎರಡು ರೂಪಗಳನ್ನೂ ಬೇರ್ಪಡಿಸುವ, ವಿಂಗಡಿ 
ಸುನ, ಅರ್ಥದಲ್ಲಿ ಸವತಾಜನಾದೀ ಮತ್ತು ಸಮವಾದೀ (ಕಮ್ಯೂನಿಸ್ಟ್‌ ) ಎಂಬ 
ನಾಮಾಂಕಿತಗಳನ್ನು ಉಪಯೋಗಿಸಿದ್ದಾರೆ. ಸಮವಾದೀ (ಕಮ್ಯೂನಿಸ್ಟ್‌) 
ಸಮಾಜವೂ ಸಹ ಸಮಾಜನಾದೀ ಸಮಾಜವೇ, ಆದರೆ ಅದಕ್ಕಿಂತ ಮುಂದೆ 
ಹೋಗಿ ರೂಪಾಂತರ ಹೊಂದಿದೆ, 


7 ಕಾರ್ಯರಂಗದಲ್ಲಿ ಮಾರ್ಕ್ಸ್‌ವಾದ ರ್ಲ್‌ 


ಸಜೇತನಗೊಳಿಸಲು, ಹೋರಾಟಕ್ಕೆ ಸಿದ್ಧ ಪಡಿಸಲು, ಗತಿಸಿದ ಮೊದಲನೆಯ 
ಅಂತರರಾಷ್ಟ್ರೀಯ ಪುನಃ 1889ರಲ್ಲಿ “ ಎರಡನೆ ಅಂತರರಾಷ್ಟ್ರಿ ರತು 
(Second International) ನೆಂಬ ಹೆಸರಿನಿಂದ ಜನ್ಮ pe 
ಈ ಮಧ್ಯೆ 1883 ರಲ್ಲಿ ಮಾರ್ಕ್ಸ್‌ ಮತ್ತು 1895 ರಲ್ಲಿ ಸ ಸಹೋ 
ದ್ಯೋಗಿ ಎಂಗೆಲ್ಸ್‌-. ವೈಜ್ಞಾನಿಕ ಸ ಸಮಾಜವಾದೀ ತತ್ತ ದೆ ಪ ಪ್ರತಿಪಾದಕರೂ, 
ಕಾರ್ಮಿಕವರ್ಗದೆ ಗುರುಗಳ್ಳೂ ಆಜನ್ಮ ಕ್ರಾಂತಿಕಾರಿಗಳ, ಇತಿಹಾಸ 
ಪುರುಷರೂ-ಮರಣ ಹೆಣಂದಿದರು. ಇಲ್ಲಿಗೆ ಮಾರ್ಕ್ಸ್‌- ಎಂಗೆಲ್ಲರ ಜೀವಿತ 
ಕಾಲದಲ್ಲಿ ರೂಪಗೊಂಡ ಸಮಾಜವಾದೀ ಚಳವಳಿಯ ಹಿರಿಯ ಅಂಕ 
ಮುಗಿಯುತ್ತದೆ, 

ಮಾರ್ಕ್ಸ್‌-ಏಎಂಗೆಲ್ಪರ ಮರಣ ಮತ್ತು ಕಾರ್ಮಿಕವರ್ಗದ ಚಳವಳಿಯ 
ಇಳಿಮುಖ ಅಂತರರಾಷ್ಟ್ರೀಯ ಸಮಾಜವಾದದ 0ರ ಸೋಲಿನ 
ಮನೋಭಾವವನ್ನು ತಂದವು, ಕಾರ್ಮಿಕವರ್ಗದ ವಿಜಯದಲ್ಲಿ ಅ ಪನಂಬಿಕೆ 
ವ್ಯಕ್ತ ಸಡಿಸುವ ಮತ್ತು ಬಂಡವಾಳವರ್ಗದೊಡನೆ ಸಂಧಾನ ಮತ್ತು ಸುಧಾ 
ರಣೆ ತತ್ತ್ವವನ್ನು ಬೋಧಿಸುವ ವಾದಗಳಿಗೆ ಆಸ್ಪದ ಸಿಕ್ಕಿತ್ತು ಹಲವರು 
ಮಾರ್ಕ್ಸ್‌--ಏಂಗೆಲ್ಪರ ವೈಜ್ಞಾನಿಕ ತತ್ತ ವನ್ನು ತಿರುಗುಮು ನುಗು 
ಮಾಡಲು ಯತ್ನಿಸಿ, ಆ ವಾದದ್ದೂರುನ ಚೈತನ್ಯವನ್ನು ಮರೆಮಾಚಿದರು; 
ಅಲ್ಲ ಸಲ್ಲದ ವಾದಗಳನ್ನು ಮಾರ್ಕ್ಸ್‌-ಏಂಗೆಲ್ಫರ ಮಡಲಿಗೆ ಕಟ್ಟಿದರು. 
ಇಂಥವನಲ್ಲಿ ಅತಿಮುಖ್ಯವಾದ ವ್ಯಕ್ತಿ ಎಂದರೆ ಜರ್ಮನೀ ದೇಶದ ಕಾರ್ಲ್‌ 
ಕಾಟಸ್ಟ್ರೀ ಎಂಬ ಸಮಾಜವಾದಿ. ಇವರು ಕಾರ್ಮಿಕವರ್ಗದ ಸೋಲಿಗೂ 
ಚಳವಳಿಯ ಇಳಿಮುಖಕ್ಕೂ ಕಾರಣವನ್ನು ಅರಿಯಲು ಅಶಕ್ತರಾಗಿದ್ದು 
ದಲ್ಲಡೆ, ಮಾರ್ಕ್ಸ--ಏಂಗೆಲ್ಪರು ಪ್ರತಿಪಾದಿಸಿದಂತೆ ಬಂಡವಾಳ ಸಸ 
ವ್ಯವಸ್ಥೆಯ ಚ್ಯುತಿ ಅಸಂಭವೆಂದೂ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಚ್ಯು ಚು 
ಗೊಳಿಸ ಲಿಕ್ಫೈ ಕಾರ್ಮಿಕವರ್ಗದ ಚಳವಳಿ ಅನಗತ್ನನೆಂದೂ 4೬. 
ದರು. ಜಬ ಆರ್ಥಿಕವ್ಯವಸ್ಥೆ ದೀರ್ಫೆಕಾಲದವರೆಗೆ ಸುವ ವಸ್ಥಿತ ರೀತಿ 
ಯಲ್ಲಿ ಕೆಲಸಮಾಡ:ವುದೆಂದು ಪ್ರಚಾರಮಾಡಿದರು. ಮಾಕ್‌ ಶಿಂಗೆಲ ರ 
ವಾದ ಮುಪ್ಪಾಗಿದೆ ಎಂದರು. ಮಾರ್ಕ್ಸ್‌-ಏಂಗೆಲ್ಲ ರ ವಾದದ ಉಪ 
ಯುಕ್ತ ತತೆ ವಶಿಸಿಜಿ ಎಂದರು, ಕೊನೆಗೆ ಮಾರ್ಕ್ಸ್‌-ಏಿಂಗೆಲ್ಸ್‌ರ ವಾದವೇ 
ತಪ್ಪೆಂದು ವಾದಿಸಲು ಯತಿ ಸಿದರು. ಹಲವು ಬಿಸಿಯ ಸವಗಜವಾದಗಳು 
ಪ್ರಚಾರಕ್ಕೆ ಬಂದವು. ಮಾರ್ಕ್ಸ್‌-ಏಂಗೆಲ್ಸರು ಯಾವುದನ್ನು ಕಲ್ಪನಾ 


ರಿ ವೈಜ್ಞಾ ಏಕ ಸಮಾಜವಾದ 


ಸಮಾಜನೆಂದು ಟೀಕಿಸಿದ್ದರೋ ಅದೇ ವಾದಸರಣಿಯನ್ನು ಮುಂದುವರಿ 
ಸದರ; ಸ್ನೇಹದ ಮೂಲಕ, ಕ್ರಿಸ್ಮಮತದ ದೀನತ್ವದ ಮೂಲಕ, ಮನವನ್ನು 
ಒಲಿಸಿಕೊಳ್ಳುವುದರ ಮೂಲಕ, ದಾನದ ಮೂಲಕ, ಅಲ್ಪ ಸ್ವಲ್ಪ ಸುಧಾರಣೆ 
ಗಳ ಮೂಲಕ ಮತ್ತು ಮುನಿಸಿಪಾಲಿಟಿಗಳ ಮೂಲಕ ಸಮಾಜವಾದದ 
ಸ್ಥಾಪನೆಗೆ ನಿಂತರು. ಈ ರೀತಿಯಲ್ಲಿ ಆರಂಭವಾದ ಸುಧಾರಣಾ ಧೋರಣೆ 
ಐವಿಧ ದೇಶಗಳಲ್ಲಿ ನಿವಿಧ ಹೆಸರುಗಳಿಂದ ಪ್ರಚಾರಕ್ಕೆ ಬಂದವು, ಹೀಗೆ 
ಪ್ರಚಾರಕ್ಕೆ ಬಂದವುಗಳಲ್ಲಿ ಇಂಗ್ಲೇಂಡ್‌ ದೇಶದಲ್ಲಿ ಸ್ಥಾಪನೆ ಹೊಂದಿದ 
ಫೇಬಿಯನ್‌ ಸಂಘ (Fabian Society) ಮತ್ತು ಫೇಬಿಯನ್‌ ತತ್ತ್ವದ 
ಅನುಯಾಯಿಯಾಗಿ ಹೊರಬಿದ್ದ ಬ್ರಿಟಿಷ್‌ ಕಾರ್ಮಿಕ ಸಕ್ಷ (British 
Labour Party) ಮುಖ್ಯವಾದವುಗಳು, 

1871ರ ನಂತರ ಕಾರ್ಮಿಕನರ್ಗದ ಚಳವಳಿ ಇಳಿಮುಖವಾಗಲು 
ಬಂಡವಾಳಶಾಹಿ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳಲು ಇದ್ದಅವಕಾಶ 
ಗಳೇ ಕಾರಣವಾಗಿದ್ದವು. ಮುಖ್ಯವಾಗಿ ಬಂಡವಾಳಶಾಹಿ ರಾಷ್ಟ್ರಗಳು ವಸಾ 
ಕತುಗಳ ಕಡಿ ನುಗ್ಗಿ ದವು. ಅತ್ಯಧಿಕ ಲಾಭವನ್ನು ವಸಾಹತುಗಳು ಕೊಟ್ಟವು. 
ಈ ಲಾಭದಿಂದ ಕಾರ್ಮಿಕವರ್ಗದ ಹಲವು ಬೇಡಿಕೆಗಳನ್ನು ಸಣ್ಣ ಪುಟ್ಟಿ 
ಪ್ರಮಾಣದಲ್ಲಿ ತಣಿಸಿ, ಕಾರ್ಮಿಕರ ಚಳವಳಿಯನ್ನು ಕುಗ್ಗಿ ಸಲು ಬಂಡವಾಳ 
ವರ್ಗಕೆ ಸಾಧ್ಯವಾಯಿತು. ಆದರೆ ಇದು ಬಹುಕಾಲ ಸಾಗಲಿಲ್ಲ. ದೀರ್ಫೆ 
ಕಾಲ ವಸಾಹತುಗಳ ಕೋಷಣೆಯಾಗಲೀ ಅಥವ ಅಮಿತ ಪ್ರಮಾಣದಲ್ಲಿ 
ಎಸಾಹತುಗಳನ್ನು ಹೊಂದುವುದಕ್ಕಾಗಲೀ ಸಾಧ್ಯವಿರಲಿಲ್ಲ. ಆದುದರಿಂದ 
ಅಳಿದುಳಿದ ವಸಾಹತುಗಳಿಗಾಗಿ ನೂಕುನುಗ್ಗಲು ಆರಂಭವಾಯಿತು. 
ವಸಾಹತುಗಳಿಗಾಗಿ ಬಂಡವಾಳಶಾಹಿ ರಾಷ್ಟ್ರಗಳಾದ ಇಂಗ್ಲೇಂಡ್‌, ರ್ಪ್ರಾನ್ಸ್‌ 
ಮತ್ತು ಜರ್ಮನಿ ಯುದ್ಧಕ್ಕೆ ನಿಂತವು. ಸುಧಾರಕರು ಬಗೆದದ್ದೇ ಒಂದು, 
ಆದದ್ದು ಇನ್ನೊಂದು, ಬಂಡವಾಳಶಾಹಿ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಸೇಲಸ 
ಮಾಡುವ ಕನಸು ಭಗ್ಗವಾಯಿತು. 

1900 ರ ನಂತರ ಯುದ್ಧ ಅನಿವಾರ್ಯವಾಗಿ ಯುದ್ದದ ಕಾರ್ಮೊೋ 
ಡಗಳು ಆಚ್ಛಾದಿಸಿದವು. ಯುದ್ಧ ಪ್ರತಿ ಬಂಡವಾಳಶಾಹಿ ರಾಷ್ಟ್ರ ತನ್ನ ಬಂಡ 
ವಾಳಶಾಹಿ ವ್ಯವಸ್ಥೆ ಯನ್ನುಉಳಿಸಿಕೊಳ್ಳಲಿಕ್ಕಾ ಗಿ ಹೂಡುವ ಪರಸ್ಪರ ಯಾದ 
ಎೀಕಲಹವಾಗಿತ್ತು. ಯುದ್ದ ಸಂಭನಿಸಿದಕೆ ನಿವಿಧ ದೇಶಗಳ ಕಾರ್ಮಿಕ 


ಕಾರ್ಯರಂಗದಲ್ಲಿ ಮಾರ್ಕ್ಸ್‌ವಾದ ೯೧ 


ವರ್ಗಗಳು ಪರಸ್ಸ ರ ಕಾದಾಡುವ ಪ್ರ ಮೇಯ ಬಂದಿತು ಈ ಸಮಯದಲ್ಲಿ 
ನ್ಸೈ ಜ ಮಾಕ್ಸ್‌ ವಾದಿಗಳು ಕಾರ್ಜಕವರ್ಗವನ್ನು ಎಚ್ಚರಿಸಿ ಯುದ್ಧವನ್ನು 
ಬಹಿಸ್ಕರಿಸುವೊತೆಯೂ ಯುದ್ಧಕ್ಕೆ ಕಾರಣವಾದ ೫5% ಆರ್ಥಿಕ 
ವ್ಯವಸ್ಥೆಯನ್ನು ಮೂಲೋತ್ಪಾಟನೆ ಮಾಡುವಂತೆಯೂ ಕರೆಯಿತ್ತರು. 
ಅಡಕಿ ಸುಧಾರಣಾ ಸಾಜ ಬಾಗ (Reformists) ಮಾರ್ಗವೇ 
ಬೇರೆಯಾಗಿತ್ತು. ಬಂಡವಾಳವರ್ಗದ ಯುದ್ಧ ಸಿದ್ದ ತೆಗೆ ಸಹಾಯಮಾಡಲು 
ನಿಂತರು, ಯುದ್ಧವನ್ನು ತಾಯ್ನಾಡಿನ ಸಂರಕ್ಷಣಾ” ಯುದ್ಧವೆಂದು ಬೊಬ್ಬ 
ಇಟ್ಟ ರು ಕಾರ್ಮಿಕವರ್ಗಕ್ಕೆ ದ್ರೋಹೆಬಗೆಯುನ ಸುಧಾರಣಾತತ್ತ 

ದಿಂದಲೂ ಮತ್ತು ಜರಾ ಮುಂದಾಳುಗಳಿಂದಲೂ ಕಾರ್ಮಿಕವರ್ಗ 
ಒಡೆದು ಚೂರು ಚೂರಾಯಿತು. ಒಂದು ದೇಶದ ಕಾರ್ಮಿಕ 
ವರ್ಗದ ಮೇಲೆ ಇನ್ನೊಂದು ದೇಶದ ಕಾರ್ಮಿಕನರ್ಗ ಯುದ್ಧಕ್ಕೆ ರಿಂತಿತು 


ಇಂತಹ ಸಂದಿಗ್ದ ಪರಿಸ್ಥಿತಿಯಲ್ಲಿ ರಷ್ಯಾದೇಶದ ಕಾರ್ನಿಕ 
ಮುಖಂಡನೂ ಆಜನ್ಮ ಕ್ರಾಂತಿಕಾರಿಯೂ ಆದ ಲೆನಿನ್ನನ ವಾಣಿ ಕೇಳ 
ಬಂದಿತ್ತು 1 ಸುಧಾರಕ ಕಾರ್ಮಿಕಮುಖಂಡರ ಮುಖಹೇಡಿತನವನ್ನೂ. 


ರಾಜೂ ಲ್ಲ ಸದ್ದು ಎ. 


(') ಲೆನಿನ್‌: (1870-1924)--22 ನೇ ನಿಪ್ರಿಲ್‌ 1870 ರಲ್ಲಿ ರಷ್ಯದ 
ಸಿಂಬ್ರಿಸ್ಕ್‌ (ಈಗ ಯುಲ್ಯನಾಸ್ಕ್‌ ಎಂದು ಹೆಸರು) ಎಂಬ ಸ್ಥಳದಲ್ಲಿ ಜನಿಸಿದನು. 
ಈತನ ತಂದೆ ಇಲ್ಯಾ ನಿಕಲಾಯಿಚ್‌ ಯುಲ್ಯನಾನ್‌, ಸಿ೦ಬ್ರಿಸ್ಕ್‌ ಪ್ರಾಂತ್ಯದ 
ಶಾಲೆಗಳ ಇನ್ಸ್‌ಪೆಕ್ಟರ್‌ ಆಗಿದ್ದರು. ತನ್ನ ವಿದ್ಯಾರ್ಥಿ ಜೀವನದಲ್ಲೇ ಕ್ರಾಂತಿ 
ಕಾರೀ ಚಟವಟಕೆಗಳ ಮೂಲಕ ಸರ್ಕಾರದ ಗಮನಕ್ಕೆ ಬಂದಿದ್ದನು. ಈತನ 
ಅಣ್ಣ ಕ್ರಾಂತಿಕಾರಕ ಚಟಿನಟಿಕೆಗಳಿಗಾಗಿ ಗಲ್ಲಿಗೇರಿಸಲ್ಪಟ್ಟಿ ದನು, 

ಲೆನಿನ್‌ ಕೆಲವುಕಾಲ ವಕೀಲವೃತ್ತಿಯಲ್ಲಿದ್ದು, ತರುವಾಯ ಪೀಟರಗ್ಸಿ ಬರ್‌ 
ನಗರದಲ್ಲಿದ್ದ ಮಾಕ್‌ನ್ಸವಾದೀ ಕಾರ್ಮಿಕರ ಗುಂಪನ್ನು ಸೇರಿದನು. ರಷ್ಯನ್‌ 
ಕಾರ್ಮಿಕರ ಮುಕ್ತಿಯನ್ನು ಮಾಕ್‌ನ್ಸ ಶತ್ತ್ವದಲ್ಲಿ ಕಂಡನು. ಮಾಕ್‌ನ್ಸ 
ತತ್ತ್ವವನ್ನು ರಷ್ಯಾದ ಪರಿಸ್ಥಿತಿಗೆ ಅನ್ವಯಮಾಡಿ, ರಸ್ಯಾದ ಕಾರ್ಮಿಕರು ಕೈಗೊಳ್ಳ 
ಬೇಕಾದ ಪಥವನ್ನು ಸೂಚಿಸಿದನು. ಈತನ ನೇತೃತ್ವದಲ್ಲಿ ಒಂದುಗೂಡಿದ 
ಕಾರ್ಮಿಕಪಕ್ಷ ಬಾಲ್ಲೆವಿಕ್ಸ್‌ ಎಂಬ ಹೆಸರು ಪಡೆಯಿತು, 

ಸ್ವಾಮ್ಮವರ್ಗದ ನೇತೃತ್ವದಲ್ಲಿ ಸಾಂಕುಶಪ್ರಭುತ್ವದ ಸ್ಥಾಪನೆಗಾಗಿ 
ನಡೆಯುವ ಕ್ರಾಂತಿಯಲ್ಲೇ ಕಾರ್ಮಿಕರು ಸಂತೃಪ್ತರಾಗದೆ. ಸಮಾಜನಾದೀ 
ಕ್ರಾಟತಿಯಮೂಲಕ ಸಮಾಜವಾದೀ ಸಮಾಜದ ಸ್ಥಾಪನೆಗೆ ಕ್ರಾಂತಿಯನ್ನು 


ಮುಂದುವರಿಸಬೇಕೆಂದು ಕರೆಕೊಟ್ಟ ನು. ಈತನ ನೇತೃ ತ್ತ್ವ ದಲ್ಲಿ ಕ 
ಕಾಂತಿ ಯಶಸ್ವಿ ಯಾಯಿತು. 


೯೨ ವೈ ಜ್ಞಾನಿಕ ಸಮಾಜವಾದ 


ಕಾರ್ಮಿಕವರ್ಗಕ್ಕೆ ಅವರು ಬಗೆದ ದೊ ದ್ರೀಹವನ್ನೂ ಮತ್ತು ಅವರುಗಳು 
ಪ್ರಸಾರಮಾಡಿದ ತತ್ರ ವನ್ನೂ ಲಿನಿನ್‌ ಕಟುನಾಗಿ ಮೂದಲಿಸಿದನು. 
ಸಾಮ್ರಾಜ್ಯವಾದಿ ಯುದ್ಧವನ್ನು (Imperialist war) ಕಾರ್ಮಿಕರು ಬಹಿ 
ಸ್ಪರಿಸುವಂತೆಯೂ ಯುದ್ಧಕ್ಕೆ ಆಸರೆಯಾಗಿರುವ ಬಂಡವಾಳ ಆರ್ಥಿಕ 
ವ್ಯವಸ್ಥೆ ಯನ್ನು ನಾಶಪಡಿಸುವಂತೆಯೂ ಮತ್ತು ಬಂಡವಾಳವರ್ಗದ ಮೇಲೆ 
ಯುದ್ಧ ನನ್ನು ಘೋಷಿಸುವಂತೆಯೂ ಕರೆಯುತ್ತನು. ಆತನ ವಾಣಿ 
ಯುದ್ದೆಮಯ ವಾತಾವರಣದಲ್ಲಿ ಬಂಡವಾಳವರ್ಗವನ್ನು ಸಿಡಿಲಿನಂತೆ 
ತಟ್ಟತು. ಸುಧಾರಕರು ಸವ್ಯ ಎಳೆದೊಯ್ದ ತಪ್ಪ್ಪುಹಾದಿ 
ಟಟ ಕುತಃ ಬನ ತನ್ನ ಕರೆಯನ್ನು ಕಾರ್ಯಗತನಾಡಲು 
1919 ರಲ್ಲಿ ಹೊಸ ಕಾರ್ಮಿಕವರ್ಗದ ರಂಗಬ್ರೊಂದನ್ನು ರಚಿಸಿದನ್ನು 
ಈ ರಂಗ ಸಮಾಜವಾದದ ಇತಿಹಾಸದಲ್ಲಿ “ಮೂರನೇ ಅಂತರರಾಷ್ಟ್ರೀಯ” 
(Third International) ಎಂದು ಹೆಸರು ಪಡೆದಿದೆ. ಲೆನಿನ್‌ 
ವಾರ್ಕ್ಸ್‌-ಏಂಗೆಲ್ಸರ ತತ್ತ ಸಮುಚ್ಚಯದ ಆಧಾರನಮೇಶೆ ಹೊಸ 
ಸಿದ್ಧಾಂತವೊಂದನ್ನು ರಚಿಸಿದನು... .ಸಮಾಜವಾದೀ ಕ್ರಾಂತಿಗೆ 
ಕರೆಯಿತ್ತನು. 


ಲೆನಿನ್ನನ ನೂತನ ಸಿದ್ಧಾಂತ ಸಮಾಜವಾದದ ಮುನ್ನಡೆಯಲ್ಲಿ ಅತಿ 
ಪ್ರಾಮುಖ್ಯವಾದುಮು, ಸುಧಾರಕರು ಮಾರ್ಕ್ಸ್‌ವಾದದಲ್ಲಿರುವ ಚೇತನಾ 
ಶಕ್ತಿ, ಮಾಕ್‌ ೯-ಏಂಗೆಲ್ರ ರ ವಿಮರ್ಶಾಕ ಕಮ್ಮ ಆ ವಾದದ ಚಾರಿತ್ರಿಕ 
ಸನ್ನಿ ವೇಶ ಮತ್ತು ಸತ ವ್ಯವ ವಸ್ಥೆ ಯಲ್ಲಿ ಉಂಬಾಗಿರುವ ಬಾ 
ಹ್‌ ಇವುಗಳನ್ನು ತಿಳಿಯಲು 1 2) ದಾರಿ ತಪ್ಪಿರ. ವರೆಂದನು. 
ಮಾರ್ಕ್‌ ೯- ಏಂಗೆಲ್ಪ ರಿ ತಮ ವೈಜ್ಞಾನಿಕ ಸವಾ ಜವಾದದ ರಚನೆಗಾಗಿ 
19 ನೆ ಶತಮಾನದಲ್ಲಿ ನಿಮೆ ಮಾಡಿದ ಬಂಡವಾಳ ಆರ್ಥಿಕವ್ಯವಸ್ಥೆ 
ಯನ್ನು ಪುನಃ ಏಮರ್ಶೆಗೊಳಪಡಿಸಿ ಅದರಲ್ಲಿ ಉಂಟಾಗಿರುವ ಬದಲಾವಣ 
ಗಳನ್ನು ಲೆನಿನ್‌ ನಿರೂಪಿಸಿದನು. ಈಗ 20 ನೇ ಶತಮಾನದಲ್ಲಿ ಬಂಡವಾಳ 
ಆರ್ಥಿಕವ್ಯವಸ್ಥ ಸಾಮ್ರಾಜ್ಯವಾದೀ ರೂಪವನ್ನು (Imperialism) 
ಹೊಂದಿರುವುದಾಗಿ ವಾದಿಸಿದನು. ಈ ಅವಸ್ಥೆ ಯಲ್ಲಿ ಬಂಡವಾಳ ಆರ್ಥಿಕ 
ವ್ಯವಸ್ಥೆ ಮರಣಾವಸ್ಥೆಯಲ್ಲಿದ್ದು (Moribund) ಅದರಿಂದ ಹೊಮ್ಮು 





ಕಾರ್ಯರಂಗದಲ್ಲಿ ಮಾರ್ಕ್ಸ್‌ವಾದ ೯೩ 


ತ್ತಿರುವ. ವಿರಸಗಳು ಮತ್ತಷ್ಟು ನಿಸ್ಮರಣೆ ಮತ್ತು ಗಾತ್ರವನ್ನು ತಾಳಿ 

ಪ್ರಸಂಚವನ್ನೆಲ್ಲಾ ಅಡ್ಡ ಬಳಸಿತೆ ಎಂದನು. 2 ಸಾಮ್ರಾಜ್ಯ ವಾದೀ ಬಂಡ 
ವಾಳ ಆರ್ಥಿಕವ ವಸ್ಥೆ ಪೈಪೋಟಿ ಯಿಂದ ಪ್ರಸ ಸಂಚದಮಾಸುಕಟಿ ಕೈಯನ್ನೆಲ್ಲಾ 
ಆಕ್ರಮಿಸಿದೆ ನೂ ಸ್ಥಳ ಸಂಕೋಚವಾಗಿ ಲಾಭಕ್ಕೆ ಧಕ್ಕೆ ಬಂದಿದೆ ಎಂದೂ, 
ಹಿಂಗುತ್ತಿರುವ ಲಾಭದ ಅಂಚನ್ನು ತಡೆಗಟ್ಟಲು "ಮತ್ತಷ್ಟು ವಸಾಹತು 
ಮತ್ತು 'ಮಾರುಕಟಿ ಗಳ ಆಕ್ರಮಣಕ್ಕಾಗಿ ಕಾಳಾ ರಾಷ್ಟ್ರ ಗಳು 
ಯತ್ನಿಸಿವೆ ಎಂದೂ, ಪೈಪೋಟಯ ನ ವೈಷಮ್ಯವನ್ನು LA 
ಸ ಯುದ್ಧ ಅನಿವಾರ್ಯವಾಗಿದೆ ಎಂದೂ, ಒಂದನೇ ಮಹಾಘೋರ 
ಯುದ್ಧ (1914 18) ಬಂಡವಾಳ ರಾಷ್ಟ್ರಗಳಲ್ಲಿ ( ಉಂಬಾಗಿರುವ 
ಸಾಮ್ರಾ ಜ್ಯವಾದೀ ಯುದ್ಧ ವಾಗಿದೆ ಎಂದೂ ಲೆನಿನ್‌ ತಿಳಿಸಿದನು, 


ಸಾಮ್ರಾ ಜ್ಯವಾದೀ ಹ್‌ ಆರ್ಥಿಕವ್ನನಸ್ನೆಯ ಕಾಲದ ಆರ್ಥಿಕ 
ಮತ್ತು ರಾಜಕೀಯ ಪರಿಸ್ಥಿತಿಗಳನ್ನು ಲೆನಿನ್‌ ವಿವರಿಸಿ ಕಾರ್ಮಿಕವರ್ಗದ 
ಕರ್ತವ್ಯದಬಗ್ಗೆ ವಿನರಣೆಯಿತ್ತನು ಸಾಮ್ರಾಜ್ಯವಾದೀ ರೂಪ ಬಂಡವಾಳ 
ಶಾಹಿ ವ್ಯವಸ್ಥೆಯ ಅತ್ಯಂತ ಕ್ರೂರ ರೂಪ, ಶೋಷಣೆಯ ಪರಮಾವಧಿ. 
ವಂಚನೆ ಮೋಸ ಮತು ಯುದ್ದ ಜಾ ಜಾಂ ವ ೈವಸ್ಸಯ ಅಸ್ತ್ರಗಳು. 
ಇವು ಕಾರ್ಮಿಕ ವರ್ಗವನ್ನು ಮತ್ತಷ ಷ್ಟುಆರ್ಥಿಕ ಅಭದ್ರ ತೆಯಲ್ಲಿ ನಿರುಥ್ಯೂ ಗ 
ದಲ್ಲಿ ಮತ್ತು ಶೋಷಣೆಗೆ ಸಲುಕಿಸುತ್ತ ಇ ಸಾಮ್ರಾಜ್ಯವಾದಿ ರಟ ॥ 
ವ್ಯವಸ್ಥೆ ವಿರಸ ಸಗಳಿಂದ ಪಾರಾಗಲು ಸದಾ ಯುದ ದಲ್ಲಿ ನಿರತವಾಗಿರುತ್ತ ಜಿ, 
ಇಲ್ಲವೇ ಪ್ರಪಂಚವನ್ನು ಚಯ ಕಾರ್ಮೋಡಗಳಿಂದ ಹೆದರಿಸುತ್ತಿರು 
ತ್ತದೆ. ಜನಸಮುದಾಯವನ್ನು ಸದಾ ಯ. ದದ ವಾತಾವರಣದಲ್ಲಿಟ್ಟು 
ಅದು ತನ್ನ ಕಷ್ಟ ನಷ್ಟ ಗಳನ್ನು ಗ ಯೋಚಿಸಲೂ ಸಹ ಸಮಯ A 
ಹಾಗೆ ಮಾಡುತ್ತ, ರುತ, ದೆ, ಅಲ್ಲದೆ ಜನಸ್ಲೋಮದಲ್ಲಿ ನಿರುದ್ಯೋ ಗವನ್ನು 
ತಪ್ಪಿಸಲು ಬಂಡವಾಳತಾಹಿ ವ್ನವಸ್ಥೆ ಸಗ ಯುದ್ಧ ವೇ ಹೆದ್ದಾ ರಿಯಾ/ದೆ, ಅದುವೆ 
ಹ್‌ ಕಾರ್ಮಿಕರು ಜಾಗೃತಿಗೊಂಡು, ಸಾಮ್ರಾ ಜ್ಯವಾದೀ ಸರ್ಕಾರ 


_—_—_——————— 


(1) ಮಾರ್ಕ್ಸ್‌-ಏಂಗೆಲ್ಲರೂ ಸಹ ಬಂಡವಾಳ ಆರ್ಥಿಕವ್ಯವಸ್ಥೆಯ 
ಚಲನೆಯ ಬಗ್ಗೆ ಇದೇ ತೀರ್ಮಾನಕ್ಕೆ ಬಂದಿದ್ದರು. ಆದರೆ ಅವರು ತಮ್ಮ ನಿಮರ್ಶೆ 
ಯನ್ನು ಪ್ರಕಟಸಿದಾಗ ಈ ರೂಪ ವೃಕ್ತವಾಗಿರಲಿಲ್ಲ. 


ಹಜಾರ 





೯೪ ವೈಜ್ಞಾನಿಕ ಸಮಾಜವಾದ 


ಗಳಿಗೆ ಮನಸೋಲದ್ಕೆ ಯುದ್ಧ ದಲ್ಲಿ ಭಾಗಿಗಳಾಗದೆ, ಬಂಡವಾಳಶಾಹಿ 
ವ್ಯ ವಸ್ಥೆಯ ನಿರ್ಮೂಲಕ್ಕೆ ಸಿದ್ಧ ರೌಗಜೇಕೆಂದು ಲೆನಿನ್‌ ಕರೆಕೊಟ್ಟ ನು. 
'ಷ್ಟಲದೆ ಸುಥಾರಕರು” ಕಾರ್ಮಿಕರ ಕ್ರಾಂತಿಯ ಬಗ್ಗೆ “ಳಿಸಿದ್ದ 
ತಪ್ಪು ಅಭಿಸಾ ಯಗಳನ್ನು ಖಂಡಿಸಿದನು, ಯಾವ ಮಾರ್ಕ್‌ವಾದಿಗಳು 
ಕೇನಲ ವರ್ಗ ಹೋರಾಟವನು ಮಾತ್ರ ಒಪ್ಪಿಕೊಂಡು, ಬಂಡವಾಳ 


ಆರ್ಥಿತವ್ಮವಸೆ ಸೈಯನ್ನು ಮೂರೋತ್ಪಾರ್ರ ನೆಮಾಡಿರುವ ಕ್ರಾ ೦ಕಿಯ 
ಸಂರಕ್ಷಣೆಗಾಗಿ ಕಾರ್ಮಿಕರ ಏಕೈಕ ಪ ಪ್ರಭುತ್ವದ ಆವಶ್ಯಕತೆಯನ್ನು ಒಪು 


ವುದಿಲ್ಲವೋ ಅವರುಗಳು ಮಾಕ್ಸ್‌ ೯ಸದದಲ್ಲಿ ಸ್ವಲ್ಪ ಭಾಗವನ್ನೂ ಅರ್ಥ 
ಮಾಡಿಕೊಂಡಿಲ್ಲವೆಂದನ್ನು, 
ಲೆನಿನ್‌ ಇಪ್ಪತ್ತನೇ ಶತಮಾನದಲ್ಲಿ ಮಾರ್ಕ್ಸ್‌ ವಾದವನ್ನು ಬೆಳಸಿ, 
ರಷ್ಯ್ಯಾದೇಶದಲ್ಲಿ ಕಾರ್ಯಗತಮಾಡಿ, ಯಶಸ್ವಿಯಾದ ಮಹಾ ಪುರುಷ. 
ಚೈತನ್ಯದಾಯಕ ಮಾರ್ಕ್ಸ್‌ವಾದದ (Creative Marxism) 
ಸ್ಥಾ ಪನಾಚಾರ್ಯ. ಆದುದರಿಂದಲೇ ಲೆನಿನ್‌ನಾದವನ್ನು ಸಾಮ್ರಾಜ್ಯ 
ವಾದಿ ಕಾಲದ ಮಾರ್ಕ್‌ವಾದವೆಂದು ಕರೆಯಲಾಗಿದೆ (Leninism is 
Marxism in the era of Imperialism): 
ಅಧ್ಯಯನ. 
‘The class struggles in France: Marx: M&E.S.W. 
Vol. I, Pages 109-207. Ed. 1951. 
The Eighteenth Brumaire of Louis Bonaparte : Marx : 
M&E.S.W. 101. 1, Pages 211-298. Ed. 1951, 
The Critique of Gotha Programme: Marx: M&E.S. Ww 
Vol. 11, Pages 13-42. Ed. 1951. 
Germany : Revolution and Counter Revolution : Engels. 
The Civil War in France: Marx: Historical Writings, 
Vol. 1, Page 416-444. 
Letters to Dr Kugelmann on the Paris Commune : Marx: 
Historical Writings, Vol. I, 493-496 
Letters on the Struggle for the Proletarian Party : Historical 
Writings, Vol. 1, 547-581. 
On the Paris Commune: Lenin: F.L.P. H. Moscow; 
P. 7. 11. Bombay, 1944. 
Selected Works of Lenin, Volumes 5, 0, 7 & 10. 
L ಹಿ W. 1937, London. 


ರಸ್ಟಾದಲ್ಲಿ ಸಮಾಜವಾದ 
ಅಧ್ಯಾಯ 6 


ಆಧುನಿಕ ಸಮಾಜವಾದದ (ಮಾರ್ಕ್ಸ್‌ವಾದ) ಇತಿಹಾಸದಲ್ಲಿ 
1917 ನೇ ವರ್ಷ ಬಹಳ ಮುಖ್ಯವಾದದ್ದು. ಈ ವರ್ಷ ರಷ್ಯಾಜೀಶದ 
ಕಾರ್ಮಿಕವರ್ಗ ಕಮೂ ನಿಸ್‌ ಪಕ್ಷದ ಮುಖಂಡತ್ನದಲ್ಲಿ ಜಯಪ್ರದವಾಗಿ 
ಸಮಾಜಕ್ರಾಂತಿಯನ್ನು ನಡೆಸಿತು. ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ವರ್ಗ 
ಗಳು ಮೂಲೋತ್ಪಾಟನೆ ಹೊಂದಿದವು. ಸಮಾಜವಾದೀ ಅರ್ಥಿಕವ್ಯವಸ್ಥೆ 
ಸ್ಥಾಪನೆಯಾಯಿತು. ರಷ್ಯಾದೇಶದಲ್ಲಿ ಕ್ರಾಂತಿಯು ನಡೆದಂತೆ ಇತರ 
ದೇಶಗಳಲ್ಲೂ ಕ್ರಾಂತಿ ನಡೆದಿದೆ, ಆದರೆ ಇತರ ದೇಶಗಳಲ್ಲಿ ಆಗಿರುವ ಯಾವ 
ಕ್ರಾಂತಿಯೂ ಸಹ ರಷ್ಯಾದೇಶದ ಕ್ರಾಂತಿಯ ಸ್ವರೂಪವನ್ನಾ ಗಲೀ ಅಥವಾ 
ರಷ್ಯಾದ ಕ್ರಾಂತಿಯ ವೈಶಿಷ್ಟ್ಯವನ್ನಾಗಲೀ ಹೊಂದಿಲ್ಲ. ಇತರ ದೇಶಗಳ 
ಕ್ರಾಂತಿಗಳು ಕೊನೆಗೊಂಡಂತೆ ರಷ್ಟಾದೇಶವ ಕ್ರಾಂತಿಯನ್ನೂಸಹ ಸಾಂಕುಶ 
ಪ್ರಭುತ್ವದ ಸ್ಥಾಪನೆಯಲ್ಲಿ ಮತ್ತು ಪೌರ ಮತ್ತು ರಾಜಕೀಯ ಹಕ್ಕುಗಳ 
ಘೋಷಣೆಯಲ್ಲಿ ಮುಕ್ತಾಯಗೊಳಿಸಲು ಸ್ವಾಮ್ಯವರ್ಗ ಯತ್ನಿಸಿತು 
(Bourgeoisie Revolution). ಆದರೆ ಸಂಘೆಟಿನೆ ಹೊಂದಿದ್ದ 
ಕಾರ್ಮಿಕನರ್ಗ ಆರ್ಥಿಕ ಪ್ರಶೆಯನ್ನು ಮುಂದಿಟ್ಟು, ಬಂಡವಾಳಶಾಹಿ ವ್ಯವಸ್ಥೆ 
ಯನ್ನು ಚ್ಯುತಿಗೊಳಿಸಲು ಚಳವಳಿ ಹೂಡಿತ್ತು ಬಂಡವಾಳ ಆರ್ಥಿಕ 
ವಸಿ: ಯ ಸ್ಯ ಮತು ಉತ್ಪಾದನಾ ಸಾಧನಗಳಲ್ಲಿ ಖಾಸಗೀ ಸ್ವಾ ಸ್ವಾಮ್ಯ ದ 
ನಾಶ ಇವು ಆಗುವವಕೆಗೂ ಕಾರ್ಮಿಕವರ್ಗ ಕಾ ್ರಾಂತಿಯನ್ನು ಮುಂದುವರಿಸಿತು 
(8016187187 Revolution) ಆರ್ಥಿಕ ಪ್ರಶ್ನೆಯನ್ನು ಮುಂದಿಟ್ಟು, 
ಆರ್ಥಿಕ ಸಮಾನತೆಗಾಗಿ ಪಣತೊಟ್ಟು, ಮೊಟ್ಟ ಮೊದಲನಿಯ ಬಾರಿಗೆ 
ರಷ್ಯಾದ ಕಾರ್ನಿಕರು ದಿಗ್ವಿಜಯವನ್ನು ಗಳ ಸಿದರು. 
ರಷ್ಯ್ಯಾ ದೇಶದಲ್ಲಿ ವಿಜಯೀಸ್ರ ದವಾದ ಕಾರ್ಮಿಕರ ಕ್ರಾ ೦ತಿಯಲ್ಲಿ 
ಕಾರ್ಮಿಕವರ್ಗದ ಮತ್ತು ಕಮ್ಯೂ ಸಿಸ್‌ ೫ ಪಕ್ಷದ SR ನಿಂತ 
ಲೆನಿನ್ನನ ಪಾತ್ರ ಅತಿ ಮಹತ್ವ ವಾದದ್ದು, ಕ್ರಾಂತಿಕಾರಕ ಮಾರ್ಕ್‌ ವಾದ 
ಕಮ್ಯೂನಿಸ್ಟ್‌ ಪಕ್ಷದ ಪತಾಕೆಯಾಯಿತು. `ಕೋಷಿತವರ್ಗದ ಡೇಡಿಕೆ 


೯೬ ವೈಜ್ಞಾನಿಕ ಸಮಾಜವಾದ 


ಯಾದ ಆರ್ಥಿಕ ಸಮಾನತೆಯು ಸಮಾಜವಾದೀ ಆರ್ಥಿಕವ್ಯವನ್ನೆ ಯ 
ಸ್ಥಾಪನೆಯ ಮೂಲಕ ಬರುವುದಾಗಿಯೂ ಸಮಾಜವಾದೀ ವ್ಯವಸ್ಥೆಯ 
ಅನಿವಾರ್ಯತೆಯನ್ನು ರಷ್ಯಾದೇಶದ ಸ್ಥಿತಿಗತಿಗಳ ಳು ಸಾಧ್ಯಮಾಡಿಕೊಟ್ಟ ರು 
ವುಪಾಗಿಯೂ ಲೆನಿನ್‌ ವಿವರಣೆ ಇತ್ತನು. ಅಂತರರಾಷ್ಟ್ರೀಯ ಬಂಡವಾಳ 
ಶಾಹಿಯ (International Capitalism) ಭಾಗವಾಗಿ, ಅದರ 
ಏರಿಳಿತಗಳ ಅಲೆಗೂಸಾಗಿ, ಅಬಲವಾಗಿರುವ ಮತ್ತು ವಿರಸಪೊರಿತವಾಗಿ 
ರುವ ರಷ್ಯಾದ ಬಂಡವಾಳ ಆರ್ಥಿಕವ್ಯವಸ್ಥೆಯನ್ನು ಕಾರ್ಮಿಕರು 
ಕಿತ್ತೊಗೆದು, ಸಮಾಜವಾದೀ ಆರ್ಥಿಕವ್ಯವಸ್ಥೆಯನ್ನು ಸ್ಲಾಹಿಸುವಂತೆ 
ಕಾರ್ಮಿಕರಿಗೆ ಕತಿ ಅತ್ತನು. ಈ ಮಹಾಕಾರ್ಯ ಕಾರ್ಮಿಕರಿಂದಲ್ಲಜಿ 
ಮತ್ತಾರಿಂದಲೂ ಸಾಧ್ಯವಿಲ್ಲವೆಂದನು. ಕಾರ್ಮಿಕರ ವಿಮೋಚನೆ, 
ಶೋಷಣೆಯ ನಾಶ, ವರ್ಗಗಳ ನಾಶ, ಎಲ್ಲವೂ ರಷ್ಯ್ಯಾದೇಶದ ಬಂಡವಾಳ 
ವರ್ಗವನೂ ಅದಕ್ಕೆ ಆಶ್ರ ಯದಾತವಾಗಿರುವ ರಷ್ಯಾದ ರಾಜಮನೆತನ, 
BS ಮತ್ತು ಖಂಬಾಲಕ:ನ್ನು ಸಜೆಬಡಿಯುವುದರಲ್ಲೂ 
ಮತ್ತು ಕಾರ್ಮಿಕರ ಆಡಳಿತದ ಘೋಷಣೆಯಲ್ಲೂ ಅಡಗಿರುವುದಾಗಿ 
ತಿಳಿಸಿದನು, 

ರಷ್ಯಾದಲ್ಲಿ ಸ ಸಮಾಜವಾದೀ ವ್ಯವಸ್ಥೆ ಸ್ಥೆಯ ಸ್ಥಾ ಸ್ಥಾಪನೆಯ ಸ ಸಾಧ್ಯತೆಯನ್ನು 
ಮಾತ್ರ ಹೇಳಿ ಲೆನಿನ್‌ ತನ್ನ ವಿವರಣೆಯನ್ನು ಮುಗಿಸಲಿಲ್ಲ. ಕಾರ್ಮಿಕ 
ವರ್ಗದ ಮುಖಂಡತ್ವ ದಲ್ಲಿ” ಎಲ್ಲಾ ಶೋಹಿತವರ್ಗಗಳನ್ನು ಸಂಘಓಸಿ, 
ಕಾಂತಿಮುಖರನ್ನಾ ಗಿ ವ ಮಾಡಿದನ್ನು ಕಾರ್ಮಿಕವರ್ಗಕ್ಕೆ ಎಚ್ಚರಿಕೆಯಿತ್ತು 
ಗಳಿಸಿರುವ ವಿಜಯವನ್ನು ಸಂರಕ್ಷಿಸಲ್ಕೂ ಬಂಡವಾಳವರ್ಗದಿಂದ ಬರುವ 
ಪ್ರತಿಭಟನೆಯನ್ನು ಮುರಿಯಲೂ ಮತ್ತು ಸಮಾಜವಾದೀ ಆರ್ಥಿಕ 
ವ್ಯವಸ್ಥೆ ಯನ್ನು ಸ್ಥಾನಿಸಲೂ ಕಾರ್ಮಿಕನರ್ಗದ ಏಕೈಕ ಪ್ರಭುತ್ವ 
(The Dictatorship of the Proletariat) ಮತ್ತು” ರಾಜ್ಯ 
ಶಕ್ತಿಯ ಉಪಯೋಗ ಇವು (The Retention of the State) 
ಅತ್ಯಗತ್ಯ ಮಾಗಿವೆಯೆಂದು ತಿಳಿಸಿದನು. ಅದರಂತೆ ಕಾರ್ಮಿಕರ ಆಡಳಿತ 
ಮತ್ತು ಕಾರ್ಮಿಕವರ್ಗದ ಏಕೈಕ ಪ್ರಭುತ್ವ ಸ್ಥಾಪಿತವಾದವು. 

ರಷ್ಯಾದ ಮಹಾಕ್ರಾಂತಿಯಲ್ಲಿ ನಾಯಕ ಲೆನಿನ್ನನ ಮುಖಂಡತ್ವದಷ್ಟೇ 
ಠಸ್ಯಾದ ಕಮ್ಯೂನಿಸ್ಟ್‌ ಪಕ್ಷದ ಪಾತ್ರವೂ ಹಿರಿದಾಗಿದೆ. ಲೆನಿನ್ನ ನಂತಹ 


ರಷ್ಯಾದಲ್ಲಿ ಸಮಾಜವಾದ ೯೭ 


ವ್ಯಕ್ತಿಯನ್ನು ಮುಖಂಡನನ್ನಾಗಿ ಪಡೆದದ್ದು ರಷ್ಯಾ ದ ಕಮ್ಯೂನಿಸ್ಟ್‌ ಪಕ್ಷದ 
ಭಾಗ್ಯವೆನ್ನ ಬಹುದು. ಮಾರ್ಕ್ಸ್‌ ತತ್ತ “ಕಮೂ ಪಿಸ್ಸ್‌ ನಕ್ಕ ತಾತ್ವಿಕ 
ಶಳಹದಿಯಾಯಿತು. ಕಮ. ನಿಷ್‌ ಪಕ ಕಾರ್ಯಾಚ ಯವ ತ್ರೆ ಡಗಿ 
ಅಶಾ ಅನುಭವವನ್ನು ಗಳಿಸಿತು ಜನಪ್ರಿಯವಾಗಿತ್ತು. ಜ ಜನಸಮುದಾ 
ದ ಆಶೋತ್ತರಗಳಿಗೆ ಮಾಕ್ಸ್‌ ೯-ಏಂಗೆಲ್ಪ ರ ವಾದದಿಂದ ಭರವಸೆಯನ್ನು 
ದೊರಕಿಸಿಕೊಟ್ಟು ಜನಸಮುದಾಯವು ಕಾಜ ಜಕೀಯ ಜಾಗೃತಿಯನ್ನೂ 
ಮ್ಮ ಕ್ರಾಂತಿಕಾರ ತೀಕ್ಷಣತೆಯನ್ನೂ ಹೊಂದುವಂತೆ ಗು. 
ಕಾವಿ೯ಕರ ಕ್ರಾಂತಿಯು ಯಶಸ್ವಿಯಾದ ನಂತರ ಸಮಾಜವಾದೀ ಮಾರ್ಗ 
ದಲ್ಲಿ ಸಮಾಜದ ಪ್ರನರ್ರಚನೆಯ ಕರ್ತವ್ಯಗಳ ಕಡೆಗೆ ಕಮ್ಯೂನಿಸ್‌, ಸಕ್ಷ 
ಗಮನಕೊಟ್ಟ ತು. 
ಬಹುಶಃ ರಷ ದ ಕಾ ಕಾರ್ಮಿಕವರ್ಗ ಸಾಧಿಸಿದ ಘಟನೆಯ ಮಹತ್ತ್ವ 
ವನ್ನು ಅದ್ದು ಅರಿಯುವುದಕ್ಕೆ ಸಮ ಯವಿತೊ ಇಲ್ಲವೋ ಕಾಣದು ಆದರೆ 
ರಷ್ಯಾದ ಸಮಾಜವಾದೀ ಮ ವಿಶ್ವ ದ ಘಟನೆಯಾಗಿತ್ತು. ಅದುವರೆಗೂ 
ಶಾಶ್ರತವೆಂದು ನಂಬಿದ್ದ ಖಾಸಗೀ ಸ್ಪಾ ಮೃ, ಬಂಡವಾಳ ಆರ್ಥಿಕವ್ಯವಸ್ಥೆ, 
ಅನನ್ನ ಪುಷ್ಟೀಕಂಸುನ ತತ್ತ ರಾಜಕೀಯ ನ್ಯಾಯ ಎಲ್ಲವೂ ತಲೆ 
ಕೆಳಗಾದುದನ್ನು ರಾಜಕಾರಣ ಸಟುಗಳು ಕಂಡರು, ಅವರ ಪಾಲಿಗೆ ನಾಗರಿ 
ಕತೆಯೇ ಮುಕ್ತಾಯಗೊಂಡಂತೆ ಭಾಸವಾಯಿತು. ಖಾಸಗೀ ಸ್ವಾಮ್ಯದ 
ವಿರುನ್ಧ ರಷ್ಯಾದ ಕಾರ್ಮಿಕನರ್ಗ ನಡೆಸಿದ ಕ್ರಾಂತಿ ಇತರ ಬಂಡವಾಳಶಾಹಿ 
ದೇಶಗಳ ಕಾರ್ಮಿಕನರ್ಗಕೆ ಹರಡದಂತೆ ತಡೆಯಲೂ ಮತ್ತುರಷ್ಯಾದ 
ಕಾರ್ಮಿಕ ಕ್ರಾಂತಿಯನ್ನು ಮುರಿಯಲೂ ಬಂಡವಾಳಶಾಹಿ ಸರ್ಕಾರಗಳಾದ 
ಅಮೆರಿಕಾ ಇಂಗ್ಲೇಂಡ್‌, ರ್ಪ್ರಾನ ಇತ್ಯಾದಿ ದೇಶಗಳು 2ವ ಸೈನ್ಯಗಳನ್ನು 
ನುಗ್ಗಿ ಸಿದವು. ರಷ್ಯಾದಲ್ಲಿ ವಿನಾಶ ರಮಾಡಲ್ಪಟ್ಟಿದ್ದ ಕ ದಂಗೆ 
ಏಳುವಂತೆ ಹೆ ಶೇರೇಜಿಸಿದವು. ಈ ಸಂದಿಗ್ದ ಸರ 'ತಿಯಲ್ಲಿ ರಷ್ಯಾದ ಸಮಾ 
ವಾದೀ ಕ್ರಾನತಿಯ ಅಳಿವು ಅಥವಾ ಉಳಿವು ಜಾಜ್‌ 
ಆದರೆ ರಷ್ಯಾದ ಕಾರ್ಮಿಕವರ್ಗ ಕಮ್ಯೂನಿಸ್‌ ಪಕ್ಷದ ನೇತೃತ್ವ 
ದಿಟಿ ಸೈತನದಿಂದಲೂ ಥಧೈರ್ಯದಿಂದಲೂ ಸರಿಸ್ಥಿತಿ ತಿಯನ್ನು ಭಖ 
ನಿಜಿತಿ ಸಿ ಸೈನ್ಯ ಗಳನ್ನು ಹಿಮೆ ಟ್ಟಿಸಲಾಯಿತು, ದಂಗೆ ಎದ್ದಿದ್ದ ಬಂಡವಾಳ 


೯೮ ವೈಜ್ಞಾನಿಕ ಸಮಾಜವಾದ 


ವರ್ಗದ ಹೀಳಿಗೆಗಳನ್ನು ಧ್ವ ಂಸಮಾಡಲಾಯಿತು, ಈ ಸಮಯದಲ್ಲಿ ರ 

es he ಅಂತರರಾಸ್ಟ್ರಿ ಯ ಕಾರ್ಮಿಕವರ್ಗ ನೀಡಿದೆ. ಹ 
ಕೊಟ್ಟ ಪ್ಲೆ ಪ್ರೋತ್ಸಾಹೆ ಮತ್ತು ತೋರಿಸಿದ ಸಹಾನುಭೂತಿ ಚಿರಸ್ಮರಣೀಯ 
ವಾ A ಸದಲ್ಲಿ ಮೊಟ ಮೊದಲನೆಯ ಬಾರಿಗೆ ಪ ಪ್ರಪಂಚದ ಆರನೇ 
ಒಂದು ಭಾಗದಷ್ಟು ಪ್ರ ದೇಶಬಲ್ಲಿ ಸಮಾಜವಾದೀ ವ್ಯ ವಸ್ಥೆ ಸಾ ಪನೆ 
ಯಾಯಿತು. 

ಕೂಡಲೇ ಕಮ್ಯೂನಿಸ್ಟ್‌ ಸಕ್ಷ ನಿರಸಗಳಿಗ್ಗೂ ಆರ್ಥಿಕ ದುಃಸ್ಥಿತಿಗೂ 
ಶೋಷಣೆಗೂ, ನಿರುದ್ಯೋಗಕ್ಕೂ ಅವಾಸಸ್ಥಾನವಾಗಿದ್ದ ಬಂಡವಾಳ ಆರ್ಥಿಕ 
ವ್ಯವಸ್ಥೆ ಮತ್ತು ಅದರ ವಿ ಬಂಡವಾಳವರ್ಗದ ವಿನಾಶಕ್ಕೆ 
ಗಮನಕೊೊಟ್ಟಿ ತ ತ್ತು ದೇಶದ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು 
ಸಮಾಜದಸ್ಥೆ ತಂದು ಘೋಷಿಸಲಾಯಿತು. "ಡೀಶದ ಕ್ಸ ಗಾರಿಕಾ ಉದ್ಯಮ 
ಗಳು ಸಟೆ ಮಾರ್ಗಗಳು ಬ್ಯಾಂಕುಗಳು ಗಣಿಗಳು, ಭೂಮಿ ಇತಾದಿ 
ಎಲ್ಲವೂ ರಾಷ್ಟ )ಕರಣವಾದವು. ಪ್ರತಿಯೊಬ್ಬನೂ ಅವನವನ ಯೋಗ್ಯತಾ 
ನುಸಾರ ದುಡಿಯಲು ಮತ್ತುಪ್ರತಿಫಲ ಹೊಂದಲು ಶಾಸನವಾಯಿತ್ಸು ಎಲ್ಲರೂ 
ದುಡಿಮೆಯವರಾದರು. ಉತ್ಪಾ ದನೆಯಿಂದ ದೊರಕುವ ಹೆಚ್ಚು ಸಂಪತ್ತು 
ಸಮಾಜಕ್ಕೆ ಸರುವ ಕುಯತು್‌ ಉಳುವವನಿಗೆ pe ಭೂಮಿ ಎಂದು 
ಘೋಷಿಸಲಾಯಿತು. ಜವಿಸಾನ್‌ದಾರವರ್ಗಕೆ ಸೇರಿದ ಭೂಮಿಯನ್ನು 
ಯಾವ ಪರಿಹಾರವನ್ನೂ ಕೊಡದೆ ನ ವಶಪಡಿಸಿಕೊಂಡು ರೈತರಿಗೆ ಮುಘ 
ತಾಗಿ ಹಂಚಲಾಯಿತು. ಬಡರ್ಲಿತರಿಗೆ ಸಹಾಯಕ ಬೇಸಾಯ ಸಾಮಗ್ರಿ 
ಗಳನ್ನೂ ಸಹ ಕೊಡಲಾಯಿತು. ನಿರುದ್ಯೋಗವನ್ನು ಹೋಗಲಾಡಿಸಲ್ಕು 
ಬಡತನವನ್ನು ನೀಗಿಸಲು ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಯನ್ನು 
ಶೀಘ್ರೆವಾಗಿ ಸಾಧಿಸಲು ಉತ್ಪಾ ದೆಸೆಯಕಡೆ ಗಮನಕೊಡಲಾಯಿತು. 

ಈ ಉದ್ದೇಶ ಸ A ಯೋಜನೆ ಮತ್ತು ಯೋಜನೆಗೆ ಒಳಪಟ್ಟಿ 
ಕೆ.ಗಾರಿಕಾ ಮತ್ತು ಬೇಸಾಯ ರಂಗಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಮುಖಿ 
ಅಂಗವಾಯಿತು. “ಮೂಲಕ್ಕೆ ಗಾರಿಕೆಗಳನ್ನು (Capital ai) 
ಸ್ಥಾ ನಿಸುವುದಕೆ ಹೆಚ್ಚು A ತಾಡಲಾಯಿ ವೃವಸಾಯ ಕ್ಷೇತ್ರ ದಲ್ಲಿ 
ಸಾಮೂಹಿಕ ವ್ಯವಸಾಯದಿಂದ ಆಗುವ ಪ್ರಯೋಜನಗಳನ್ನು ಸಣ ಸುಟ್ಟ 
ಸಾ ಿವಲಂಬೀ ಹಿಡುನಳಿದಾರರಿಗೆ ತಿಳಿಸಿ ಅವರುಗಳನ್ನು ಪರಸ್ಸ % ದ 


ರಷ್ಯಾದಲ್ಲಿ ಸಮಾಜವಾದ ರ್ಥ೯ 


ಬೇಸಾಯ ಕ್ಷೇತ್ರಗಳಲ್ಲಿ ಒಟು ಗೂಡಿಸಲು (Co-operative Farm- 
ing) ಯತ್ನಿಸಲಾಯಿತು, ಇದರ ಜೊತೆಗೆ ಸಾಮೂಹಿಕ ಬೇಸಾಯ 
ಕ್ಷೇತ್ರಗಳನ್ನು 1001200 Farming) ನಿರ್ಮಿಸಲಾಯಿತು ಇದರ 
ಫಲವಾಗಿಯೂ ಮತ್ತು ಉತ್ಸಾ ದನೆ ಹೆಚ್ಚಿಸ ಸಲು ಉಪಯೋಗಿಸಲಾದ 
ಆಧುರಿಕ ಉಪಕರಣಗಳು, ವಿಜ್ಞಾನ, ಔದ್ಯೋಗಿಕ ಪರಿಶ್ರಮ ಇವುಗಳ 
ನೆರವಿನಿಂದಲೂ ಕೈಗಾರಿಕಾ ಮತ್ತು ಬೇಸಾಯದ ರಂಗಗಳಲ್ಲಿ ಉತ್ಪಾದನೆ 
ಹಚ್ಚ ಲಾರಂಭಿಸಿತು, 


ಒಟ್ಟಿನಲ್ಲಿ ಆದ ಬದಲಾವಣೆಗಳು ಜನಸಮುದಾಯವನ್ನು ಆಕರ್ಷಿ 
ಓದವು. ಸಮಾಜವಾದೀ ಆರ್ಥಿಕ ವ್ಯವಸ್ಥೆ ಯು ಮೇಲ್ಮೆ ಪ ಪ್ರ ದರ್ಶನವಾಯಿತು. 
ಸಿಯ ಸ್ಯೋಗವಿಲ್ಲದಂತಾಯಿತು. ಪ್ರತಿಯೊಬ್ಬನೂ "ತನ್ನ ಯೋಗ್ಯತಾನು 
ಸಾರದ ದುಡಿಮೆಗೆ ತಕ್ಟಫಲವನ್ನು ಹೊಂದುವ ಅವಕಾಶವನ್ನು ಕಣ್ಣಾ ರೆ 
ಕಂಡನು, ಶೋಷಣೆ, ಉತ್ಪಾದನಾ ಸಾಧನಗಳಲ್ಲಿ ಖಾಸಗೀ ಸಾಮ್ಯ, 
ML ಉತ್ಪಾದನೆ ಇವುಗಳಿಲ್ಲದಿರುವ ಸ ಸುಗಮ ಸಮಾಜವಾದೀ Hs 
ವ್ಯವಸ್ಥೆ ಯನ್ನು ಜಿಕೆ ಕಂಡಿತ್ತು ಸಮಾಜವಾದೀ ಆರ್ಥಿಕವ್ಯವಸ್ಥೆಯ 
ವ್ಯಕ್ತಿಗಳು ತನ್ಮು ಸ್ಥಾನಮಾನಗಳನ್ನು ನೀಕ್ರಿಸಿ ನೋಡಿದರು. ರಾಜ ಹ 
ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿರುವ ಸಮಾನತೆಯ ಜೊತೆಗೆ ಆರ್ಥಿಕ 
ಕ್ಷೇತ್ರ ದಲ್ಲೂ ಚ ಇರುವುದನ್ನು ಕಂಡರು. ಸಮಾಜದ ಉತ್ಪಾ 
ದನಾ ವಸ್ತು ಗಳು ಯಾರಿಗೂ ಸೇರಿರದ, ಎಲ್ಲರೂ ಅವುಗಳಿಗೆ ಬಾಧ್ಯರಾಗಿ 
ರುವುದನ್ನು. ಕಂಡರು. ಅವರವರ ದುಡಿಮೆಗೆ ತಕ್ತಂತೆ ಪ್ರಕಿಫಲ ಹೊಂದಲು 
ಮತ್ತು ತಾವುಗಳು ಕಲಸ ಮಾಡುವ ಕಾರ್ಪಾನೆ “ಮುತ್ತು ಬೇಸಾಯ 
ಕೇಂದ್ರ ಗಳ ಆಡಳಿತದಲ್ಲಿ ಭಾಗವಹಿಸಲು ಇರುವ ಅನಕಾಶನನ್ನು ಜನರು 
ಕಂಡು. 


ಸಮಾಜವಾದೀ ವ್ಯವಸ್ಥೆ ಸುಗಮವಾಗಿ ಯೋಜನೆಗಳ ಮೂಲಕ 
ಮುಂದೆ ಸಾಗುತ್ತಿರುವಾಗ ಸಮಾಜವಾದೀ ವೃ ವಸ್ಥೆಯ ಬಗ್ಗೆ ಕಲವು ತಪು 
ಅಭಿಪ್ರಾ ಯಗಳು ಕಾಣಿಸಿಕೊಂಡವು. ಈ ತಪ್ಪು ಅಭಿಪ್ರಾ ಯಗಳಿಗೆ ಸಮಾಜ 
ವಾದ `ನನ್ನ ಣೆ ಇತ್ತಿದೆ ಎಂದೂ ಅಪಪಚಾರ ನಡೆಯಿತು ಇಂತಹ 
ಅಭಿಪ್ರಾಯಗಳಲ್ಲಿ ಸಮಾನತೆಯ ಬಗ್ಗೆ ಬಂದ ತಪ್ಪು ವಿವರಣೆ'ಬಹು ಮುಖ 


೧೦೦ ವೈ ಜ್ಞ್ಞಾನಿಕ ಸಮಾಜವಾದ 


ವಾದದ್ದು, ಸಮಾನತೆ ಎಂದರೆ ಎಲ್ಲಾ ವಿಷಯದಲ್ಲೂ ಸಮಾನತೆ ಎಂದ್ಕೂ 
್ಯಕ್ತಿನ್ಸ ಕ್ಕಿ ಗಳಿಗೆ ಯಾನ ವೃತ್ಯಾಸವೂ ಇಲ್ಲವೆಂದೂ, ವೈಯುಕ್ತಿಕ ವ್ಯಕ್ತಿ 
ತ್ರ ತ ಅವಾಶನೇ ಇಲ್ಲವೆಂದೂ ವಿವರಣೆಗಳು ಬಂದವು. "ನ. ದ ಗಜ 
hd ರಷ್ಯಾದ ಕಮೂ ನಿಸ ಪ ಪಕ್ಷದ ನಾಯಕನಾಗಿ ನಿಂತೆ ಸ್ಟಾ ಲಿನ್‌ 
ಪ್ರ ತಪ್ಪು ಅಭಿಪ್ರಾಯವನ್ನು ಮೂದಲಿಸಿದನು. raid ಇ 
ಕೊಟಿ ನ್‌ ವಿವರಣೆ ಬಹು ಮುಖ್ಯವಾದದು : "ಸಮಾನತೆಯನ್ನು ತರಲು 
ಹೊರಟಿರುವ ಸಮಾಜವಾದ ; ವ್ಯಕ್ತಿ ಗಳ ! ಅವಶ್ಯಕತೆಗಳನ್ನೂ ಮತ್ತು ಅವರುಗಳ 
ಜೀವನನನ್ನೂ ಸಮಗೊಳಿಸುವುದಾಗಿದೆ ಎಂದು ಯೋಚಿಸ ಸುವವರು ಇದ್ದಾ ರೆ. 
ಇಂತಹ ಭಾವನೆಗಳು ಮಾಕ್‌ ರ್ಸ್‌-ಲೆನಿನ್ನ ರ ವಾದದೊಡನೆ ಯಾವ ಸಂಬಂಧ 
ವನ್ನೂ ಹೊಂದಿಲ್ಲವೆಂದು ಹೇಳಬೇಕಾಗಿದೆ. ಮಾರ್ಕ್ಸ್‌ವಾದದ ಪ್ರ ಪ್ರಕಾರ, 
ಸಮಾನತೆ ಎಂದರೆ ವ್ನಕ್ತಿಗಳ ಅವಶ ಕತೆಗಳನ್ನೂ « ಅವರ ಜೀವನವನ್ನೂ ಸಮ 
ಗೊಳಿಸುವುದಲ್ಲ ವರ್ಗಗಳನ್ನು ನಾಶಸೆಡಿಸುವುದಾಗಿದೆ. ನ 
(1) ಬಂಡವಾಳವರ್ಗವನ್ನು ಉರುಳಿಸಿ, ಅವರಿಗೆ ಸೇರಿರುವುದನ್ನು ವಶಪ 
ಕೊಂಡು, ಎಲ್ಲಾ ದುಡಿಮೆಮಾಡುನ ಜನರನ್ನೂ ಶೋಷಣೆಯಿಂದ ಚಣ ಪ್ಪಿಸು 
ವುದು, (2) ಉತ್ಸಾ ದನಾ ಸಾಧನಗಳನ್ನು ಸಹಾಜದ ವಶಕ್ಕೆ ತಂದು 
ಉತ್ಪಾದನಾ ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯ ವನ್ನು ನಾಶಮಾಡುವುದು, 
(3) ಪ್ರತಿಯೊಬ್ಬನೂ ತನ್ನ ಶಕ್ತ್ಯಾನುಸಾರ ಅಲಸಮಾಡುವ ಸ ಸಮಾನಕರ್ತವ್ಯ 
ವನ್ನು ಮತ್ತು ಎಲ್ಲ ದುಡಿಸುಯ ಜನರು ಕೆಲಸಕ್ಕೆ ತಕ ಪ ಪ್ರತಿಫಲವನ್ನು ಪಡೆ 
ಯುನ ಸಮಾನ ಹಕ ನ್ನು (ಸಮಾಜವಾದೀ ಸಮಾಜ) ಕೊಂದುವುದು, 8 
ಮಾರ್ಕ್ಸ್‌ವಾದವು ಸಮಾಜವಾದೀ ವ್ಯವಸ್ಥೆಯ ಕಾಲದಲ್ಲಾಗಲೀ ಅಥವಾ 


i 


(1) ಕೆಲವು ಕಾಲ ಹಿಂದುಳಿದೆ ರಷ್ಯಾದಲ್ಲಿ ಸಮಾಜವಾದೀ ವ್ಯವಸ್ಥೆ 
ಸಾಧ್ಯವೇ ಎಂಬುದರ ನಿಷಯವಾಗಿ ಬಹಳ ಜಿಜ್ಜಾ' 'ಸೆ ನಡೆಯಿತು. ಈ ಜಿಜ್ಞಾ ಸೆ 
ಯನ್ನು 9 ಮತ್ತು 10 ನೇ ಅಧ್ಯಾಯಗಳಲ್ಲಿ ಚರ್ಚಿ ಸಲಾಗಿದೆ. 


(2) ಸಮಾಜವಾದೀ ಕ್ರಾಂತಿಯಾದ ಕೂಡಲೆ ಸಮಾಜವಾದೀ 
ಸಮಾಜ (50018119 5001617) ವ್ಯವಸ್ಥೆ ಹೊಂದುತ್ತದೆ. ತದನಂತರ ಸಮ 
ವಾದೀ (ಕಮ್ಯೂನಿಸ್ಟ್‌) ಸಮಾಜ ರೂಪಗೊಳ್ಳುತ್ತದೆ, ಈ ಸಂದರ್ಭದಲ್ಲಿ 


ಸಮಾಜವಾದೀ ಮತ್ತು ಸಮಂವಾದೀ (ಕಮ್ಮೂ ನಿಸ) ಎಂಬ ಶಬ್ದಗಳ 
ಪ್ರಯೋಗಾರ್ಥಕ್ಕೂ ಮತ್ತು ನಿವರಣೆಗೂ ಪುಟ 29 ನೋಡಿ, 


ರಷ್ಯಾದಲ್ಲಿ ಸಮಾಜವಾದ ೧೦೧ 


ನಿಸ್ಟ್‌ ವ್ಯವಸ್ಥೆಯ ಕಾಲದಲ್ಲಾಗಲೀ ಜನರ ಅಭಿರುಚಿ ಮತ್ತು 
ದ ಕತೆಗಳು ಗುಣದಲ್ಲಾ ಗಲೀ ಗಾತ್ರದಲ್ಲಾಗಲೀ ಒಂದೇ ಸಮಾನ 
ವಾಗಿ ರುವುದಿಲ್ಲವೆಂಬ ಆಧಾರದ ಮೇಲೆ ಮುಂದುವರೆದಿದ್ದೆ. ಇದೇ 
ಮಾರ್ಕ್ಸ್‌ವಾದದಲ್ಲಿ ಗತ ದ] ಶಬ್ದಕ್ಕೆ ಇರುವ ಅರ್ಥ. ಮಾರ್ಕ್ಸ್‌ವಾದ 
ಇನ್ನಾವ ನಿಧವಾದ ಸಮಾನತೆಯನ್ನು ಒಪ್ಪಿಲ್ಲ ಮತ್ತು ಅಂಗೀಕರಿಸಿಯೂ 
ಇಲ್ಲ” 

 « ಸಮಾಜವಾದ ವ್ಯಕ್ತಿಗಳ ಜೀವನ ಮತ್ತು ಅಭಿರುಚಿಯನ್ನು ಮಟ್ಟ 
ಮಾಡು (Levelling) ವುದರ ಮೂಲಕ ಸಮಾನತೆ ತರುತ್ತಿದೆ ಎನ್ನುವ 
ಅಭಿಪ್ರಾಯಕ್ಕೆ ಬರುವುದೂ ಮತ್ತು ಮಾರ್ಕ್ಸ್‌ವಾದಿಗಳ ಪ್ರಕಾರ ಎಲ್ಲರೂ 
ಒಂದೇ ನಿಧವಾದ ಬಟಿ ಯನ್ನು ಧರಿಸಬೇಕು ಒಂದೇ ವಿಧವಾದ ಆಹಾರ 
ವನ್ನು ಒಂದೇ ಪ್ರಮಾಣದಲ್ಲಿ ಎಲ್ಲರೂ ತೆಗೆದುಕೊಳ್ಳ ಜೇಕು ಎನ್ನು ವುದೂ 
ಮಾರ್ಕ್ಸ್‌ವಾದವನ್ನು ಅಸಹ ಸಸ್ಯಕ್ಕೆ ಗುರಿಮಾಡುವುದಾಗಿದೆ. 

ಮಾಕ್ಸ್‌ ೯ವಾದ ಎಲ್ಲರನೂ ಒಂದೇ ಮ ಮಟ್ಟ ಕ್ರೈ ತರುವ ಕೈಯಿಗೆ 
ವಿರುದ್ಧವಾದ ಕಕ ಎಂಬುದನ್ನು ಎಷ್ಟು ಬೇಗನೆ ಜ್‌ ಅಷು 
ಉತ್ತಮ. ಈ et ಚ ರಿ ಏಂಗೆಲ್ಬರು ತಮ್ಮ ಕಮ್ಯೂ 
ನಿಸ್ಟ್‌ ಪ್ರಣಾಳಿಕೆಯಲ್ಲಿ ಪ್ರಾಚೀನ ಸಮಾಜವಾದಗಳನ್ನು ಬಹುಳುಗವಾಗಿ 
ಟೀಕೆಸಬೇಕಾಯಿತು. ಪ್ರಾಚೀನ ಸಮಾಜವಾದಗಳು ಎಲ್ಲರಲ್ಲಿಯೂ ವಿರಕ್ತಿ 
ಯನ್ನೂ ಮತ್ತು ಅತಿ ಅನಾಗರಿಕ ಸಮಾಜದಲ್ಲಿರುವ ಸಮಾನತೆಯನ್ನೂ 
ಬೋಧಿಸಿದ್ದ ರಾದ ಅವನ್ನು ಪ್ರಗತಿ ವಿರೋಧಿ ಎಂದರು, ಸಮಾನತೆಗಾಗಿ 
ಕಾರ್ಮಿಕರು ಮಾಡುತ್ತಿರು ಬೇಡಿಕೆಯ ನಿಜಸ್ವರೂಸನೆಂದರೆ ವರ್ಗ 
ಗಳನ್ನು ನಾಶಮಾಡಬೇಕೆನ್ನುವ ಬೇಡಿಕೆಯಾಗಿದೆ? : 

ಈ ವಿವರಣೆ ಸ ಆರ್ಥಿಕವ ವಸ್ಥೆ ಯಲ್ಲಿ ವ್ಯ ಕೆ ಗಳ 
ಆರ್ಥಿಕ ಸಾ ಿ ನಮಾನಗಳನ್ನು ಅರಿಯುವುದಕ್ಕೆ ಸಾಧ್ಯ ಮಾಡಿಕೊಟ್ಟೆ. ಬಂಡ 
ವಾಳಶಾಹಿ "ವ್ಯವಸ್ಥೆ ಯಕ್ಲಿರುನಂತೆ ವ್ಯಕ್ತಿ ಕ ಉತ್ತ ದನಾ ಸ ಸಾಧನಗಳನ್ನು 
ಖಾಸಗಿಯಾಗಿ ಹೊಂದಿರಲೂ ಮತ್ತು ಕೂಲಿಗಾರರನ್ನು ನೇಮಿಸಿಕೊಂಡು 
ತಮಗೆ ಲಾಭ ಡೊರಕುವ ರೀತಿಯಲ್ಲಿ ಪದಾರ್ಥಗಳನ್ನು ಉತ್ಪಾದಿಸಿ 


(1 17 ನೇ ಕಮ್ಯೂನಿಸ್ಟ್‌ ಪಕ್ಷದ ಕಾಂಗ್ರೆಸಿಗೆ ಸ್ಟಾಲಿನ್‌ ಇತ್ತ ವರದಿ 
do : (Stalin Reports-P. P. H. Bombay, 1944, Page 161). 


೧೦೨ ವೈ ಜ್ಞಾ ನಿಕ ಸಮಾಜವಾದ 


ನಿಕ್ರಯಮಾಡಲೂ ಸಮಾಜವಾದೀ ಆರ್ಥಿಕವ್ಯವಕ್ಚೆ ಯಲ್ಲಿ ಅವಕಾಶವೇ 
ಇಲ್ಲ ಈ ಬಗೆಯ ಸ್ವಾತಂತ ;ರೆರ್ಥಿಕ ರಂಗದಲ್ಲಿ ವರ್ಗ ವಿರಸ, ಶೋಷಣೆ, 
ನಿರುದೊ (ಗಗಳನ್ನು ಯರ ದಲೂ ಸಮಾಜವನ್ನು ಇಬ್ಬಾಗವಾಗಿ- 
ಸ್ಟಾ ಮ ವುಳ್ಳ ವರ್ಗ "ಮುತ್ತು ಸ್ವಾಮ್ಯ ವಿಲ್ಲಧ 5ರ್ಗ-ಒಡೆಯುವುದಶಿಂದಲೂ, 
ಏಸ್ಸರ್ಯವಂತರಾದನಸ ಹಸ ಐಶ್ವರ್ಯವಂತರಾಸುವಂತೆ ಮತ್ತು 

ವಿಲ್ಲವವರು ಇನ್ನೂ ದಃ ತಿಯ ಜೀವನ ನಡೆಸುನಂತೆ ಮಾಡು 
ವ್ರದರಿಂದಲೂ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಅದರ ಪ್ರತಿನಿಧಿ ಬಂಡ 
ನಾಳವರ್ಗವನ್ನು ತೊಡೆದು ಹಾಕಲಾಗಿದೆ. ಉತ್ಪಾದನಾ ಸಾಧನಗಳನ್ನು 
ಖಾಸಗಿಯಾಗಿ ಹೊಂದಿರುವುದು ಸಮಾಜಕ್ಕೆ ಕಂಟಕವೆಂದು ಬಗೆದು ಅವು 
ಗಳನ್ನು ಸಮಾಜೀಕರಣ ಮಾಡಲಾಗಿದೆ. 28 ಮಾಡಲು ಮತ್ತು 
ದುಡಿಮೆಗೆ ತಕ್ಕ ಪ್ರತಿಫಲ ಪಡೆಯಲು ಹಕ್ಕು ಇದೆ. ಶೋಷಣೆಗೆ ಅವಕಾಶ 
ವಿಲ್ಲದಿರುವ ಹೊಸ ಬಗೆಯ ಸಮಾಜವಾದೀ . ಸ್ವಾತಂತ್ರ್ಯವನ್ನೂ ಸಮಾನತೆ 
ಯನ್ನೂ ವ್ಯಕ್ತಿ: ಗಳು ಹೊಂದಿದ್ದಾ ರೆ. ಉತ್ಪಾ ಇ ಸಾಧನಗಳಲ್ಲಿ ಸ್ಟಾ ಮ ಸ 
ಸಮಾಜದ ಏಳಿಗೆಗೆ ಮತ್ತು ವ್ಯಕ್ತಿ ಗಳ ಅಭಿವೃದಿ ಗೆ ಅಡ್ಡಿ ಬರುವ ರ 
ಸಾ ತಂತ್ರ್ಯ ಇವುಗಳು ಹೊರತು, ಮಿಕ್ಕ ಎಲ್ಲ ವಿಧದ ಸ್ತಾ ತಂತ್ರ್ಯಗಳನ್ನು 
ವ್ಯಕ್ತಿಗಳ NS ಬಾಧ್ಯರಿದ್ದಾ ರೆ. 


ರಷ್ಯಾದಲ್ಲಿ ಸಮಾಜವಾದೀ ವ್ಯವಸ್ಥೆ ಆರ್ಥಿಕವಾಗಿ ವರ್ಗರಹಿತ 
ಸಮಾಜವನ್ನು ಉದ್ರೋಹಿಸಿದ್ದರೆ, ರಾಜಕೀಯ ರಂಗದಲ್ಲಿ ಪ್ರಜಾಸತ್ತಾತ್ಮಕ 
ಥ್ರೇಯಗಳಿಗೆ ಮಾನ್ಯತೆ ಕೊಟ್ಟಿದೆ. 1 


(1) ಸೋವಿಯಟ್‌ ಪ್ರಜಾಸ್ರಭುತ್ವಕ್ಕೂ ಬಂಡವಾಳಶಾಹಿ ಪ್ರಜಾಪ್ರಭು 
ತ್ವಠ್ಕೂ ಹಲವು ವ್ಯತ್ಯಾಸಗಳಿವೆ. ಉತ್ಪಾದನಾ ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯ, 
ಕೂಲಿಯನವರನ್ನು ನೇಮಿಸಿಕೊಂಡು ಲಾಭಕ್ಕಾಗಿ ನಡೆಯುವ ಉತ್ಪಾದನೆ, 
ಖಾಸಗೀ ಈ ವ್ಯವಹಾರೈ ಉದ್ಯಮಗಳಲ್ಲಿ ಕೂ ಪ್ರವೇಶಿಸದಿರುವುದು, 
ಇವು ಎಂಡೆ ಜಾಡಿನ ಜತ - ಹಾತ್‌ ಗಳ ಅರ್ಥಿಕವ್ಯವಸ್ಥೆ ಯಾಗಿದೆ. ಇದಕ್ಕೆ 
ಪ್ರತಿಯಾಗಿ ಜಾ ಟ್ರ ಆರ್ಥಿಕವ್ಯನಸ್ಥೆ ಸೋಪವಿಖಟ್‌ ಪ್ರಜಾಸತ್ತೆಯ 
ಆಧಾರವಾಗಿದೆ ಆರ್ಕಿಕವ್ಯವಸ್ಥೆಗೂ ರಾಜ್ಯವ್ಯವಸ್ಥೆಗೂ ನಿಕಟ ಸೆಂಬಂಧವಿದೆ 
ಎಂದೂ ಸೋವಿಯಟ್‌ ಪ್ರಜಾಸತ್ತೆ ತಿಳಿಸುತ್ತದೆ. ಬಂಡವಾಳ ಆರ್ಥಿಕವ್ಯವಸ್ಥೆಯ 


ರಷ್ಯಾದಲ್ಲಿ ಸಮಾಜನಾದೆ ೧೦೩ 


ಮೊದಲನೆಯದಾಗಿ, ರಷ್ಯಾದಲ್ಲಿದ್ದ ವಿವಿಧ ಜನಾಂಗಗಳಿಗೆ ಸ್ವಯಂ 
ನಿರ್ಣಯದ ಹಕ್ಕನ್ನು (Right of Self Determination) 
ನೀಡಲಾಗಿದೆ. ಪ್ರತಿ ಜನಾಂಗ ತನ್ನ ಸ್ವಂತ ಇಚ್ಛೆಯಿಂದ ಸಮಾಜವಾದೀ 
ರಾಜ್ಯವ್ಯವಸ್ಥೆ ಯಲ್ಲಿ ಭಾಗವಹಿಸಲು ಅವಕಾಶ ಕೊಡಲಾಗಿದೆ. ಈ ಜನಾಂಗ 
ಗಳು ರಷ್ಯ್ಯಾದೇಶದಲ್ಲಿ “ ಸಂಯುಕ್ಕಸಮಾಜವಾದೀ ಸೋವಿಯಟ್‌ ರಾಷ್ಟ್ರ 
ಗಳು * (Union of the Soviet Socialist Republics) 
ಎಂಬ ಹೆಸರಿನಿಂದ ಒಂದು ಒಕೊ ಬಿಕ್ಕೆ ಸೇರಿವೆ. 
ಎರಡನೆಯದಾಗಿ, ಕ್ರಾಂತಿಯ ಕಾಲದಲ್ಲಿ ಕಾರ್ಮಿಕವರ್ಗದ ಅಧಿಕಾರ 
ವನ್ನು ವ್ಯಕ್ತಪಡಿಸುವ ಸೋವಿಯಟ್‌ಗಳು (ಆಡಳಿತ ಸಮಿತಿಗಳು) ಪ್ರತಿ 
ಸರ್ಕಾರದ ಹಾಗೆ (Counter Government) ದೇಶದಾದ್ಯಂತ 
ಉದ್ಭವಿಸಿದವು. ಕಾರ್ಮಿಕರ ಏಕ್ಳೈಕ ಪ್ರಭುತ್ವವನ್ನು ಪ್ರತಿಬಿಂಬಿಸುವ ಕೇಂದ್ರ 
ಗಳಾದವು. ಸೋವಿಯಟ್‌ಗಳಿಂದ ಚುನಾಯಿತರಾದ ಪತಿಫಿದಿಗಳಿಂದ 
ಪ್ರಾಂತೀಯ ಮತ್ತು ಕೇಂದ್ರಸರ್ಕಾರ ರಚನೆಯಾಯಿತು. ಷ್ಟ 
ಮೂರನೆಯದಾಗಿ ಸೋವಿಯಟ್‌ ಪೌರರು ವಾಕ್‌ಸ್ನಾತಂತ್ರ $ನನ್ನೂ, 
ಅಭಿಪ್ರಾಯೆ ಸ್ನಾತಂತ್ರ್ಯವನ್ನೂ ಸಂಘ ಸ್ಮಾತಂತ್ರ್ಯವನ್ನೂ ಮತಕೊಡುವ 





ಆಧಾರದಮೇಲೆ ರೂಪಿತವಾಗಿರುವ ಪ್ರಜಾಸತ್ತೆ ನೈಜ ಪ್ರಜಾಸತ್ತೆಯಾಗುವುದಿಲ್ಲ 
(Real Democracy), ಹಣದ ಪ್ರಭಾವವಿದ್ದು, ೦ಜಕೀಯವೂ, ಸಾರ್ವಜನಿಕ 
ಜೀವನವೂ ಹಣವುಳ್ಳವರ ಅಥವ ಅವರ ಹಿಂಬಾಲಕರ ಅಥವ ರಾಜಕೀಯ ನಡೆಸಿ 
ಹಣ ಸಂಪಾದನೆ ಮಾಡಿಕೊಳ್ಳುವವರ ಸ್ವತ್ತು ಅಥವ ಉದ್ಯೋಗವಾಗುತ್ತದೆ, 
ಸರ್ಕಾರವು ಹಣಗಾರರ ಅಥನ ಸ್ಥಾಮ್ಯವುಳ್ಳವರ ಹಿತರಕ್ಷಣೆಗಾಗಿ ಇರುತ್ತದೆ, 
ವರ್ಗಗಳ ಇರುವಿಕೆಯನ್ನೂ ಸ್ವಾಮ್ಯದ ಪ್ರಭಾವವನ್ನೂ ನಾಶಪಡಿಸಲು 
ಹೋರಾಟ ಹೂಡಿದ ರಸ್ಕಾದ ಸಮಾಜವಾದೀ ಕ್ರಾಂತಿ ತನ್ನದೇ ಆದ ಮತ್ತು 
ಕಾರ್ಮಿಕವರ್ಗದ ಏಕೈಕ ಪ್ರಭುತ್ವವಿರುವ ಕಾರ್ಮಿಕರ ಪ್ರಜಾಸತ್ತೆಯನ್ನು 
ಸ್ಥಾಪಿಸಿದೆ, ಹೊಸ ಸಮಾಜವಾದೀ ಆರ್ಥಿಕವ್ಯವಸ್ಥೆಯ ಸನ್ನಿವೇಶದಲ್ಲಿ 
ಹೊಸ ರೂಪದ ರಾಜಕಿೀಯವ್ಯವಸ್ಥೆಗೆ ಅಣಿ ಮಾಡಿದೆ, ಆದುದರಿಂದ ರಷ್ಯಾದ 
ಕಾರ್ಮಿಕರ ಪ್ರಜಾಸತ್ತೆಯನ್ನು ಬಂಡವಾಳಶಾಹಿ ಪ್ರಜಾಸತ್ತೆ ಕೊಟ್ಟಿರುವ ಲಕ್ಷಣ 
ಗಳಿಂದ ಅಳೆದು ನೋಡುವುದು ತಪ್ಪಾಗುತ್ತದೆ. 

ಬಂಡವಾಳ ಏಹಿ ಪ್ರಜಾಸತ್ತೆಗೂ ಪಾರ್‌ಲಿಯಮೆಂಟಿರೀ ಪ್ರಜಾಸತ್ತೆಗೂ 
ಇರುವ ಸಂಬ೦ಧದಬಗ್ಗೆ ಮತ್ತು ಪ್ರಜಾಸತ್ತೆಯಬಗ್ಗೆ ಮಾರ್ಕ್ಸ್‌ ವಾದದ ಧೋರಣೆ 
ಬಗ್ಗೆ ಮುಂದೆ 9 ನೇ ಅಧ್ಯಾಯವನ್ನು ನೋಡಿ. 


೧೦೪ ವೈಜ್ಞಾನಿಕ ಸಮಾಜವಾದ 
ಸ್ವಾತಂತ್ರ್ಯವನ್ನೂ ಮತ್ತು ಪ್ರತಿನಿಧಿಯಾಗಿ ಚುನಾವಣೆಗೆ ನಿಭುನ 
ಸ್ವಾತಂತ್ರ್ಯದ ಹಕ್ಕನ್ನೂ ಪಡೆದಿದ್ದಾರೆ. ಆದರ ಯಾವ ವ್ಯಕ್ತಿಗೂ 
ಬಂಡವಾಳ ಆರ್ಥಿಕವ್ಯ ವಸ ಸಿಯನ್ನು ಪ್ರ್ಟೀಕರಸ ಪ್ರಚಾರಮಾತುವ 
ಸ್ಟ್ರಾ ತೆಂತ ಶಕ್ಯಾ ಪ i ರೀತಿಯ ವ ವ ವಸ್ಥೆ ಯನ್ನು 'ತರುವ ಉದ್ದೆ ಶ್ರ 
ದದ pe ಕ್ಷವೊಂದರ ನಿರ್ಮಾಣಕೂ ಅವಕಾಶವಿಲ್ಲ, ಏಕೆಂದರೆ, 
ಶೋಷಣೆ ಮತ್ತು “ಬಂಡವಾಳ ಆರ್ಥಿಕವ್ಯವಸ್ಥೆಯ ನಿರ್ಮೂಲಕ್ಕಾಗಿ 
ಕ್ರಾಂತಿಯು ನಡೆದಿದೆ, ಆದುದರಿಂದ ಡಿ. ರಕ್ಷಣೆ, ವ್ಯವಸ್ಥೆ ಹೊಂದು 
ತ್ತಲಿರುವ ಸಮಾಜವಾದೀ ವ ವ್ಯ ವಸ್ಥೆ ಯ ಸಂರಕ್ಷಣೆ ಜಾರ ಕವ ಗಗ ಈ ಪ್ರ ಕ 
ಕರ್ತವ್ಯ ವಾಗಿದೆ ಸಾ ಮದ್‌ ಪುಷ್ಟಿ (ಕರಣದ ಬಗ್ಗೆ ಅಭಿಪ್ರಾಯ 
ಸ್ಟ್ರಾ ತಂತ್ರ, ಪ್ರಚಾರ ಸಾತ ತಂತ್ರ 5» ಎ ದಿ ಕೂಡಲು. ಕಾರ್ಮಿಕವರ್ಗ 
ಇನ್ನೂ ಸದ್ದವಾಗಿಲ್ಲ ೫: ಕ್ರಾಂತಿಯ ವಿರುದ್ಧ ವರ್ತಿಸುವವ 
ರನ್ನು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಸಮಾಜವಾದೀ ವ್ಯವಸ್ಥೆ ಸೆಗೆ 
ಚ್ಯುತಿ ತರುವ $ ಕ್ರಿಯಾತ ಕರನ್ನು ದಂಔಸಲಾಗುವುದು. 
ನಾಲ್ವಯದಾಗಿ, ನೋವಿಯಲ್‌ ಪ ರ್ರಜಾಪ್ರ ಭುತ್ವ ದಲ್ಲಿ ವಿವಿಧ ರಾಜ 
ಕೀಯ ಪಕ್ಷಗಳ ರಚನೆಗೆ ಸ್ಟಾ ತಂತ ತ್ರ ವಲ್ಲ: Ns ಕು “ಮುಂದಾಳು 
ಸಮೂಹ ” ಆ 1 ಸ ಅವಕಾಶವಿದೆ. ! ಇದಕ್ಕೆ ಕಾರಣ 


ಗಳನ್ನು ಕೊಡಲಾಗಿದೆ. ಕೇವಲ ಬಿನಾ ಭಿಪ್ರಾ ಯವನ್ನು ವ್ಯ ಚ್ಟ ಕ ಪಡಿಸುವುದಾ 
ದ್ದರೆ ನಿವಿಧ ಮತ್ತು ಪ್ರತಿ (0000100) ರಾಜಕೀಯ ಪಗಳ ನಿರ್ಮಾಣ 


1]. ಈ ಮುಂದಾಳು ಸವೂೂಹವನ್ನು ಪಕ್ಷ (Party) ಎಂದು ಸಂಭೋದಿಸು 
ವುದೂ ಉಂಟು, ಅದರೆ ಇದು ಬು pie ಕೋೊ ಪ್ರಜಾಸತ್ತೆಯಲ್ಲಿರುವ ರಾಜ 
ಕೀಯ ಪಕ್ಷಗಳಂತೆ (Political Parties) ಕಾಜ: ಪಕ್ಷವಲ್ಲ. ಸಮಾಜವಾದೀ 
ವ್ಯವಸ್ಥೆಯಲ್ಲಿ ವರ್ಗಗಳು ನಾಶಮಾಡಲ್ಪಟ್ಟ ರುವುದರಿಂದ ವರ್ಗಹಿತವನ್ನು 
(೮1248-171768!) ಸಂರಕ್ಷಿಸಲಿಕ್ಕೆ ಯಾವ ರಾಜಕೀಯ ಪಕ್ಷದ ಆವಶ್ಯಕತೆಯೂ 
ಇಲ್ಲ. ವರ್ಗರಹಿತ (1೩88-1088) ಸಮಾಜದಲ್ಲಿ ಸಮಾಜವಾದೀ ವ್ಯವಸ್ಥೆಯ 
ಅಭಿವ ದ್ಧಿಗಾಗಿ ಮುಂದಾಳೆತ್ವ ವನ್ನು ನರ್ವಹಿತುಭ ನ ಪ್ರಶ್ನೆ ಮಾತ್ರ ನಹ ಡೆ. 
ಆದೆ.ದರಿಂದ ಈ ಮುಂದಾಳು ಸಮ ಹದ ನೇತೃತ್ವ ವನ್ನು ಏಕಪಕ್ಷದ ಸರ್ಕಾರ 
ವೆಂದು ಬಗೆಯುವುದ: ತಪ್ಪಾಗುತ್ತದೆ PM. 2 ವ್ಯವಸ್ಥೆ ಯಲ್ಲಿ ಪಕ್ತದ 
ಅವಶ್ಯಕತೆಯೇ ಇಲ್ಲದಿರುವಾಗ ಏಕಪಕ್ಷದ ಸರ್ಕಾರದ “ene party 
Government) ಸಮಸ್ಯೆಯೇ ಉದ್ಭವಿಸುವುದಿಲ್ಲ. 


8" ರಷ್ಯಾದಲ್ಲಿ ಸಮಾಜವಾದ ಗಿರಿ೫ 


ವಿಲ್ಲದೆ ಅದನ್ನು ವ್ಯಕ್ತಸ ಸಡಿಸಲು ಸಾಧ್ಯ ನಿದ್ದೆ ಬರುವ ಅಭಿಪ್ರಾಯ ಬಹು 
ಮತದ್ದು ಇಲ್ಲಷೇ ಅಲ )ಸಂಖ್ಯಾತರದು, ಸ ಮಾಜ ವ್ಯವಸ್ಥೆ ನಡೆಯಬೇಕಾ 
ದಿ ಬಹುಮತದ ಅಭಿಪ್ರಾಯಕ್ಕೆ ಮಾನ್ಯತೆ ಇರಬೇಕು. ಭಿನ್ನಾಭಿ 
ಪ್ರಾಯವುಳ್ಳವರು ಒಂದು ಸಮಸ್ಯೆ ನಿರ್ಧಾರವಾಗುವ ವೇಳೆಯಲ್ಲಿ ತಮ 
ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶವಿದೆ. ಭಿನ್ನಾಭಿಪ್ರಾಯವನ್ನು 
ಸಭೆ ಬಹುಮತದಿಂದ ಅನುಮೋದಿಸುವುದಾದರೆ ಅದೀ ಕಾರ್ಯನೀತಿಯಾ 
ಗುತ್ತಡೈೆ ಶಾಸನವಾಗುತ್ತದೆ. ಇಲ್ಲವಾದರೆ ಆಲ್ಪ ಸಂಖ್ಯಾತರು ಬಹುಮತ 
ಇರುವ ಅಭಿಪ್ರಾಯಕ್ಕೆ ತಲೆಬಾಗಬೇಕು, 

ಅಭಿಪ್ರಾಯಗಳಲ್ಲಿ ಭಿನ್ನತೆ ಎರಡು ರೂಸಗಳಲ್ಲಿನೆ. ಒಂದನೆಯದು, 
ಆರ್ಥಿಕ ಸಮನನತೆ ಇಲ್ಲದಿರುವ ವ್ಯವಸ್ಥೆ ಸಿಯಲ್ಲಿ ಬರಬಹುದಾದ ಭಿನ್ನಾಭಿ 
ಪ್ರಾಯಗಳು. ಭಿನ್ನಾ ಭಿಪ್ರಾ ಯ ಸ್ವಾಭಾವಿಕವಾ ಎದರ್ಲೂ ಸಾ ಿಮ್ಯದ ಪ್ರ ಪ್ರಶ್ನೆ 
ಬಂದಾಗ ಸಾಮ್ಯ ಉಳ್ಳ ನರ ಮತ್ತು "ಇಲ್ಲದವರ ಅಭಿಸ್ರಾ ವೆ ಪರಸ್ಪರ 
ವ್ಯತಿರಿಕ್ಕನ ವಾಗಿ ಇರುತ್ತ ಡೆ ಏಕೆಂದಕೆ ಸ್ಟಾನ ನ್ಯು ದಪ ಪ್ರಶ್ನೆ ಒಂದು ವರ್ಗದ 
ಜನರಿಗೆ ಸಂಬಂಧಿಸಿಡೆ. ಮತ್ತು ಸ್ಮಾಮ್ಯವರ್ಗದ. ಸ್ವಾನಮಾನಗಳು ಅವರ; 
ಹೊಂದಿರುವ ಸ ಸ್ವಾಮ್ಯ ದಿಂದ ನರ್ಧಾ ರವಾಗುತ್ತಿವೆ. ಆದುದರಿಂದ, ಸ್ವಾಮ್ಯ 
ವರ್ಗದ ಅಭಿಪ್ರಾಯವು ಪ್ರತ್ಯೇಕತೆ ಅಥವಾ ವಿಶೇಷಣತೆಯನ್ನು ಹೊಂದಿರು 
ವಂತೆ ಖಾಸಗೀ ಸ್ಪಾಮ್ಯವು ಮಾಡಿನೆ ಈ ವಿಶೇಷಣತೆಯಿಂದ ಕೂಡಿ 
ರುವ ಭಿನ್ರಾಭಿಪ್ರಾಯ ಮೂಲಭೂತವಾದದ್ದು ; ಮಕ್ಕು ಉತ್ಪಾದನಾ 
ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯಕೈ ಎಡೆಯಿರ ವ ಆರ್ಥಿಕ ವ್ಯವಸ್ಥೆ ಗಳ 
ಲ್ಲೆಲ್ಲಾ ಸಾ ಮ್ಯದ ರಕ್ಷಣೆಯೇ ವರ್ಗ ರಾಜಕೀಯಕ್ಕೂ (Class- 
ls "ಮುತ್ತು ವಿವಿಧ ರಾಜಕೀಯ ಪಕ್ಷಗಳು ಜನ ತಾಳುವುದಕ್ಕೂ 
ಕಾರಣವಾಗಿದೆ. ಬಂಡವಾಳಶಾಹಿ ಪ್ರಜಾಸತ್ತೆಯಲ್ಲಿರುವ (Capitalist 
or Bourgeoisie Democracy) ವಿನಿಧ ರಾಜಕೀಯ ಪಕ್ಷಗಳ 
ಒಳಂತರಾಳ (ಸಮಾಜವಾದಿ ಪಕ್ಷಗಳು ಹೊರತು) ಇದೇ ಆಗಿದೆ. 
ಇದರಿಂದಾಗಿ, ಬಂಡವಾಳಶಾಹಿ ಪ್ರಜಾಸತ್ತೆಯಲ್ಲಿರುವ ವಿವಿಧ ರಾಜಕೀಯ 
ಸಕ್ತಗಳ ಸ್ವ ಸ್ನರೂಪವನ್ನೂ ಮತ್ತು `ಥ್ಯೀಯಾಳನ್ನೂ ವಿಂಗಡಿಸುವಾಗ ಇವು 

ಖಾಸಗೀ ಸ ಎ ಪ ಬಗ್ಗೆ ಹೊಂದಿರುವ ಭೋರಣೆಯನ್ನು ಮುಖ್ಯವಾಗಿ 
ಪರಿಗಣಿಸಬೇಕು. ಆಗಲೇ ಖಾಸಗೀ ಸ್ವಾಮ್ಯ ಇರುವ" ಎಡೆ ವಿವಿಧ 


ಹ ಇ 
೧೦೬ ವೈಜ್ಞಾನಿಕ ಸಮಾಜವಾದ 


ರಾಜಕೀಯ ಪಕ್ಷಗಳು ತಮ್ಮ ಇರುವಿಕೆಯನ್ನು ಸಮರ್ಥಿಸಿಕೊಂಡಿರುವುದೂ 
ಮತ್ತು ಬಗೆಹರಿಯದ ಭಿನ್ನಾಭಿಪ್ರಾಯನ್ರ ಸೆಮಾಜದಲ್ಲಿ ಪ್ರ ವೇಶಿಸಿ ವರ್ಗ 

ರಸಕ್ಕೆ ಕಾರಣವಾಗಿರುವುದೂ ಅರ್ಥವಾಗುತ್ತದೆ, ಆದರೆ" ಈಗ ಕಾರ್ಮಿ 
ಅ ಕ್ರಾ ೦ತಿಯು ವಿವಿಧ ರಾಜಕೀಯ ಪಕ್ಷಗಳ ಇರುವಿಕೆಗೆ ಆಧಾರವಾಗಿದ್ದ 
ಖಾಸಗೀ ಸಾ ್ವಮ್ಯವ ನ್ನು ನಾಶಪಡಿಸಿದ ಮತ್ತು ಹಾಗೆಯೇ ಭಿನ್ನಾ ಭಿ 
ಪ್ರಾಯದಲ್ಲಿ ದ್ದ ಪ್ರತ್ಯೆ ಕತೆ ಅಥವ ವಿಶೇಷಣತೆಯೂ ಸಹ ನಾಶಹೊಂದಿದೆ. 


ಎರಡನೆಯದು ಆರ್ಥಿಕ ಸಮಾನತೆ ಇರುವ ವ ವಸ್ಥೆ ಯಲ್ಲಿ ಬರಬಹು 
ದಾದ ಭಿನ್ನಾ ಭಿಪ್ರಾ ಯಗಳು. ಈ ವರ್ಗರಹಿತ ಸಮಾಜ ವ್ಯವಸ್ಥೆ ಯಫ್ಲಿ 
ಭಿನ್ನಾಭಿಪ್ರಾಯಗಳಿಗೆ ವಿಶೇಷಣತೆಯಾಗಲೀ ಅಥವಾ ಪ ತ್ಯೆ (ಕತ್ರೆಯಾಗಲೀ 
ಇರುವ್ರಿದಿಲ್ಲ ವಿಶೇಷಣಕ್ಕೆ ಕಾರಣವಾಗಿದ್ದ ಸ್ವಾಮ್ಯನನ್ನು ನಾಶಪಡಿಸ 
ಲಾಗಿದೆ. ಸಮಾಜವಾದೀ *ವ್ನವಸ್ಥೆ ವೃಕ್ತಿಗಳಿಗೆ ಅರ್ಥಿಕವೌಗಿ ಸಮಾನ 
ಸ್ಥಾನಮಾನಗಳನ್ನು ಗಳಿಸಿಕೊ ದ Cy ನೊತಹ ವ್ಯವಸ್ಥೆಯಲ್ಲಿ ಸಂಭವಿಸುವ 
ಭಿನ್ನಾ ಭಿಪ್ರಾಯಗಳು ಸಾಮಾನ್ಯ ಸ್ನಭಾವದ್ದಾಗಿವೆ. ಆದುದರಿಂದಲೇ 
ಉತ್ಪಾದನಾ ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯ ವನು ರಕ್ಷಿಸಲು ಇರುವ 
ಎ ರಾಜಕೀಯ ಪಕ್ಷಗಳಿಗೆ ಸ್ಥಳವಿಲ್ಲ. ಸೆಂಭವಿಸುನ ಸಾಮಾನ್ಯ ಭಿನ್ನಾಭಿ 
ಪ್ರಾಯಗ; ಳು ಬಹುಮತದ ತತ್ರ", ದ ಮೇಲೆ ನಿರ್ಧಾರವಾಗುವುದರಿಂದ, 
ಮ ದ್ಧಿ ಸಾಧಿಸಬೇಕಾಗಿರುವೆ ರಷ್ತಾದ ಸಮಾಜವಾದೀ ವ್ಯವಸ್ಥೆ ಯಲ್ಲಿ 
ಮುಂಶಾಸಿತ್ತ ವಹಿಸಲು ಕಮ್ಮೂನಿಸ್‌ ಪಕ್ಷಕ್ಕೆ ಮುದಾಳು ಸಮೂಹ 
ಮಾತ್ರ ಅವಕಾಶವಿದೆ. ಈ ಪಕ್ಷದ ಪ್ರಥಮ ಸತ ಸಸುತ ಕ್ರಾಂತಿಯಿಂದ 
ಬಭಿನರುವ ಸಮಾಜವಾದೀ ದವಸ ಯನ್ನು ೦ರಕ್ಷಿಸುವುದು ಮತ್ತು 
ಸಮಾಜವಾದೀ ವ್ಯವಸ್ಥೆಗೆ ಕುಂದು*ತರುವ'ಪ ಪ್ರತಿಗಾಮಿ ಶಕ್ತ ಗಳನ್ನು” 
(Reactionary forces) ದಮನಮಾಡುವುದು. ಸಮೌಜವಾದೀ 
ವ್ಯವಸ್ಥೆ ಕ್ರಮೇಣ ಬಲಗೊಂಡ ಹಾಗೆ ಬೇರೂರಿದಹಾಗೆ, ಯಾವ ಪಕ್ಷದ 
ಲಕ ಜತೆಯೂ ಇಲ್ಲವಾಗುತ್ತದೆ. ಸಮಾನ ಸಾಮಾಜಿಕ, ರಾಜಕೀಯ 
ಮತ್ತು ಆರ್ಥಿಕ ಸ್ಥಾನಮಾನಗಳನ್ನು ಪಡೆದಿರುವ ಜನ ಸಮುದಾಯ 
ಬಹುಮತ ಅಭಿಪ್ರಾಯದಂತೆ ಸ ಸಮಾಜವನ್ನು ನಿರ್ವಹಿಸುತ್ತದೆ. 


(1) ಆರ್ಥಿಕ ಸಮಾನತೆ ಇರವ ಮತ್ತ ಇಲ್ಲದಿರುವ ಎರಡು ವ್ಯವಸ್ಥೆ 
ಗಳನ್ಲೂ ಬಹುಮತ ತತ್ತ್ವಕ್ಕೆ (Majority Principle) ಮಾನ್ಯತೆ ಇದ್ದರೂ, 
ಆರ್ಥಿಕ ಸಮಾನತೆ ಇಲ್ಲದಿರುವೆ (ಖಾಸಗೀ ಸ್ವಾಮ್ಯವಿರುವ) ವ್ಯವಸ್ಥೆಯಲ್ಲಿ 
ಅಭಿಪ್ರುಯ, ಸೂಚನೆಯಲ್ಲಿ ಸ್ವಾಮ್ಯವರ್ಗಕ್ಕಿರುವ ಸೌಲಭ್ಯಗಳನ್ನು ಗಮನಿಸು 
ವುದು ಅಗತ್ಯವಾಗಿದೆ, 


ರಷ್ಯಾದಲ್ಲಿ ಸಮಾಜವಾದ ಗಿ೦೭೭ 


ಐದನೆಯದಾಗಿ, ಕಾರ್ಮಿಕ ಪ್ರಜಾಸತ್ತೆ (770161೩7187 Demo- 
racy) ಬಂಡವಾಳಶಾಹಿ ಪ್ರಜಾಸತ್ತೆ ಯಿಂದ ಬೇರೆಯಾಗಿದೆ. ಬಂಡವಾಳ 
ಪ್ರಜಾಸತ್ತೆಯಲ್ಲಿ ಇರುವುದು ನಾಮಾಂಕಿತದ ಪ್ರಜಾಸತ್ತೆ. ಬಂಡವಾಳ 
ಶಾಹಿ ಪ್ರಜಾಸತ್ತೆ ಸ್ವಾಮ್ಯದ ಮೇಲೆ ನಿಂತಿರುವುದರಿಂದ ವ್ಯಕ್ತಿಗಳ ಸಾಮಾ 
ಜಿಕ ಮತ್ತು ಆರ್ಥಿಕ ಸ್ಥಾನಮಾನಗಳು ಅಸಮಾನವಾಗಿವೆ. ಸ್ವಾಮ್ಯವನ್ನು 
ಹೊಂದಿರುವ ವರ್ಗ ರಾಜ್ಯಶಕ್ತಿಯನ್ನು ತನ್ನ ಹಣದ ಬಲದಿಂದ ತನ್ನ 
ಉಪಯೋಗಕ್ಕೆ ತಿರುಗಿಸಿಕೊಳ್ಳಲು ಅವಕಾಶವಿದೆ. ಸಾಮ ವನ್ನು ಹೊಂದಿ 
ರದ ವ್ಯಕ್ತಿಗಳು ಗಣನೆಗೆ ಬರುವುದಿಲ್ಲ. ಅವರು ರಾಜಕೀಯ ಹಕ್ಕುಗಳನ್ನು 
ಅನುಭವಿಸಲು ಹಣದ ಚೈತನ್ಯ ಸಾಲದೆ ಇರುತ್ತಾರೆ. ಪ್ರಜಾಸತ್ತೆ ಹಣ 
ವಿದ್ದವರಿಗೆ ಮಾತ್ರ ಮೀಸಲಾದ ಸ್ವತ್ತಾಗಿದೆ. ಪ್ರಜಾಸತ್ತೆಯ ಸೋಗಿನಲ್ಲಿ 
ಬಂಡವಾಳವರ್ಗ ಕಾರ್ಮಿಕರನ್ನು ಮತ್ತಷ್ಟು ಶೋಷಣೆಮಾಡುತ್ತಿ ದೆ. ಸತ್ತ 
ವುಳ್ಳ ಪ್ರಜಾಸತ್ತೆಯನ್ನು ತರುವ ದೃಷಿ ಯಿಂದಲೇ ರಷ್ಮಾದ ಕಾರ್ಮಿಕರ 
ಕ್ರಾಂತಿ ಬ:ಡವಾಳಶಾಹಿ ವ್ಯವಸ್ಥೆ ಯನ್ನು ನಿರ್ಮೂಲಮಾಡಿದೆ. ಮೂಲೋ 
ಶ್ಸಾಟನೆಯಾದ ದೇಶೀಯ ಬಂಡವಾಳವರ್ಗದಿಂದ ಮತ್ತು ಹೊರ ಬಂಡ 
ವಾಳಶುಹಿ ರಾಷ್ಟ್ರಗಳಿಂದ ಬರುವ ಪ್ರತಿಭಟಿನೆಯನ್ನೂ ಮತ್ತು ಕ್ರಾಂತಿಗೆ 
ವಿರುದ್ಧ ೆಸುವೆ" ವಿನಾಶಕಾರ್ಯಗಳನ್ನೂ ತಡೆಗಟ್ಟುವ ದೃಷ್ಟಿ ಯಿಂದ 
ನಿರೋಧ ಕ್ರಮಗಳನ್ನು ಕೈಗೊಳ್ಳ ಲಾಗಿದೆ. ಸ್ಪಾಮ್ಯವರ್ಗದಮೇಲೆ ಕಾರ್ಮಿಕ 
ವರ್ಗದ ಏಕೈಕ ಪ್ರಭುತ್ತವನ್ನು ಘೋಷಿಸಲಾಗಿದೆ, ಸ್ವಾಮ್ಯವರ್ಗದ ರಾಜ 
ಕೀಯ ಸ್ವಾತಂತ್ರ ದ ಮೇಲೆ ಮುಟ್ಟ ಗೋಲು ಹಾಕಲಾಗಿದೆ. ಆದದರಿಂದ 
ಕಾರ್ಮಿಕವರ್ಗದ ಶತ್ರು ವಾದ ಬಂಡವಾಳವರ್ಗದ ಮೇಲೆ ಸರ್ವಾಧಿಕಾರ, 
ಕಾರ್ಮಿಕನರ್ಗಕ್ಕೆ ಮಾತ್ರ ಅನ್ಹಯಿಸುವ ಹಾಗೆ ಪ್ರಜಾಸತ್ತೆ ಇದೆ. ಇನೇ 
ರಷ್ಯಾದ ಸಮಾಜವಾದೀ ವ್ಯವಸ್ಥೆ ಯಲ್ಲಿರುವ ಕಾರ್ಮಿಕ ಪ್ರಜಾಸತ್ತೆ, 
ಸೋವಿಯಟ್‌ ರಾಷ್ಟ್ರದ ಇತಿಹಾಸದಲ್ಲಿ 1936 ಬಹಳ ಮುಖ್ಯವಾದ 
ವರ್ಷ. 1917 ರಿಂದ 1936 ರ ವರಗೆ ಅನೇಕ ಸಮಸ್ಥೆಗಳು ಬಗೆಹರಿ 
ದಿದ್ದವು ಮತ್ತು ಅನೇಕ ಸರಿಹಾರಕ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು 
ನೈ.ಗೊಳ್ಳಲಾಗಿದ್ದಿತು,, ಮೊದಲನೆಯದಾಗಿ, ಸಮಾಜವಾದೀ ವ್ಯವಸ್ಥೆ 
ಬೇರೂರಿ ಯೋಜನೆಗಳಿಂದ ಸಂಪತ್ತು ವರ್ಷೇ ವರ್ಷೇ ಸಾಂಗವಾಗಿ ಕ್ರಮ 
ವಾಗಿ ವೃದ್ಧಿ ಹೊಂದಿದ್ದಿ ತು. ಸಾಧಿಸಲು ಅಸಾಧ್ಯವೆಂದು ಬಗೆದ ಆರ್ಥಿಕ 


೧೦೮ ವೈಜ್ಞಾನಿಕ ಸಮಾಜವಾದ 


ಯೋಜನೆಗಳನ್ನು ಜನಸಮುದಾಯ ಅತಿ ಉತ್ಸಾಹದಿಂದ ಕೆ ಗೊಂಡು 
ಅವಧಿಗೆ ಮುಂಚೆಯೇ ಯೋಜನೆಗಳನ್ನು ಮುಗಿಸಿತ್ತು. ನಿರುದ್ಯೋಗ ಮತ್ತು 
ಶೋಷಣೆ ಕಣ್ಮಕೆಯಾಗಿದ್ದ ವು. ಜನಸಮುದಾಯಕ್ಕೆ ಉತ್ತಮ ಆರ್ಥಿಕ 
ಮಟ ವೂ ದೇಶಕ್ಕೆ ಸ್ವಯಂ ಸಂಪೂರ್ಣಕಿೆಯೂ ಬಂದಿದ್ದಿತ್ತು ಬಂಡವಾಳ 
ವರ್ಗಗಳ ಅವಶೇಷಗಳು ಇಲ್ಲವಾಗಿ ವರ್ಗರಹಿತ ಸಮಾಜ ರೂಪ 
ಗೊಂಡಿದ್ದಿತು. 

ಎರಡನೆಯದಾಗಿ, ರಷ್ಯಾದ ಸುಮಾರು 17 ವಿವಿಧ ಜನಾಂಗಗಳಿಗೆ 
ದೊರೆಕಿದ ಸ್ವಯಂ ನಿರ್ಣಯದ ಹಕ್ಕು ಸಾಂಸ್ಕ ತಿಕ ರಕ್ಷಣೆ ಮತ್ತು 
ಪ್ರೋತ್ಸಾಹ ಅಲ್ಪ ಸಂಖ್ಯಾತ ಜನಾಂಗಗಳ ಸಮಸ್ಯೆಯನ್ನು ಬಗೆಹರಿಸಿ 
ದ್ದಿತು. ಅವರುಗಳೆಲ್ಲರೂ ಸಂತುಷ್ಟರಾಗಿ ಸೋವಿಯಟ್‌ ರಾಷ್ಟ್ರದ ಸರ್ವ 
ತೋಮುಖದ ಅಭಿವೃದ್ಧಿಗೆ ಬೆಂಬಲನೀಡಿದ್ದ ರು. ಹಿಂದುಳಿದ ಜನಾಂಗಗಳು 
ಅತಿ ಶೀಘ್ರದಲ್ಲೇ ಮುಂದುವರಿದ ಜನಾಂಗಗಳ ಸಮಕ್ಕೆ ಬರತೊಡಗಿದ್ದವು. 


ಮೂರನೆಯದಾಗಿ, ದೇಶದ ಆರ್ಥಿ ಕಾಭಿವೃದ್ಧಿ ಯ ಜೊತೆಜೊತೆಯಲ್ಲೇ 
ಜನಸಮುದಾಯದ ಯೋಗಕ್ಷೇಮಕ್ಕೆ ಕೊಟಿ ಹಬೆ ಗೆ ಗಮನದಿಂದ ಅನಕ್ಷರ 
ಸರು ಅಕ್ಷರಸ್ಸರಾಗಿದ್ದರು. ಔನ್ಯಾಢಿಕ ಶಿಕ್ಷಣವನ್ನು ಜನಸಮುದಾಯದಲ್ಲಿ 
ಹರಡಲೂ, ಹೆಚ್ಚು ಹೆಚ್ಚು ಮೆಂದಿ ಜಾ ನಾರ್ಜನೆಮಾಡಲೂ, ಕ್ಸ ಗೊಂಡ 
ಕ್ರಮಗಳಿಂದ ಟದ್ಯೊ ಗಿಕ ಶಿಕ್ಷಣ ಕೇಂದ್ರಗಳೂ ವಿಶ್ವವಿದ್ಯಾನಿಲಮಗಳೂ 
ಅಧಿಕ ಪ್ರಮಾಣದಲ್ಲಿ ಸ್ಥಾ ನಿತವಾಗಿದ್ದ ವು. ಜನರ ಆರೋಗ್ಯ ಭಾಗ್ಯವನ್ನು 
ಕಾಪಾಡಲು ವಿಶ್ರಾಂತಿ ಗೃಹಗಳು ವೇತನವುಳ್ಳ ವಿರಾಮ ಮತ್ತು ವೈದ್ಯ 
ಕೀಯ ಸೌಲಭ್ಯ ಇವುಗಳನ್ನು ಹೇರಳವಾಗಿ ಒದಗಿಸಲಾಗಿದ್ದಿ ತು. ಸ್ತ್ರೀಯರ 
ಸ್ಥಾನಮಾನಗಳನ್ನು ರಕ್ತಿಸಲು, ಅವರು ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ 
ಪುರುಷರಂತೆ ಸಮಾನ ಭಾಗಿಗಳಾಗಲು ಮತ್ತು ನಾಡಿನ ಸುಸಂಸ್ಕೃತ 
ತಾಯಂದಿರಾಗಲು ಹೆಚ್ಚು ಗಮನ ಸೊಡಲಾಗಿತ್ತು. ಜನರು ನಿತ್ಯ ಬಳಕೆಯ 
ಸ್ವತ್ತುಗಳನ್ನು (pel belongings) ಖಾಸಗಿಯಾಗ ಹೊಂದಿ 
ರಲು, ಬರುವ ವರಮಾನವನ್ನು ತಮಗೆ ಇಸ ಬಂದಂತೆ ಖರ್ಚುಮಾಡಲು 
ಅಥವಾ ಕೂಡಿಡಲು, ಅಥವಾ "ಇತ ಬಯಕೆಯ ಸತ್ತು ಗಳನ್ನೂ ಕೂಡಿಟ 
ಹಣನನ್ನೂ ಮಕ್ಕಳು ಮರಿಗೆ ಬಿಟ್ಟು ಹೋಗಲು ಶಾಸನದ ರಕ್ಷಣೆ ಕೊಡೆ 
ಲಾಗಿತ್ತು. ; 





ಜೋಸೆಫ್‌ ಸ್ಟಾಲಿನ್‌ 


ರಷ್ಯಾದಲ್ಲಿ ಸಮಾಜವಾದ ೧೦೯ 


ನಾಲ್ಲನೆಯದಾಗಿ, ಜನಸಮುದಾಯದಲ್ಲಿ ರಾಜಕೀಯ ಜಾಗೃತಿಯನ್ನು 
ತರಲೂ ಮತ್ತು ಸಮಾಜ ವ ಮ ಪ ್ರತಿಯೊಬ್ಬರ ಸ ಸಾ ನಮಾನ್ನ ಹಕ್ಕು 
ಗಳು ಮತ್ತು ಕರ್ತವ್ಯಗಳನ್ನು ತಿಳಿಸಲೂ  ಮಾರ್ಕ್ಸ್‌-ಎೆಗೆಲ್ಲ ರ ಸಮಾಜ 
ವಾದೀ ತತ ವನ್ನು ಪ್ರ ಚಾರ ಮಾಡಲಾಗಿತ್ತು. ಮನುಷ್ಯ ಸ ಕೃಭಾವ ಆವರ 
ಣದ ಪ್ರಭಾನೊಂದ ಹೆಗೆ ಬಹುಮಟ್ಬಿಗೆ ನಿರ್ಧಾರವಾಗುತ್ತದೆ. ಮತ್ತು ಹೊಸ 
ಸಮಾಜ ಜವಾದೀ ವ್ಯವಸ್ಥೆಯ ಆವರಣದಲ್ಲಿ ಮನುಷ ಸ್ವಭಾವ ಹೇಗೆ ಪರಿ 
ವರ್ತನೆ ಹೊಂದಿದೆ ಮತ್ತು ಹೊಂದುತ್ತಿದೆ ಎಂಬು ಜನಸಮುದಾಯಕ್ಕೆ 
ಸ್ಪಂತ ಅನುಭವದ ಮಾತಾಗಿತ್ತು. 
ಚ ಮೇಲ ೦ಡ ರೀತಿಯಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಸಮಾಜ 
ವಾದೀ ವ್ಯವಸ್ಥೆ ಯ ಮುಂಡೋಟವನ್ನು ನಿರ್ದೇಶಿಸುವ ರೀತಿಯಲ್ಲ ಸ್ಟಾಲಿ 
ನ್ದ ನ ಮುಂದಾಳತ್ವದಲ್ಲಿ ಒಂದು "ಸಂವಿಧಾನವು 1936 ರಲ ತ 


ವಾಯಿತು ಈ ಸಂವಿಥಾ ಥಾನವನ್ನು ಸೋವಿಯಟ್‌ ಜನರು 1917 ರಿಂದ 
1936 ರ ವರೆಗೆ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ 


ಸಾಧಿಸಿರುವ ಮುಂದೋಟದ ಕ್ರೋ ಢೀಕರಣೆ ಎಂಬಂತೆ ಮತ್ತು ಇನ್ನೂ 
ಮುಂದುವರೆಯುವುದಕ್ಕೆ ನಿರ್ಮಿಸಿಕೊಂಡ ಸಾಧನವೆಂಬಂತೆ ಆಚರಣೆಗೆ 
ತರಲಾಯಿತು 1036 ರ ಸಂವಿಧಾನದ ಬಗ್ಗೆ ಸಾಲಿನ್‌ ವಿವರಣೆ ಇತ್ತು 
ಸೋವಿಯಟ್‌ ಜನರು ಸಮಾಜವಾದೀ ವ್ಯ ನನ್ನಿ ಯನ್ನು ದಾಟ ಕಮೂ ಪಿಸ್ಸ್‌ 
ವ್ಯವಸ್ಥೆಗೆ ಹೋಗುವುದಕ್ಕೆ ನಿರ್ಮಿ ಕೊಂಡ ಗುರುತಿನಂತಿಜೆ Re 
ಸೋನಿಯಟ್‌ ಕ್ರಾಂತಿ ಮತ್ತು ರಷ್ನಾದ ಸಮಾಜವಾದೀ ವ್ಯವಸ್ಥೆಯ 
ಮುಂದೋಟಿ ಪ್ರಪ ಂಚದ ಇತಿಹಾಸದಲ್ಲಿ ಒಂದು ಘೆಟನಾತ್ಮಕ ನಿಷಯವಾ 
ಗಿದೆ. ಇತರ ದೇಶಗಳಮೇಲೆ ಇದು ಬೀರಿರುವ ಪ ಪ್ರಭಾವ ಅಹಿ ಸ್ವಲ್ಲ. ದಿಫೆ ಟ್ಟ 
ರುವ ಜನಸಮುದಾಯಕ್ಕೆ, ಆರ್ಥಿಕ ದುಃ ಸ್ಥಿತಿ "ಫೋಷಣೆ ಮುತ್ತು ದಬ್ಬಾ 
ಳಿಕೆಗೆ ಸಿಕ್ಕಿ ನರಳುತ್ತಿ ರುವ ರ ಜಟ ರಸ್‌. ಸ 
ಚನೆಯ ಹೆಗ್ಗು ರುತಾಗಿದೆ. ಈ ಕ್ರಾಂತಿಯ ಪ ಶ್ರಭಾವ ದಿನದಿನಕ್ಕೆ ಪ್ರಪಂಚದ 
ಮೂಲೆಮೂಲೆಗೂ ಹಬ್ಬುತ್ತಿದೆ. ವೈಜ್ಞಾ, ನಕ ಸಮಾಜವಾದದ "ಮುನ್ನ ಡೆ 
ಯಲ್ಲಿ ರಷ್ಯಾದ ಮಹಾ ಕ್ರಾಂತಿ ಮತ್ತು ಪ್ರಥಮಬಾರಿಗೆ ಅಲ್ಲಿ ವ್ಯ ವೌ 
ಹೊಂದಿದ Risks ವ್ಯವಸ್ಥೆ ಮಾರ್ಕ್‌ ತತ್ತ್ವ ಸಾಧಿಸಿರುವ ಸ 
ದೊಡ್ಡ ದಿಗ್ವಿ ಜಯವಾಗಿದೆ. ಈ ದಿಗ್ವಿಜಯ ರತ್ಯಾಕ್ಟೆ ಕೊನೆಯಾಗಡದೆ 
ಪ್ರಪಂಚವಕ್ಕೆ € ಸುತ್ತುವರಿಯಲು ಮುಂದೆ ಸಾಗಿದೆ, 


೧೧೦ ರಷ್ಯಾದಲ್ಲಿ ಸಮಾಜವಾದ 


ಅಧ್ಯಯನ : 


Russian Revolution : P. Arnot: 1. ಹಿ *., London. 

The History of the October Revolution : Stalin and Others : 
P.P.H. Bomby, 1944. 

History of the Communist Party of the Soviet Union : 
F.L.P.H., Moscow. 

Problems of Leninism : Stalin: F.L.P. H., Moscow. 

Soviet Communism : Sydney and Beatrice Webb: 
Longmans. 

Law of the Soviet State : Vyshinsky : 
Mac Millan, N. Y. 1948. 


ಸಮಾಜವಾದವೇ ಅಥವಾ ಬಂಡವಾಳವಾದವೇ? 
ಅಧ್ಯಾಯ-7. 


ಒಂದನೇ ಮಹಾಯುದ (1914-18) ವಿರಸಪೂರಿತ ಬಂಡವಾಳಶಾಹಿ 
ವ್ಯವಸ್ಥೆಯ ಪ್ರ ಪ್ರತಿಬಿಂಬವಾಯಿತು. ಲಾಭ ತರಬಲ್ಲ ಮಾರುಕಟ್ಟಿಗಳಿಗಾಗಿ 
ಪ್ರಮುಖ ಬಂಡವಾಳಶಾಹಿ ರಾಷ್ಟ್ರಗಳಾದ ಇಂಗ್ಲೆಂಡ್‌, ಫ್ರಾನ್ಸ್‌, "ಅಮೆರಿಕಾ 
ಗಳಿಗೂ ಮತ್ತು ಎದುರಾಳಿ ಜರ್ಮನಿಗೂ ಉಂಟಾದ ಯಾದವೀಕಲಹ 
ದಿಂದ ಉಂಟಾದ ಪರಿಣಾಮಗಳು ಅಸಿತ ಸಲ್ಲ. ಯುದ್ಧದಿಂದ ನೊಂದ 
ರಷ್ಯಾದ ಜನಸಮುದಾಯ ಕ್ರಾಂತಿಕಾರಕ ಮಾರ್ಗವನ್ನು ಹಿಡಿಯಿತು, 
ಯುದ್ಧಕ್ಕೆ ಮತ್ತು ಶೋಷಣೆಗೆ ಕಾರಣಭೂಕವಾದ ಬಂಡವಾಳಶಾಹಿ 
ವ್ಯವಸ್ಥೆಯನ್ನು ಕ್ರಾಂತಿಯ ಮೂಲಕ ದಮನಮಾಡಿತು , ಸಮಾಜವಾದೀ 
ವ್ಯವಸ್ಥೆಯ ಉದಯವನ್ನು ಘೋಷಿಸಿತು. 
ರಷ್ಯಾದಲ್ಲಿ ಉಂಟಾದ ಸಮಾಜವಾದೀ ಕ್ರಾಂತ್ಕಿ ಇತರ ಬಂಡ 
ವಾಳಶಾಹಿ "ರಾಷ್ಟಗಳ ಕಾರ್ಮಿಕವರ್ಗಕ್ಕೆ ಕ್ರಾಂತಿಪಥನನ್ನು ತೋರಿ 
ಸಿತು. ಜನತೆಯ ಸಮ್ಮುಖದಲ್ಲಿ ಬಂಡವಾಳಶಾಹಿ ಸರ್ಕಾರ 
ಮತ್ತು ಬಂಡವಾಳಶಾಹಿ ವ್ಯವಸ್ಥ ಆಪರಾಧಿಗಳಾಗಿ ಕಂಡುಬಂದವು. 
ಕಾರ್ಮಿಕವರ್ಗದ ಮುಂದಾಳತ್ವದಲ್ಲಿ ಸಮಾಜವಾದೀ ಕ್ರಾಂತಿಯನ್ನು 1 
ನಡೆಸಲು ಜನಸಮುದಾಯ ಸಿದ ವಾಯಿತು, ಈ ಸಂದರ್ಭದಲ್ಲಿ ಸುಧಾರಕರು 


(1) ಕಾರ್ಲ್‌ ಕಾಟು ಕೀ, ಬರ್ಡ್‌ ಸ್ಟೈನ್‌, ಹಿಲ್‌ಫರ್‌ಡಿಂಗ್‌, ಮ್ಯಾಕ್‌ಡೂ 
ನಾಲ್ಡ್‌, ಹಿಂಡ್‌ಮನ್‌, ಟುರಾಟ, ನಾನಡ್‌ರ್‌ವೆಲ್ಲೇ, ಚರ್‌ನೂವಎ”, ಮಾರ್‌ 
ಬಾವ್‌, ಲಾಂಗ್ರೇ ಮತ್ತು ಇತರರು. ಇವರಲ್ಲಿ ಅನೇಕರು ತಾವೂ ಸಹ ಮಾರ್ಕ್ಸ್‌ 
ವಾದಿಗಳೆಂದು ಕರೆದುಕೊಳ್ಳುತ್ತಿದ್ದರು, ಅದರೆ ಮಾರ್ಕ್ಸ್‌ ವಾದದ ತಿರುಳಾದ 
ಕಾರ್ಮಿಕರ ಕ್ರಾಂತಿಕಾರೀ ಚಳವಳಿಯನ್ನಾ ಗಲೀ, ಬಂಡವಾಳವರ್ಗದಿಂದ ಬರುವ 
ಪ್ರತಿಭಟನೆಯನ್ನು ಮುರಿಯಲಿಕ್ಕಾಗಿ ಕಾರ್ಮಿಕರು ರಾಜ್ಯಶಕ್ತಿಯನ್ನು ಉಪಯೋಗಿ 
ಸುವುದನ್ನಾಗಲೀ ಅನುಮೋದಿಸಲಿಲ್ಲ. ಪ್ರಜಾಸತ್ತೆ ಮಾರ್ಗವನ್ನು ಅನುಸರಿಸುವ 
ಸಮಾಜವಾದೀ ಪ್ರಜಾಸತ್ತಾ ತ್ಮಕರು (Social Democrats) ಐದು ಕರೆದು 
ಕೊಂಡರು, 

ಚೈತನ್ಯದಾಯಕ ರೀತಿಯಲ್ಲಿ ಮಾರ್ಕ್ಸ್‌ “ವಾದವನ್ನು ಮಂಡಿಸಿದ ಮತು 
ಮಾರ್ಕ್ಸ್‌ವಾದದ ಕ್ರಾಂತಿಕಾರೀ ಅಂಶಗಳನ್ನು ಎತ್ತಿಹಿಡಿದ ಲೆನಿನ್ನನು ಸಮಾಜ 


೧೧೨ ವೈಜ್ಞಾ ನಿಕ ಸಮಾಜವಾದ 


(Reformists) ಒಡ್ಡಿ ದ ಅಡಚಣೆ ಮತ್ತು ಅವರುಗಳು ಕಾರ್ಮಿ ಕವರ್ಗಕ್ಕೆ 
ಒಗೆದ ದ್ರೋಹ ಸಮಾಜವಾದೀ ಚಳವಳಿಯ ಮುಂದೋಟವನ್ನು ಖಡಿದು 
ನಿಲ್ಲಿಸಿದವು. ಸುಧಾರಕರು ಕಾರ್ಯೋನ್ಮು ಖರಾಗಿ ನಿಂತಿದ್ದ ಕ ಕಾರ್ಮಿಕ 
ವರ್ಗವನ್ನು ತಡೆಗಟ್ಟಿ ದರು ಕ್ರಾಂತಿ MSR ಸಮಯ ಫಬ್ಣವೆಂದು 
ಜಿದರಿಸಿದರ್ಕು KA ಸರ್ಕಾರಡೊಡನೆ ಕಲೆತು ಕ್ರಾಂತಿಯ 
ಶತ್ರುಗಳುಗಿ ನಿಂತರು. ಆದರೂ ಜರ್ಮನಿ ಆಸ್ಟ್ರಿಯಾ, ಇಟಲಿ, ಹಂಗೆರಿ, 
ಇತ್ಯಾದಿ ಹಲವು ಬಂಡವಾಳಶಾಹಿ ರಾಸ್ಟ್ರಗಳಲ್ಲಿ ಕ್ರಾಂತಿಯು ನಡೆದು 
ನಿಫಲಹೊಂದಿತು. 

ಯೂರೋಪಿನ ಹಲವು ರಾಷ್ಟ್ರಗಳಲ್ಲಿ ಕಾರ್ಮಿಕರ ಕ್ರಾಂತಿ ವಿಫಲ 
ವಾದದ್ದ ರಿಂದ ಬಂಡವಾಳಶಾಹಿ ವ್ಯವಸ್ಥೆ ಮತ್ತೆ ಜೀವದಾನ ತ 
ಅನೇಕ "ಬಂಡವಾಳಶಾಹಿ ರಾಷ್ಟ್ರ ಗಳಲ್ಲಿ ಲೆನಿನ್‌ ಖಂಡಿಸಿದ ಸ ಸುಧಾರಕ ಸಮಾಜ 
ವಾದೀ ತತ್ತ್ವ ಗರಿಕಟ ಕೊಳ್ಳಲೂ ಅ; ನಕಾಶಸಿಕ್ಕಿತು. ಸುಧಾರಕ ಸಮಾಜ 
ವಾದದ ಜೊತೆಗ ವಿವಿಧ ರೂಪದ ವಾದಗಳು ಸಮಾಜವಾದವೆಂಬ ಶಿರೋ 
ಆ ತಲೆಹಾಕಿದವು. ಆದ ಯಾವ ಹೊಸವಾದವೂ ಬಂಡವಾಳ 

ಹಿ ವ್ಯವಸ್ಥೆ ತನ್ನೊಡನೆ ತಂದಿದ್ದ ವರ್ಗವಿರಸ್ಕ ಆರ್ಥಿಕಮಸಃಸ್ಥಿತಿ, 
ನರಿ, ಯುದ್ಧ, ಶೋಷಣೆ ಮತ್ತು ಪ್ರಜಾಸತ್ತೆಯ ಸೋಗಿನಲ್ಲಿ 
ನಡೆಯುವ ವರ್ಗ-ರಾಜಕೀಯ ಇವುಗಳನ್ನು ಮಾಕ್ಸ್‌ ೯ವಾದದಂತೆ ವಿಮರ್ಶಿ 
ಸಲ್ಕೂ ಇವುಗಳಿಗೆ ಕಾರಣವಾದ ಬಂಡವ್ನ ಭಶಾಹುಗ ವೃವಸ್ಥೆಯ ಅಂತರಾಳ 
ವನ್ನು ಭೇದಿಸಲೂ ಅಶಕ್ತ ವಾಗಿದ್ದಿ ಶು. ಆದತ್ರೆ ನೊಂದ ಜನತೆ ಮಾತ್ರ 
ರ AN ಹುಡುಕುತಿ ತ್ತು 

ಈ ಹೊಸ ವಾರಗಳು pe ಅವ್ಯವಸ್ಥೆಗೆ ಬಗೆ ಬಗೆಯ ಕಾರಣ 
ಗಳನು ಹುಡುಕಿ ಬಗೆ ಬಗೆಯ ರೂಪದ ಉತ್ತರಗಳನ್ನು ಕೊಟ್ಟಿವು, 





ವಾನಿ ಪ್ರಜಾಸತ್ತಾತ್ಮಕರನ್ನು ಅನುಕೂಲಸಿಂಧುಗಳೆಂದೂ (0೧೦೯೭71583), 
ಸ್ವಪಕ್ಷ ದ್ರೋಹಿ (860೮೩068) ಗಳೆಂದೂ ಘೋಷಿಸಿದನು. ಕ್ರಾಂತಿಕಾರೀ 
ಪಕ್ಷದ ಮೂರನೇ ಅಂತರರಾಷ್ಠಿ ್ರ್ರೀಯನನ್ನು ಸ್ಥಾಪಿಸಿದನು. ಲೆನಿನ್ನನ ಹಿಂಬಾಲ 
ಕರನ್ನು ಕಮ್ಯೂನಿಸ್ಟರೆಂದೂ, ಸಂಧಾರಕ 'ಸಮಾಜವಾದಿಗಳನ್ನು ಸಮಾಜವಾದಿ 
ಗಳೆಂದೂ (Social Deimos or Socialists) ಬರುವ ರೂಢಿಗೆ 


ಬಂದಿತು. 


ಸಮಾಜವಾದವೇ ಅಥವಾ ಬಂಡವಾಳವಾದವೇ ? ೧೧೩. 


ಸಮಾಜವಾದದ ಧ್ಯೇಯ ಹೊಸದಲ್ಲವೆಂದು ಕ್ರೈಸ್ತ ಸಮಾಜವಾದಿಗಳು 
ಹೇಳಿದರು. ಏಸುಕ್ರಿಸ್ತ ಮತ್ತು ಇತರ ಸಾಧುಸಂತರು ಹೇಳಿರುವ ನೀತಿ 
ಗಳನ್ನು ಉದಹರಿಸಲಾಯಿತು. ಜನರು ಕ್ರಿಸ್ತನ ಬೋಧನೆಗಳನ್ನು 
ಮಕಿತಿರುವುಡೇ ಅವ್ಯವಸ್ಥೆಗೆ ಕಾರಣನೆಂದರು, ಆದುದರಿಂದ ಕ್ರಿಸ್ತನ 
ಉನದೇಶಗಳಲ್ಲಿ ನಂಬಿಕೆಯಿಟ್ಟು ಸನ್ಮಾರ್ಗಿಗಳಾಗಬೇಕೆಂದರು. ದಾನಧರ್ಮ 
ಗಳನ್ನು ಮಾಡುವುವಾದರಿ, ನೆರೆಹೊರಿಯವರನ್ನು ಸಹೋದರ ಸ ಬದರಿ 
ಯರೆಂದ: ಭಾವಿಸುವುದಾದರೆ ಎಲ್ಲವೂ ಸರಿಹೋಗುವುದೆಂದರು, ಬಂಡವಾಳ 
ಶಾಹಿ ವ್ಯವಸ್ಥೆಯಲ್ಲಿ ತಪ್ಪಿಲ್ಲ ನ ಮುಖ್ಯ, ಬಂಡವಾಳಗಾರರು ತಾವು ಗಳಿಸುತ್ತಿ 
ರುವ ವರಮಾನ ಮತ್ತು ಹೊ:ದಿರುವ ಸಂ ಸತ್ತು ಎಲ್ಲವೂ ಸಮಾಜಕ್ಕೆ ಸೇರಿ 
ದ್ರೆಂದು ಬಗೆದು ತಾವು ಸಮಾಜದ ಧರ್ಮದರ್ಶಿಗಳೆಂದು (Trustees) 
ಭಾವಿಸುವುದಾದರೆ ವರ್ಗರಹಿತ್ತ ವಿರಸರಹಿತ ಮತ್ತು ಶೋಷಣಾರಹಿತ 


ಸುಖೀಸಮಾಜ ಆಗಮಿಸುತ್ತದೆ ಎಂದರು 


ವಿಕಾಸಸಮಾಜವಾದಿಗಳು 1 ತಮ್ಮ ವಾದವನ್ನು ಮಂಡಿಸ್ಕಿ, ಸಮಾಜ 
ವಾದ ಒಂದು ಧ್ಯೇಯ ಅಥವಾ ಗ;ರಿ ಮಾತ್ರ ಎಂದರು. ಆದುದರಿಂದ ಅದು 
ಕೂಡಲೇ ಬರಲು ಸಾಧ್ಯ ವಿಲ್ಲ :, ಸಾವಧಾನವಾಗಿ ಅದು ಬರಬೇಕು, 


(1) ಎಡ್ವರ್ಡ್‌ ಬರ್ಡ್‌ ಸ್ಟೇನ್‌ ಎಂಬ ಜರ್ಪುನೀ ದೇಶದ ಸುಧಾರಕ 
ಸಮಾಜವಾದಿ ವಿಕಾಸಸಮಾಜವಾದವನ್ನು ಪ್ರತಿಪಾದಿಸಿದನು. ಮಾರ್ಕ್ಸ್‌ 
ನಿಮರ್ಶಿಸಿದ ರೀತ್ಯಾ ಬಂಡವಾಳ ಆರ್ಥಿಕ ವೃವಸ್ಥೆಯ ಪತನ ಮತ್ತು ಸಮಾಜ 
ವಾದೀ ವ್ಯವಸ್ಥೆಯ ಆಗಮನ ಇವು ದುಸ್ಸಾಧ್ಯವೆಂದೂ, ಸದ್ಯದಲ್ಲಿ ಬಂಡವಾಳಶಾಹಿ 
ವ್ಯವಸ್ಥೆಯ ಪತನ ಸಂಭವಿಸುವುದಿಲ್ಲವೆಂದೂ ಈತನ ವಾದವಾಗಿದ್ದಿತು. ಕ್ರಮೇಣ 
ಉಾರ್ಲ೯ಕಾಟ್‌ಸ್ಕ್ರೀ ವುತ್ತು ಇತರರು ವಿಕಾಸವಾದದ ಆರಾಧಕರಾದರು, 


ವಿಕಂಸ ಸಮಾಜವಾದದ ಜೊತೆಗೆ ಇನ್ನೂ ಹಲವು ಬಗೆಯ ವಾದಗಳು 
' ಪ್ರತಿಸಾದಿತವಾದವು, ಇವುಗಳನ್ನು ಎರಡು ಬಗೆಯಾಗಿ ವಿಂಗಡಿಸಬಹುದು, 


೧೧೪ ವೈಜ್ಞಾ ವಿಕ ಸಮಾಜವಾದ 
ಇ 


ಬಂಡವಾಳಶಾಹಿ ವ ವಸ್ಥೆ ಯಲ್ಲಿರುವ ಕೆಲವು ದೋಷಗಳನ್ನು ಎಲ್ಲರೂ ಒಪ್ಪುವ 
ರೀತಿಯಲ್ಲಿ ತಿದ್ದು ಪಡಿ ಮಾಡುವುದರ ಮೂಲಕ ಧ್ಯೇಯವನ್ನು ಸಾಧಿಸ 
ಬೇಕಾಗಿದೆ ಎಂದರು. 





i 


ಒಂದು ಆರ್ಥಿಕ ವಾದ, ಇನ್ನೊಂದು ರಾಜಕೀಯ ವಾದ. ಬಂಡವಾಳ 
ಅರ್ಥಿಕವ್ಯವಸ್ಥೆ ನಿರೀಕ್ಷಣೆ ಮಾಡಿದಂತೆ ಸುಗುಮವಾಗಿಯೂ ವ್ಯವಸ್ಥಿತ ರೀತಿ 
ಯಲ್ಲಿಯೂ ವರ್ಶಿಸದಿದ್ದುದು ಬಂಡವಾಳರಾಹಿ ಅರ್ಥಶಾಸ್ತ್ರಜ್ಞರನ್ನು ದಿಗ್ರ ಮೆ 
ಗೊಳಿಸಿತು ಬಂಡವಾಳ ಶಾಹಿ ಅರ್ಥಶಾಸ್ತ್ರವನ್ನು ಮರುವಿಮರ್ಶೆಗೆ ಒಳಪಡಿಸ 
ಲಾಯಿತು. ಈ ರೀತಿ ಹೊರಬಿದ್ದ ಹೊಸ ವಾದಗಳಲ್ಲಿ ಜೆ. ಎಂ. ಕೀನ್ಸ್‌ ಎಂಬ 
ಅರ್ಥಶಾಸ್ತ್ರಜ್ಞನ ವಾದವು ಬಹು ಮುಖ್ಯವಾದದ್ದು, ಕೂಡಾಣಿಕೆ (Savings) 
ಮತ್ತು ಬಂಡವಾಳ ವಿನಿಯೋಗದ (Investment) ನೀತಿ ಮತ್ತು ಹಣಕಾಸಿನ 
ನೀತಿಯ ಮೂಲಕ ನಿರುಜ್ಯೋಗವನ್ನೂ, ಆರ್ಥಿಕ ಕ್ಷೋಜಿಯನ್ನೂ, ತಡೆಗಟ್ಟು 
ವುದು ಸಾಧ್ಯ್ಮನೆಂದನು. ಒಟ್ಟನಲ್ಲಿ ಆಧುನಿಕ ಬಂಡವಾಳಶಾಹಿ ಅರ್ಥ ಶಾಸ್ತ್ರಜ್ಞರು 
ಆರ್ಥಿಕ ಕ್ಷೇತ್ರದಲ್ಲಿ ಸರ್ಕಾರ ಪ್ರವೇಶಿಸುವುದನ್ನು ಅಂಗೀಕರಿಸಿದ್ದಾರೆ. ಮೊದಲು 
ಆರ್ಥಿಕ ಕ್ಷೇತ್ರದಲ್ಲಿ ಸರ್ಕಾರವು ಪ್ರವೇಶಿಸಕೂಡದೆಂಬುದು ಬಂಡವಾಳ ಶಾಹಿ 
ಅರ್ಥಶಾಸ್ತ್ರಜ್ಞರ ವಾದವಾಗಿತ್ತು. (ಪುಟ 64, 65 ನೋಡಿ.) 


ರಾಜಕೀಯ ವಾದಗಳಲ್ಲಿ " ಬಹುವಾದ' (Pluralism) ಬಹು ಮುಖ್ಯ 
ವಾದದ್ದು. ಡುಗ್ದೀ (uit) ಹುತ್ತು ಕ್ರಾಬೆ (Krabbe) ಈ ವಾದದ 
ಪ್ರಮುಖ ಪ್ರತಿಪಾದಿತರು. ಎಲಿಯಟ್‌, ಲಾಸ್ಟ, ಬಾರ್‌ಕರ್‌ ಇವರುಗಳು 
ಈ ವಾದವನ್ನು ಬೆಳಸಿದ್ದಾರೆ. ಯುದ್ಧಗಳಿಗೂ, ರಾಜ್ಯದಲ್ಲಿ ಸರ್ವಾಧಿಕಾರ ಛಾಯೆ 
ಗಳಿಗೂ ಮತ್ತುನಶಿಸುತ್ತಿರುವ ನ್ಯಕ್ತಿ ಸ್ವಾತಂತ್ರ್ಯಗಳಿಗೂ ಸಾರ್ವಭೌಮ ತತ್ತ್ವದ 
(Sovereignty) ಅರಾಭನೆಯೇ ಪ್ರಮುಖ ಕಾರಣವಾಗಿದೆ ಎಂದು ವಾದಿಸ 
ಲಾಗಿದೆ. ಸಾರ್ಮಭಾಮ ತತ್ತ್ವದ ನಿರಾಕರಣೆಗೆ ಕರೆಕೊಡಲಾಗಿದೆ. 


ಈ ವಾದಗಳ ಬಗ್ಗೆ ಹೆಚ್ಚು ಪ್ರಸ್ತಾವನೆ ಅನಗತ್ಯ. ಸಾರ್ಮಭೌಮ ತತ್ತ್ವವು 
ಕುಸಿದಿಲ್ಲ ಮತ್ತು ಕುಸಿಯುವ ಚಿನ್ನೆಗಳೂ ಇಲ್ಲ. 


ಸಮಾಜವಾದವೇ ಅಥವಾ ಬಂಡವಾಳವಾದವೇ) ೧೧೫ 


ಫೇಬಿಯನ್‌ ಸಮಾಜವಾದಿಗಳು! ತಮ್ಮ ವಾದವನ್ನು ಮಂಡಿಸಿ, 
ಕಾರ್ಮಿಕರು ತಮ್ಮ ವಿಮೋಚನೆಗಾಗಿ ಕ್ರಾಂತಿಕಾರ ಹ ಳವಳಿಯನ್ನು 
ಮೊದಲು ಬಿಡಬೇಕೆಂದರು. ನರ್ಗಗಳಾಗಲೀ ಮತ್ತು ವರ್ಗವಿರಸ ವಾಗಲಿ 
ಇಲ್ಲವೆಂದರು. ಕಾರ್ಮಿಕರು ತಮ ಗ ಥ್ಯೇಯ ಸ ಸಾಧನೆಗಾಗಿ ಕ್ರಾಂತಿಯೆ 
ಮೂಲಕ ಏಕ್ಸೆಕ ಕಾರ್ಮಿಕರ ಪ್ರ ಪ್ರಭು ವನ್ನು ರಚೆಸುವುದೂ ಒಪ್ಪ ಣ ಪನರನ್ನು 
ಒಪ್ಪುವ ಹಾಗೆ ಬಲಾತ್ಟಾರಪಡಿಸುತೆದೂ' ಪ್ರಜಾಪ್ರಭುತ್ವದ ತತ್ರ ತ್ತೃಕ್ಕೆ 
ವಿರುದ ವಾಗಿದೆ ನಂದರು ಮೊದಲು By ಕೆಲಬಸವೆದರಿ 
ಎಲ್ಲರಿಗೊ ಬೇಕಾಗಿರುವ ಸೌಲಭ್ಯಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಸಾರ್ವ 
ಜನಿಕರೇ ಒಟ್ಟ ನಲ್ಲಿ ನಡಸಬೇಕು. ಈ ೪ ಸ ಜನಿಕ "ಉದ್ಯಮ 
ಗಳಿಂದ (public Uuilies) ಆಗುವ ಪ್ರಯೊ ಜನೆಗಳನ್ನು ಜನರಿಗೆ 
ತಿಳಿಸಬೇಕು. ಉದಾಹರಣೆಗೆ “ಒಂದು ಊರಿಗೆ ಸ ನೀರು, ಹಾಲ್ಕು 
ಇತ್ಯಾದಿ ಎಲ್ಲರಿಗೂ ಬೇಕಾದ್ದರಿಂದ ಇವುಗಳನ್ನು ಖಾಸಗೀ ಉದ್ಯಮಕ್ಕೆ 
ಬಿಡದೆ ಮುನಿಸಿಪಾಲಿಟಿ ಅಥವಾ ಗ್ರಾಮಪಂಚಾಯಿತಿ ವಹಿಸಿಕೊಂಡು 
ನಡೆಸಬೇಕು. ಇಷ್ಟುಮಾಡಿದರೆ, ಸಾರೈಜ ಜನಿಕ ಉದ್ಯಮಗಳಿಂದ ಆಗುವ 
ಪ್ರಯೋಜ ನಗಳಿಂದ ಜನರು ಪರಿವತೌನೆ ಹೊಂದುವರು, ಅವ್ಯವಸ್ಥೆಗೆ 


(1) ಜಾರ್ಜ್‌ ಬರ್‌ನಾರ್ಡ್‌ ಷಾ, ಸಿಡ್ನಿವೆಬ್‌ ಮತ್ತು ಇತರರಿಂದ ಪ್ರತಿಪಾದಿತವಾದ 
ವಾದ. ಮಾರ್ಕ್ಸ್‌-ಎಂಗೆಲ್ಲರು ಬಂಡವಾಳ ಆರ್ಥಿಕವ್ಯ ಒವಸ್ಥೆಯ "ಬಗ್ಗ ಮಾಡಿದ 
ವಿಮರ್ಶೆಯನ್ನು ಅಂಗೀಕರಿಸಲು ನಿರಾಕರಿಸಿದರು. ಬಂಡವಾಳಶಾಹಿ ಅರ್ಥಶಾಸ್ತ್ರ 
ಜ್ಞರತತ್ತ್ವ ಮತ್ತು ಸಂಪ್ರದಾಯಕ್ಕೆ ಮನ್ನಣೆಕೊಡಲಾಯಿತು. ಜಾನ್‌ ಸ್ಫೂವರ್ಟ್‌ 
ಮಿಲ್‌ ಮತ್ತು ಜವನ್ಸ್‌ರ ಅರ್ಥಶಾಸ್ತ್ರಗಳಿಂದ ಸ್ಫೂರ್ತಿ ಪಡೆದು: ಹೊಸಬಗೆಯ 
ಸಮಾಜವಾದೀ ತತ್ತ್ವದ ಪ್ರತಿಪಾದನೆಗೆ ಮಾರ್ಗದರ್ಶನವನ್ನು ಆವರು ಕಂಡರು. 
ಬಹಳ ಕಾಲದವರೆಗೆ ಫೇಬಿಯನ್ನರು ಒಂದು ಸಣ್ಣ ಗುಂಪಾಗಿಯೇ ಉಳಿದಿದ್ದರು. 
ಕ್ರಮೇಣ 1918 ರಲ್ಲಿ ಫೇಬಿಯನ್‌ ತತ್ತ್ವಗಳನ್ನು ಬ್ರಿಟಷ್‌ ಲೇಬರ್‌ಪಕ್ಷ 
ಅಂಗೀಕರಸಿ ಸಮಾಜವಾದೀ ಕಾರ್ಯಕ್ರಮವನ್ನು ಮಂಡಿಸಿತು. ಇದರಿಂದಾಗಿ 
ಬ್ರಿಟಿಷ್‌ ಸಮಾಜನಾದದ ಹುಟ್ಟು ಮತ್ತು ಹಿನ್ನೆಲೆ ಬೇರೆಯಾಯಿತು. 


ರೋಮ್‌ ದೇಶದ ಫೇಜಿಯಸ್‌ ಎಂಬ ಯೋಧನು ಶತ್ರುಗಳನ್ನು ' ಸದೆಬಡಿ 
ಯಲು ಅನುಸರಿಸಿದ ಚಾಕಚಕ್ಕತೆಗಳಿಗೆ ಮೆಚ್ಚಿಗೆ ಸೂಚಿಸಿ ಸಂಘಕ್ಕೆ ಫೇಬಿಯನ್‌ 
ಸಂಘವೆಂದು ಹೆಸರು ಕೊಡಲಾಯಿತು, 


೧೧೬ ವೈ ಜಾ ನಿಕ ಸಮಾಜವಾದ 


ಕಾರಣವಾದ ಬಂಡವಾಳ ಆರ್ಥಿಕವ್ಯವಸ್ಥೆ ಯ ನಾಶಕ್ಕೆ ಬೆಂಬಲವೂ 
ಬಹ;:ಮತವೂ ಸಿಕ್ಳುತ್ತ ಹ ಸಮಾಜವಾದದ ಸ್ಥಾಪನೆ ಸುಗಮವಾಗುತ್ತದೆ. 

ಗಿಲ್‌ ಸಮಾಜವಾದಿಗಳು 1 ಬಂಡವಾಳಶಾಹಿ ನ ವಸ್ಥೆ ಯಲ್ಲಿ ಉಂಟಾಗಿ 
ರುವ ಅವ್ಯವಸ್ಥೆಗಳಿಗೆ ಉತ್ಪಾದನಾ ಸಾಧನಗಳ ನಿರ್ವಹಣೆಯಲೂ ಮತ್ತು 
ರಾಜ್ಯಾಡಳಿತದಲ್ಲೂ ದುಡಿಯುವವರಿಗೆ ಮತ್ತು ಜನಸಮುದಾಯಕ್ಕೆ ಸರಿ 
ಸಮಾನ ಪಾ ್ರತಿನಿಧ್ಯ ಮತ್ತು ಪ್ರಜಾಸತ್ತೆ ಇಲದಿರುವುದೇ ಕಾರಣಸೆಂದು 
ತಿಳಿಸಿದರು. ಆದುದರಿಂದ ಆರ್ಥಿಕ ಕ್ಷೇತ್ರ ದಲ್ಲಿ ಪ್ರತಿಯೊಂದು ಗುಂಪಿಗೂ 
ಪ್ರಾಧಾನ್ಯತೆ ಮತ್ತು ಪ್ರಾತಿನಿಧ್ಯವೂ, ಮತ್ತು ನದರಂತೆ ಪ್ರತಿಯೊಂದು 
ಗುಂಪಿಗೂ ಪ ಪ್ರಾತಿನಿಧ್ಯ ತ ವಿಧಾನಸಭೆಯೊಂ ದನ್ನು ರಚಿಸಬೇ 
ಕೆಂದರು, ಆಗ ಯಾವ ವರ್ಗವೂ ಮೇಲುಗೈ ಆಗದೆ, ವರ್ಗವಿರಸಕ್ಕೆ 
ಆಸ್ಪದವಿಲ್ಲದ್ಕೆ ರಾಜಕೀಯ ಪ್ರಜಾಸತ್ತೆಯ ಜೊತೆಗೆ ಆರ್ಥಿಕ ಪ್ರಜಾ 
ಸತ್ರೆಯೂ ಲಭಿಸುವುಡೆಂದರು, 

ಸಿಂಡಿಕ ಸಮಾಜವಾದಿಗಳು 2 em | ಮ್ಮ ವಾದವನ್ನು 
ಮಂಡಿಸಿ ಇತರ ಸಮಾಜವಾದೀ ಮಾರ್ಗಗಳಿಂದ. ಸಮಾಜನಾದದೆ' 
ಆಗಮನ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯ ನಾಶ ಇನ್ಹ ನಿಧಾನವಾಗುವು 
ದೆಂದ್ಕೂ ಆದುದರಿಂದ ಕಾರ್ಮಿಕರು ಸಾರ್ವತ್ರಿಕ ಮುಷ್ಕರವನ್ನು ಹೂಡ 
ಬೇಕೆಂದ್ಕೂ ಅದರ ಮೂಲಕ ಸಮಾಜವಾದ ಕೂಡಲೇ ಲಭಿಸುವುಜೆಂದೂ 
ಸೂಚಿಸಿದರು. 


(1) ಜಿ. ಡಿ. ಎಚ್‌. ಕೋಲ್‌, ಪೆಂಟ, ಎಸ್‌, ಜಿ. ಹಾಬ್‌ಸನ್‌ ಮತ್ತು 
ಇತರರಿಂದ ಪ್ರತಿಪಾದಿತವಾದ ವಾದ. ಪಿಲಿಯಮ್‌ ಮಾರಿಸ್‌ ಮತ್ತು ಜಾ 
ರಸ್ತಿ ನರ ಬರೆವಣಿಗೆಗಳು ಈ ವಾದದ ಪ್ರಕಿಪಾದಕರಮೇಲೆ ತುಂಬಾ ಪರಿಣಾಮವನ್ನು 
ಉಂಟುಮಾಡಿದವು. ಬಂಡವಾಳ ಅರ್ಥಿಕವ್ಯವಸ್ಥೆ ಒಂದು ಯಾಂತ್ರಿಕ ವ್ಯವಸ್ಥೆ 
ಯಾಗಿ ವ್ಯಕ್ತಿಯೂ ಸಹ ಒಂದು ಯಂತ್ರವಾಗುತ್ತಿರುವುದನ್ನು ತಡೆಗಟ್ಟುವುದು 
ಅಗತ್ಯವಾಗಿದೆ ಎಂದು ಸ್ತಿ ನ್ನನ ವಾದವಾಗಿತ್ತು. 

ಫೇಬಿಯನ್‌ ಸವತಾಜವಾದಿಗಳಿಗಿಂತ ಗಿಲ್ಡ್‌ ಸಮಾಜವಾದಿಗಳು ಸ್ವಲ್ಪ ಉಗ್ರ 
ವಾದಿಗಳು, ಫೇಬಿಯನ್ನರು ನಂಬಿದ್ದಂತೆ ಕೇವಲ ಸುಧಾರಣೆಗಳಿಂದ ಸಮಾಜ 
ವಾದೀ ವ್ಯವಸ್ಥೆ ಬರುವುದಿಲ್ಲವೆಂದು ತಿಳಿಸಿದರು. ಆದರೆ ಅನರಂತೆಯೇ ಮಾರ್ಕ್ಸ್‌ 
ವಾದಸರಣಿಗೆ ವಿರೋಧವನ್ನು ವ್ಯಕ್ತ ಪಡಿಸಿದರು. 

(2) ಬ್ಲಾಂಕ್ಕೀ ಎಂಬಾತನು ಈ ತತ್ತ್ವದ ಮೂಲ ಪ್ರತಿಪಾದಕನು, ಕಾಲ 
ಕ್ರಮೇಣ ತತ್ತ್ವ ಹಲವು ರೂಪಾಂತರಗಳನ್ನು ತಾಳಿತು, ಕೆಲವರು ಬಾಕುನೀನ್‌ ಎಂಬ 


ಸಮಾಜವಾದವೇ ಅಥವಾ ಬಂಡವಾಳವಾದವೇ? ೧೧೭ 


ಈ ವಾದಗಳ ಬಗ್ಗೆ ಹೆಚ್ಚು ಪ್ರಸ್ತಾವನೆ ಇಲ್ಲಿ ಅನಾವಶ್ಯಕ. ಮುಖ್ಯ 
ವಾಗಿ 1919 ರ ನಂತರ ಚುನಾವಣೆಗಳಲ್ಲಿ ಬಹುಮತಗಳಿಸ್ಸಿ ಕ್ರಾಂತಿ 
ಇಲ್ಲದೆ, ಮೊಟ್ಟ ಮೊದಲನೆಯಬಾರಿಗೆ ದುಡಿಮೆಗಾರರ ಸರ್ಕಾರ (ಲೇಬರ್‌ 
ಸರ್ಕಾರ) ಸ ಸ್ಥಾ ಹಿತವಾದ ದೇಶವೆಂದರೆ ಇಂಗ್ಲೇಂಡ್‌. ಆದರೆ ಈ ಸರ್ಕಾರ 
ಬಹು ಕಾಲ೭ರಲಿಲ್ಲ. ಇದ್ದಷ್ಟು ಹ ಕಾಲದಲ್ಲೂ ಸಮಾ ಜಕ್‌ಡಿಕೆ 
ನೀತಿಯನ್ನು ಸರ್ಕಾರ ಅನುಸರಿಸೆಲಿಲ್ಲ, ಸಮಾಜವಾದದ ಸೋಗಿನಲ್ಲಿ 
ಸಾ ಮೃ ವರ್ಗದ ಪ್ರ ಪ್ರತಿನಿಧಿಗಳು ಶಾಸನ ಸಭೆಯಲ್ಲೂ ಮತ್ತು ಮಂತ್ರಿಮಂಡಲ 
ದಲ್ಲೂ ಇದ್ದ ದ್ದ ಜ್‌ ಸ್ವಾಮ್ಯಕ್ಕೆ ಚ್ಯುತಿ ಬರುವ ಕಾನೂನುಗಳು ಬರಲಿಲ್ಲ. 
ಎಲ್ಲವೂ ನಿಮಾಣ LA ಭಾಷಣಗಳ ಸಮಾಜವಾದವಾಯಿತೇ 
ವಿನಾ ಕಾರ್ಯತಃ ಕಾರ್ಮಿಕವರ್ಗಕೆ ಯಾವ ಸೌಲಭ್ಯಗಳೂ ದೊರೆ 
ಯಲಿಲ್ಲ. ಲೇಬರ್‌ಸರ್ಕಾರ ಬರುವ ಮುಂಚೆ ಯಾವ ಆರ್ಥಿಕ ವ್ಯವಸ್ಥೆ 
ಇದ್ದಿತೋ ಅದೇ ವ್ಯವಸ್ಥೆ ಯಾವ ಬದಲಾವಣೆಗಳನ್ನೂ ಹೊಂದದೆ 
ಮುಂದುವರಿಯಿತು. ಕಾರ್ಮಿಕರ ಸರ್ಕಾರ ಬಂದರೂ ಸಮಾಜವಾದೀ 
ವ್ಯವಸ್ಥೆ ಯನ್ನು ತರುವುದು ಅಸಾಧ್ಯವೆಂಬುದನ್ನು ಕಾರ್ಮಿಕವರ್ಗಕ್ಕೆ 
ಬಂಡವಾಳವರ್ಗ ವೇದ್ಯ ಪಡಿಸಿತು , ಯಾವ ಬಣ್ಣದ ಸರ್ಕಾರವೇ ಬರಲಿ, 
ಯಾವ ಭಾಷಣವೇ ನಡೆಯಲ್ಲಿ ಖಾಸಗೀ ಸ್ವಾಮ್ಯಕ್ಕೆ ಧಕ್ಕೆ ಬರುವುದಿಲ್ಲ 
ವೆಂಬುದು ಖಚಿತವಾಯಿತು. 
ಉಳಿದ ಬಂಡವಾಳಶಾಹಿ ದೇಶಗಳಲ್ಲಿ ಕಾರ್ಮಿಕವರ್ಗದ ಚಳವಳಿಗಳು 
ಬಗೆ ಬಗೆಯ ಸುಧಾರಕ ಸಮಾಜವಾದೀತತ್ತ್ವಗಳ ಮತ್ತು ಸುಧಾರಕ 
ಮುಖಂಡರುಗಳ ಪ್ರಭಾವಕ್ಕೆ ಸಿಲುಕಿದವು. ಈ ಬಗೆ ಬಗೆಯ ಸಮಾಜ 
ವಾದಿಗಳು ಬಂಡನಾಳಕಾಟ್‌ ವ್ಯ ವಸ್ಥೆ ಯ ವಿರುದ್ಧತಮ್ಮ ಚಟುವಬಕೆಯನ್ನು 
ಅರಾಜಕವಾದಿ (೩೧೩rhist) ಯ ಹಿಂಬಾಲಕರಾದರು, ಕಾರ್ಮಿಕರ ಪ್ರಭುತ್ವಕ್ಕೆ 
ಅಡ್ಡಿ ಬರುನ ಬಂಡವಾಳವರ್ಗವನ್ನು ಶಕ್ತಿಪ್ರದರ್ಶನ ಮೂಲಕ ದಮನವಾಡ 
ಚೇಕೆಂದರು, ಯಾವ ಸಂಘ "ವ್ಯವಸ್ಥೆ ಯಾಗಲೀ, ಕಟ್ಟಿ ಪಾಡುಗಳಾಗಲೀ 
ಸಮಾಜದಲ್ಲಿ ಇರಕೂಡದೆಂದರು, ಇನ್ನು ಕೆಲವರು ಸಿಂಡಿಕವಾದ (Cydia) 
ವನ್ನು ಮಂಡಿಸಿದೆ ಜಾರ್ದೆಸ್‌ ಸೊಕೆಲ್‌ ಎಂಬಾತನ ಹಿಂಬಾಲಕರಾದರು, 
ನಾಸ್ತವ ಮುಸ್ಕರಕ್ಕಿಂತ "ಮುಷ್ಕರ ನಡೆಯುತ್ತದೆಂಬ ಥೈ್ಯೇಯದ ಪಠನೆಯೇ 
ಕಾರ್ಮಿಕರ ಪ್ರಭುತ್ವವನ್ನು ತರುತ್ತದೆಂದರು. 


ಗಿ೧೮ ವೆ ೈಜ್ಞಾನಿಕ್‌ ಸಮಾಜವಾದ 


ನಿಲ್ಲಿಸಿದರು ; ಬದಲಾಗಿ ಕಮ್ಯೂನಿಸ್ಟ್‌ ಪಕ್ಷದ ಅವಹೇಳನದಲ್ಲೂ ಮಾರ್ಕ್ಸ್‌- 
ನಂಗೆಲ್ಸರ ವಾದವನ್ನು ಶಿರುಗುಮುರುಗು ಮಾಡುವುದರಲ್ಲೂ ತಲ್ಪೀನರಾದ. 


ಸೋವಿಯಟ್‌ ರಷ್ಯಾದ ದೂಷಣೆ ಇವರ ನಿತ್ಯದ ಪಾರಾಯಣೆ 
ಯಾಯಿತು, ಇವರುಗಳು ಬಗೆದಂತೆ ಕಾರ್ಮಿಕವರ್ಗಕ್ಕೆ ಶಾಸನ 
ಸಭೆಯಲ್ಲಿ ಬಹುಮತ ದೊರೆಯಲೂ ಇಲ್ಲ ಮತ್ತು ವಾಸ್ತವವಾಗಿ 
ಸ್ಪಾಮ್ಯದ ಆಧಾರದಮೇಶೆ ನಡೆಯುವ ರಾಜಕೀಯದಲ್ಲಿ ಕಾರ್ಮಿಕ 
ವರ್ಗ ಚುನಾವಣೆಗಳಲ್ಲಿ ಬಹುಮತಗಳಿಸಲು ಸಾಧ್ಯವೂ ಇರಲಿಲ್ಲ. ಬಂಡ 
ವಾಳವರ್ಗಕ್ಕೆ ಇದ್ದ ವಿತೇಷ ಸೌಲಭ್ಯ ಗಳಾದ ಹೆಣ್ಮ ಮುದ್ರಣಾಲಯ, 
ಪ್ರಚಾರ ಸೌಕರ್ಯ ಪ ಪ್ರತಿಯಾಗಿ ಕಾರ್ಮಿಕವರ್ಗತಿ ದ್ದ ಆಜನ್ನದೌರ್ಬಲ್ಯ. 
ಎಲ್ಲವೂ ಸುಧಾರಕ ರ್‌ ಕ ಕನಸನ್ನು ಭಗ್ನ ಗೊಳಿಸಿದವು. 
ಸುಧಾರಕ ಸಮಾಜವಾದೀ ಮುಖಂಡರು ಸಮಾಜವಾದೀ ವ್ಯವಸ್ಥೆ ಯನ್ನು 
ನಿರೀಕ್ಷಣೆಮಾಡಿ ಬೇಸತ್ತರು, ತಮ್ಮ ವಾದದಲ್ಲಿ ತಜೆ ಕ್ರೀನೂ' ಇಲನವೆಂದು 
ಬಂಡವಾಳಶಾಹಿ ಸರ್ಕಾರಗಳಲ್ಲಿ ಮೂಂತ್ರಿಗಳಾಗಲು ಒಪ್ಪಿದರು: ಬಂಡ 
ವಾಳಶಾಹಿ ವ್ಯವಸ್ಥೆ ಶಾಶ್ವತವೆಂದರು, 


ಸುಧಾರಕ ಸಮಾಜವಾದೀ ತತ್ತ ದ ಮತ್ತು ಅದರ ಮುಖಂ 
ಡರ ಆಶೋತ್ತರಗಳನ್ನು ಭಂಗಮಾಜಿವಾತೆ ಎರಡು ಪ್ರಾಮುಖ್ಯ 
ಘಟನೆಗಳು ನಡೆದವು. ಈ ಎರಡು ಮುಖ್ಯ ಘೆಟಿತೆಗಳು ಸರ 
ಸಮಾಜವಾದೀ ತತ್ತ್ವದ ನಿಷ್ಟ ಯೋಜಕತೆಯನ್ನು ಬಯಲುಮಾಡಿದವು, 
ಒಂದನೇ ಘೋರ ಯುದ್ದಾನಂತರ ಸುಧಾರಕ ಸಮಾಜವಾದಿಗಳು ಬಗೆ 
ದಂತೆ ಬಂಡವಾಳಶಾಹಿ ವ್ಯವಸ್ಥೆ ಸುವ್ಯವಸ್ಥಿತ ತವಾಗಿರುವುದರ ಬದಲು ಪುನಃ 
ದಿನಚರಿಯಲ್ಲಿ ರೋಗಗೃಸ್ತವಾಯಿತು. 1926 ರಲ್ಲಿ ಆರ್ಥಿಕ ಮುಗ್ಗಟ್ಟು 
ಪ್ರಾರಂಭವಾಗಿ ಬಂಡವಾಳಶಾಹಿ ಜೀಶಗಳಲ್ಲಿರುವ ಕಾರ್ಮಿಕನರ್ಗನನು 
ಪುನಃ ನಿರುದ್ಯೋಗದ ಸಾಗರದಲ್ಲಿ ಮುಳುಗಿಸಿತು. ಅಗಾಧ ಸಂಹಿತ್ತಿನ 
ನಡುವೆ ದಾರಿದ್ರ್ಯ, ಮತ್ತು ದುಃ ಸ್ಥಿತಿ ತಾಂಡವಾಡಲಾರಂಭಿಸಿದವು. 
ಇಂತಹ ಸನ್ಸ್ನಿ ವೇಶದಲ್ಲಿ ಯಾವ ಆರ್ಥಿಕದುಃಸಿ ತಿಗೂ ಈಡಾಗದೆ ಆರ್ಥಿ 
ಕಾಭಿವೃದ್ಧಿ ಯನ್ನು ಗಳಿಸುತ್ತಿದ್ದ ದೇಶವೆಂದರೆ ಸಮಾಜವಾದೀ ಆರ್ಥಿಕ 


ನ್ಯವಸ್ಥೆಯೆ ಸೋವಿಯಟ್‌” ರಷ್ಯಾ ಮಾತ್ರ ವಾಗಿತ್ತು. 


ಸಮಾಜವಾದವೇ ಅಥವಾ ಬಂಡವಾಳನಾದವೇ ? ೧೧೯ 


ಎರಡನೆಯದಾಗಿ, 1921 ರಲ್ಲಿ ಇಟಲಿಯಲ್ಲಿ ಮತ್ತು 1933 ರಲ್ಲಿ 
ಜರ್ಮನಿಯಲ್ಲಿ ಅಧಿಕಾರಕ್ಕೆ ಬಂದ ಫ್ಯಾಸಿಸ್ಟ್‌ ಸರ್ಕಾರಗಳು, ಖಾಸಗೀ 
ಸ್ನಾಮ್ಮಕ್ಕೆ ಅಪಾಯ ಒದಗಿರುವಾಗ ಪ ಸ್ರಜಾಸತ್ತೆಗಿಂತ ಬಂಡವಾಳಶಾಹಿ 
ವ್ಯವಸ್ಥೆ ಯ ಸಂರಕ್ಷಣೆಯೇ ಬಂಡವಾಳವ ಕರೆದ ಆಂತರಾಳನೆಂದು ಪ ಪ್ರಕಟನೆ 
ಮಾಡಿದುವು. ಚುನಾವಣೆಗಳ ಮೂಲಕ ಜನತಾ: ಭಿಪ್ರಾಯವನ್ನು ನರೀಕ್ಷಿಸು 
ವುದೂ ರಾಜ್ಯನಿರ್ವಹಣೆಯನ್ನು ಜನಸಮುದಾಯಕ್ಕೆ `ನಿಡುವುದೂ ಅಪಾಯ 
ವೆಂದು ಬಂಡವಾಳವರ್ಗ ಬಗೆಯಿತು. ಪ್ರಜಾಸ 3 ಚುನಾವಣೆಗಳನ್ನು 
ಫ್ಯಾಸಿಸ್ಟ್‌ ಸರ್ಕಾರಗಳು ಧೂಳಿಪಟ ಮಾಡಿದವು, 


ಈರೀತಿಯಾಗಲು ಇಟಲಿ, ಜರ್ಮನಿ, ಆಸ್ಟ್ರಿಯಾ ಮತ್ತು ಇತರ ದೇಶ 
ಗಳಲ್ಲಿ ಇದ್ದ ಆರ್ಥಿಕ ಪ ಪರಿಸ್ಥಿತಿಯೇ ಮೂಲಕಾರಣವಾಗಿತು. ಯುದಾ 
ನಂತರ ಅಧಿಕಾರಕೆ ಬಂದ ಬಂಡವಾಳಶಾಹಿ ಸರ್ಕಾರಗಳಿಗೆ ಜನಸಮುದಾ 
ಯದ ಆಶೋತ್ಮ ರಗಳನ್ನು ನೆರವೇರಿಸಲು ದುಸಾ )ಿ ಧ್ಯೃವಾಯಿತು, ಜನರಲ್ಲಿ 
ಅತ್ಛಃ ಫ್ರಿ ಹೆಚ್ಚಿತು. ನಿರುಡ್ಕೊ (ಗವೂಸಹ ಹೆಚ್ಚಿತು, ಯುದ ದಲ್ಲಿಸೋತಅಥವಾ 
ಸಿರಾತೆಹೊಂದಿದ್ದ. ಗಂಡ ರಾಷ್ಟ್ರ ಗಳಿಗೆ ಲಾಭದ ಉದ ಮಗಳನ್ನು 
ನಡೆಸಲ್ಲು ಹೆಚ್ಚು ಜನರಿಗೆ ಉದ್ಯೋಗ ನಲ್ಲಿಸ ಸಲು ಮತ್ತು 100! 
ಇದ್ದ ಏರಿಯ ಬಂಡವಾಳಶಾಹಿ ರಾಷ್ಟ್ರಗಳೊಡನೆ ಪೈಪೋಟಿ ನಡೆಸಿ ಸರಕು 
ಗಳನ್ನು ಮಾರಲು ಜಿ ಚೈ ತನ್ಯವಿರಲಿಲ್ಲ. ಒಂದುಪಕ್ಷ ಇದ್ದ ರೂ ಹಿರಿಯ ಬಂಡ 
ವಾಳಶಾಹಿ ರಾಷ್ಟ್ರಗಳುದ ಇಂಗ್ಲೇಂಡ್‌ ಫ್ರಾನ್ಸ್‌ ಮತ್ತು ಅಮೆರಿಕಾ ಅಡ್ಡಿ 
ಬಂದವು. ಹೀಗಾಗಿ ಕಾರ್ಮಿಕವರ್ಗದಲ್ಲಿ ಆರ್ಥಿಕದುಃಸ್ಸಿತಿಯಿಂದ ಅಶಾಂತಿ 
ಹೆಚ್ಚೆ ತು ಮಾರ್ಕ್ಸ್‌-.ಎಂಗೆಲ್ಲ ರ ಸಮಾಜವಾದೀ ತತ್ತ ದ ಸತ್ತ ಕಾರ್ಮಿಕ 
ವರ್ಗಕಿ ಪುನಃ ಮನದಟ್ಟಾ ಯಿತು, ಬಂಡವಾಳರಾಟ ನ ವಸ್ಥೆ ಯ ವಿರುದ್ಧ 
ಕಾರ್ಮಿಕರ ಚಳವಳಿ ಆರಂಭವಾಯಿತು. ಬಂಡವಾಳನರ್ಗ ತನ್ನ ಸ್ವಾಮ್ಯಕ್ಕೆ 
ಅಪಾಯ ಒದಗಿರುವುದನ್ನು ಕಾರ್ಮಿಕರ ಚಳವಳಿಯಲ್ಲಿ ಕುಡು ಹೆದ 
ರಿತ್ತು ಚುನಾವಣೆಗಳ ಮೂಲಕ ಕ್ಸ್‌ ಕಿ ಯನ್ನು ತಮ್ಮ ಹತೋಟ 
ಯಲ್ಲಿಟ್ಟು ಕೊಳ್ಳುವುದು ಬಂಡವಾಳವರ್ಗಕ್ಕ ಕಠಿಣವಾಯಿತ್ತು. ಸನ್ನು ಹೆಚ್ಚು 
ಕಾಲ ಬಾರಿಸಿದರೆ ಬಂಡವಾಳಶಾಹಿ ವ್ಯವಸ್ಥೆಗೆ ( ಮಿತ್ತೆಂದು ಬಗೆದು ಪ್ರಜಾ 
ಸತ್ತೆ ಸರ್ಕಾರವನ್ನು ಉರುಳಿಸಿ ಸರ್ವಾಧಿಕಾರವುಳ್ಳ Dictatorship) 
ಸರ್ಕಾರಗಳು ಪೋಸಿತವಾದವು. ಇಟಲಿಯಲ್ಲಿ 'ಮುಸಲೋಿ, ಜರ್ಮನಿ 


ಓತಿರಿ ಜ್‌ ವೈಜ್ಞಾನಿಕ ಸಮಾಜವಾದ 


ಯಲ್ಲಿ ಹಿಟ್ಲರ್‌ ಸ್ಪೇಯಿನಿನಲ್ಲಿ ಫಾ ಫ್ರಾಂಕೊ, ಸರ್ವಾಧಿಕಾರವುಳ್ಳ ಸರ್ಕಾರ 
ಗಳ ಮ 
ಅಧಿಕಾರಕ್ಕೆ ಬಂದ ಫಾ ಫ್ಯಾಸಿಸ್ಟ್‌ ಸ ಸರ್ಕಾರಗಳು ದಬಾಳಿಕೆಯ ಮೂಲಕ 
ಕಾರ್ಮಿಕನರ್ಗವು ಸಂಘಟನೆ ಹೊಂದುವುದನ್ನೂ, ಸಮಾಜವಾದೀ ಚಳವಳಿ 
ಬಲಗೊಳ್ಳುವುದನ್ನೂ ಮುರಿದವ್ರು ಕಾರ್ಮಿಕರ ಸಂಘೆಗಳನ್ನೂ ಮತ್ತು 
ಕಮೂ ನಿಸಾ ಪಕ್ಷಗಳನ್ನೂ ನ್ಯಾಯಬಾಹಿರವೆಂದು ಘೋಷಿಸಿದವು ಸಮಾಜ 
ವಾರಿ ವ್ಯವಸ್ಥೆ ದೈವನಿಯಮಕ್ಕೆ ವಿರುದ್ದವೆಂದ್ಕೂ ಸಮಾಜವಾದ ಅನೀ 
ತಿಯ ಮತು ಸ್ವಾಭಾವಿಕ ವಾದವೆಂದೂ ಅಪ ಪಪ್ರಚಾರ ಮಾಡಿದವು. 
ಕ್ರಿಸ್ತ ಜಗದ್ಗು ರುಗಳಿಂದ ಧರ್ಮರಕ್ಷತಿಂಬ ಬಿರುದುಗಳನ್ನೂ ಸಹ ಸರ್ವಾಧಿ 
ತಿಗಳ ಪಡೆದರು. ಸಮಾಜವಾದೀ ಚಳವಳಿಯನ್ನು ಮುರಿಯಲು 
ಫ್ಯಾಸಿಸ್ಟ್‌ ಸರ್ಕಾರಗಳು ಕೈಗೊಂಡ ಕಾರ್ಯಕ ಕ್ರಮಗಳನ್ನು ಬಂಡವಾಳ 
ಶಾಹಿ ಪ ಪ್ರಜಾ ಜಾಸತ್ರೆ ಗಳಾದ ಫ್ರಾನ್ಸ್‌, ಇಂಗ್ಲೆ ಡ್‌ ಅಮೆರಿಕಾ ರಾಷ್ಟ್ರಗಳು 
ಅನುಮದಿಸಿದೆವು, ಕಮ್ಯೂನಸೆರನ್ನು ಧ್ವಂಸಮಾಡಲು ರಕ್ಷಕ ಸರ್ಕಾರ 
ಗಳು ಬಂದಿವೆಯೆಂದು ಬಗೆದು ಸರ್ನಾದಿಕಾರಿಗಳಿಗೆ ಬೆಂಬಲವನ್ನೂ 
ಪ್ರೋತ್ಸಾಹವನ್ನೂ ಕೊಟ್ಟವು. 
ಸಮಾಜವಾದವನ್ನು ದೂರ ಇಟ್ಟು, ಖಾಸಗೀ ಸ್ವಾಮ್ಯ ಧಕ್ಕೆ 
ಬರದ ರೀತಿಯಲ್ಲಿ ಬಂಡವಾಳಶಾಹಿ ವ್ಯನಿಸ್ಥೆ ಯನ್ನು ಫ್ಸಾ ಸಿಸ್ಟ್‌ ಸ ಸರ್ಕಾರಗಳು 
ಬದುಕಿಸುವುದಾದೆರೂ ಎಂತು ? ಇತರ ಬಲಿಷ್ಟ ಬಂಡವಾಳೆಕಾಹಿ ರಾಷ್ಟ್ರಗ 
ಫೊಡನೆ ಆರ್ಥಿಕ ಸೆ ಪೋಟ ಅಸಾಧ್ಯದಮಾತು. ಉಳಿದಿರುವುದು ಒಂದೇ 
ಮಾರ್ಗ-ಯುದ್ಧ. "ಯುದ್ಧ ಸಿದ್ಧ ತೆಯಿಂದ ಸೆ ಸೈನ್ಯ ಜಮಾವಣೆ ಆಗಿ ಮದ್ದು 
ಗುಂಡುಗಳ ಕಾರ್ಪಾನೆಗಳು ಜಿಕೆದ್ದು ನಿರುದ್ಯೊ (ಗಿಗಳಿಗೆ ಉದ್ಯೋಗ ಸಿಗು 
ತ್ತೆ ಷೆ ಯುದ್ಧ ದ ಮೂಲಕ A ಜತ ಹಿರಿಯ ಬಂಡವಾಳ 
ಶಾಹಿ ರಾಷ್ಟ್ರಗಳನ್ನು ಸೋಲಿಸಿದರೆ, ಅವುಗಳು ಸುರಕ್ಷಿತವಾಗಿ ಹೊಂದಿರುವ 
ವಸಾಹತುಗಳು ಮತ್ತು ಮಾರುಕಟೆ ಗಳು ಸಿಗುತ್ತ 3, ಸ್ವದೇಶದಲ್ಲಿ ಬಂಡ 
ವಾಳಶಾಹಿ ವ ವ್ಯವಸ್ಥೆ ಸ್ಥಿ ಗೆಒದಗಿರುವ ಬಿಕಟು ಪರಿಹಾರವಾಗುತ, ದೆ. ಈ ಉದ್ದೆ ಕ 
Fa ಇಟಲಿ ಮತ್ತು ಜರ್ಮನಿ ದೇಶಗಳ ಬಂಡವಾಳನರ್ಗ ಹಿಟ್ಲರ್‌ ಮತ್ತು 
ಮುಸಲೋನಿಗಳ ಮೂಲಕ ತಮ್ಮ ದೇಶಗಳಿಗೆ ಅನ್ಯಾಯವಾಗಿರುವುಡೆಂಬ 
ಕೂಗನ ಕ್ರ ಎಬ್ಬಿ ಸಿದವು. ಕತ್ತಿಗಳನ್ನು ರುಳಹಿಸಿದರು. ಒಂದನೇ ಮಹಾ 


ಗೆ 


ಸಮಾಜವಾದವೇ ಅಥವಾ ಬಂಡವಾಳವಾದವೇ? ಬಿಗಿ 


ಜಾನ ಸ ಅತೃಪ್ತಿ ಹೊಂದಿದ್ದ ಇತರ ಸಣ ಪುಟ ಬಂಡವಾಳಶಾಹಿ 
ರಾಷ್ಠ ಗಳೊಡನೆ ಸಂಧಾನ ಬೆಳಸಿದರು. ಪೆ ಪೌರ್ವಾತ್ಯದ್ದು ಬಂಡವಾಳಶಾಹಿ 
ಆಂಗ್ಲ ಮತ್ತು ಅಮೆರಿಕಾ ರಾಷ್ಟಗಳ ಆರ್ಥಿಕ ದಬ್ಬಾಳಿಕೆಯನ್ನು ತಜೆಯಲು 
ಅಸಾಧ್ಯವಾಗಿ ಸ ಸಮಯಕಾಯುತ್ತಿ ದ್ರ ಜಪಾನೀ ಬಂಡವಾಳವರ್ಗ ಹಿಟ್ಟಿರ್‌ 
ಮುಸಲೋನಿಯಶ ಮೈತ್ರಿ ಬೆಳಸಿತು ಜರ್ಮನೀ, ಇಟಲೀ ಮತು 
ಜಪಾನ್‌ ಸರ್ಕಾ ರಗಳು ದೌರ್ಜನ್ಯ ನಡೆಸಲು ಸಿದ್ದ ವಾದವು, 
ಪೌರ್ವಾತ್ಯದಲ್ಲಿ ಜಪಾನೀ ಬಂಡವಾಳಗಾರರು ವಸಾಹತು ಮತ್ತು 
wi ಗ ದಾಹಪೀಡಿತರಾಗಿ 1931 ರಲ್ಲಿ ಚೇಣದಮೇಟೆ ಆಕ್ರವ ಮಣ 
ನ್ಲಾರಂಭಸಿ ಮಂಚೂರಿಯಾ ಪ್ರಾಂತನ ನನ್ನು ವಶಪಡಿಸಿಕೊಂಡಿದ್ದ ರು. 
ಅಸ್ಟು ಸಸೇತ ಶ.ಪ್ತರಾಗತಪೈೆ ಚೀಣವನ್ನು. ಸತಪೂರ್ಣವಾಗಿ ನುಂಗಲು ಸ್ಥ ಸೈನ್ಯಗ ಳನ್ನು 
ನುನ ಸಿದರೆ. ಅಂಗ್ಲ ಮತ್ತು ಅಮೆರಿಕದ ವಸಾಹತು ಮತ್ತು ೫. 
ಗಳ ಮೇಲೆ ಆಕ ಕ್ರಮಣವನ್ನು ಆ ಆರಂಭಿಸಲು ಸಮಯ ನಿರೀಕ್ಷಿಸಿಡರು. ಅತ್ತ 
ಯೂರೋಪಿ ನಭ ಮುಸಲೊಳನಿಯು ಇಂಗ್ಲೇಂಡ್‌, ಫ್ರಾನ್ಸ್‌ ಸುತ್ತು ಆಮೆರಿಕ 
ಸಮ್ಮತಿಯಿಂದ ಅಬಿಸೀನಿಯ ದೇಶನನ್ನು ವಶಪದಿಸೆಕೊಂಡನು: ತೃಪ್ತ 
ನಾಗದೆೆ ಇಂಗ್ಲೆಂಡ್‌ ಮತ್ತು ಪ್ರಾನ್ಸ್‌ * ಶೇಶಗಳಿಗೆ ಸೇರಿದ್ದ ಅಭಿ ಲ 
ವಸಾಹತುಗಳ ಮೇಟಿ ದೃಷ್ಟಿ ಟು ೫ ಬಬ್ಸರ್‌ ಸೆ ನ್ಯ ಬಜೆ 
೫ ಆರಂಭಿಸಿ, ಸುಸಜ್ಜಿ ತನಾಗ್ಮಿ ಯೂರೋಪಿನ. ಪುಟ ಹ ಸೈ ಗಳಾದ 
೫0 ಮತ್ತು ಜಕೊಸ್ಟ್‌, ನೇಕಿಯಾ ರಾಷ್ಟ್ರ ಗಳನ್ನು ನಶಧಡಿಸಿಕೆನುಡನು. 
wp ಆಕ್ರ ಮಣಕ್ಕೆ ಸಿದ್ಧನಾದನು. 
ಫಾ ಜ್‌ ಸರ್ಕಾರಗಳು ನಡೆಸುತ್ತಿದ್ದ ಸ ದೌರ್ಜನ್ಯಗಳನ್ನು ತಡೆ 
ಗಟ್ಟಿಲು “ಲೀಗ್‌ ಆಫ್‌ ನೇಷನ್ಸ್‌” ಎಂಬ ವಶ ಸಂಸ್ಥೆ ಯಾಗಲೀ ಅಥವಾ 
ವೈಯಕ್ತಿಕವಾಗಿ ಹಿರಿಯ ಬಂಡವಾಳಶಾಹಿ ರಷ್ಟ ಗಳಾಗಲೀ ಮುಂದೆ 
ಬರಲಿಲ್ಲ. ಇದೇ ಸಮಯದಲ್ಲಿ ಸೋವಿಯಟ್‌ ರಷ್ಯಾಮತ್ತು ಬಂತವಾಳಶಾಹಿ 
ರಾನ್ಯ ಗಳಲ್ಲಿರುವ ಕಮೂ ನಿಸ್‌, ಪಕ್ಷಗಳು ಪ್ಯಾಸಿಸ್ಟ್‌ ದೌರ್ಜನ್ಯವನ್ನು 
ಹಿಕ ಯಕ್ನದಿಂದ ತಡೆಗಟ್ಟಿದ ಹೊರತು ಪ್ರನ ಸಚದಲ್ಲಿ ಶಾಂತಿ 
ಅಸಾಧ್ಯವೆಂದು ತಿಳಿಸಿದವು. ಸಣ ಪುಟ ರಾಷ್ಠ ಗಳಿಗೆ ರಾಷ್ಟ್ರ ಭದ್ರತೆಯ 
ಭರವಸೆಯನ್ನು ಕೊಟ್ಟು ಸಾಮೂಹಿಕ ಭದ್ರತೆಯ (Collective 
Security) ಮೂಲಕ ಆಕ್ರಮಣಕ್ಕೆ ಪ್ರತಿಭಟನೆಯನ್ನು ಏರ್ಪಡಿಸ 
ಬೇಕೆಂದು ೫ೌಯಿತ್ತ ವು, 


3 


ವ ವೈಜ್ಞಾನಿಕ ಸಮಾಜವಾದ 


ಪ್ಯಾಸಿಸ್ಟ್‌ ಸರ್ಕಾರಗಳ ದೌರ್ಜನ್ಯಗಳ ಬಗ್ಗೆ ಸಮಾಜವಾದಿಗಳೆಂದು 
ಕರೆದುಕೊಳ್ಳುವ ಸುಧಾರಕರೂ ಸಹ ತಟಸ್ಥ ರಾಗಿ ನಿಂತರು, ಸುಧಾರಕ 
ಸಮಾಜವಾದಿಗಳ ಪ್ರ ತಿಗಾಮಿ ತತ್ತ ೆ ಅವರನ್ನು ನಿರ್ವೀರ್ಯರನ್ನಾಗಿ 
ಮಾಡಿತ್ತು,ಅಮೆರಿಕ್ಕಾಇಂಗ್ಲೇಂಡ್‌ಮತ್ತುಫ್ರಾನ್ಸ್‌ ದೇಶಗಳ ಬಂಡವಾಳಶಾಹಿ 
ಸರ್ಕಾರಗಳು ಹಿಟ್ಲರ್‌.ಮುಸಲೋನಿಯರು ಪ್ರ ಪಂಚವನ್ನು ಕಮ್ಯೂನಿಸಂ 
ನಿಂದ ರಕ್ಷಣೆ ಮಾಡುವರೆಂಬ ಭ್ರಮೆಗೆ ಒಳಗಾಗಿ ಫ್ಯಾಸಿ ಸ್‌ ಸರ್ಕಾರಗಳ ಆಕ್ರ 
ಮಣ ನೀತಿಯೆನ್ನು ವಿರೋಧಿಸಲು ಇಷ್ಟಪಡಲಿಲ್ಲ. ನಾಗಾಲೋಟದಿಂದ ಅಭಿ 
ವೃದ್ಧಿ ಯನ್ನು ಸಾಧಿಸುತ್ತಿದ್ದ ಸೋವಿಯಟ್‌ ರಷ್ಯಾ ಬಂಡವಾಳಶಾಹಿ ವ್ಯವ 
ಸೆಯೆ ಭದ್ರತೆಗೆ ಪ್ರಥಮ ಶತ್ರುವೆಂದೇ ಬಗೆದರು. ಹಿಟ್ಲರ್‌ ಮತ್ತು ಮುಸ 
ಲೋನಿಯವರು ವಿಧಿಸಬಹುದಾದ ಎಂತಹ ಸರತ್ತನ್ನಾದರೂ ಒಪ್ಪಿಕೊಳ್ಳ ಲು 
ಸಿದ್ಧರಿದ್ದರೇ ಹೊರತು ರಷ್ಯಾದೊಡನೆ ಮಾತ್ರ ಯಾವ ಸಂಧಾನಕ್ಕಾಗಲಿ 
ಅಥವಾ ರಕ್ಷಣಾ ಒಪ್ಪಂದಕ್ಕಾಗಲಿ ಸಿದ್ದರಾಗಿರಲಿಲ್ಲ, ಒಳಗೊಳಗೇ ಫ್ಯಾಸಿಸ್ಟ್‌ 
ಸರ್ಕಾರಗಳಿಂದ ಬಂಡವಾಳಶಾಹಿ ವ ವಸ್ಥೆಗೆ ಭದ್ರತೆ ಸಿಕ್ಕುವಂತಾಯಿತು. 
ಸೋವಿಯಟ್‌ ರಷ್ಯಾ ಫ್ಯಾ ಸಿಸ್ಟ್‌ ಸರ್ಕಾರಗಳ ಪರೆಮ ಶತ್ರು ಎಂಬ 
ಹಿಟ್ಲರ್‌ ಮತ್ತು ಮುಸಲೋನಿಯರ ಕೂಗು ಬಂಡವಾಳಶಾಹಿ ಸರ್ಕಾರಗ 
ಳನ್ನು ಸುತೈಸಿತು. ಫ್ಯಾಸಿಸ್ಟ್‌ ಸರ್ಕಾರಗಳು ರಷ್ಯಾ ದಮೇಲೆ ಯುದ್ಧ ಹೂಡಿ 
ಅದನ್ನು ನಿರ್ನಾಮ ಮಾಡುವುದ EN ಆಶಿಸಿದರು, ಆ ತರುವಾಯ ಸಮಸ್ಯೆ 
ಗಳನ್ನು ಹೇಗಾದರೂ ಬಗೆಹರಿಸಿಕೊಳ ಬಹುದೆಂಬ ಹಗಲುಗನಸಿನ ರಾಜ್ಯ 
ದಲ್ಲಿ ಬಂಡವಾಳಶಾಹಿ ರಾಷ ಗಳು ಕಾಲ ಕಳೆದವು, ಇದಕ್ಕಾಗಿ ಫಾ ಸಿಸ್ಟ್‌ 
ಸರ್ಕಾರಗಳ ಮೈತ್ರಿಯನು*ವಂಡವಾಳರಾಹಿ: ಪ್ರಜಾಸತ್ತೆ * ಸಕಾಗೆರಗಳೆ 
ಬೆಳಸಿದವು. | 
ಸಿಸ್ಟ್‌ ಸರ್ಕಾರಗಳ ದೌರ್ಜನ್ನಗಳನು, ಬಂಡವಾಳಶಾಹಿ ಪ್ರಜಾ 
ಸತ್ತೆ ಸರ್ಕಾರಗಳು ತಡೆಗಟ ದಿದ್ದುದ ಟ್ರೂ ಅವುಗಳನ್ನು ಸಂತುಷಿ ಪಡಿ 
ಸುವ ನೀತಿಯನ್ನು ಅನುಸರಿಸಿದ್ದ ಕ್ಫೂ ಹಲವು ಕಾರಣಗಳಿವೆ, ಮುಖ್ಯವಾಗಿ 
ಹಿರಿಯ ಬಂಡವಾಳಶಾಹಿ ಪ್ರಜಾಸತ್ತೈ ಸರ್ಕಾರಗಳು ತಮ್ಮ ಉಳಿವನ್ನು 
ತೆ ಸರ್ಕಾರಗಳ ಉಳಿವಿನಲ್ಲಿ ಕಂಡವು. ಸ್ಯಾಸಿಸ್ಟ್‌ ರಾಷ್ಟ್ರಗಳ 
ಹೆದರಿಕೆಗಿಂತ ಮಿಗಿಲಾಗಿ, ಯುದ್ಧಾನಂತರ ಕಮ್ಯೂನಿಸ್ಟ್‌ ತತ್ತ ದ 
ಪ್ರಭಾನವು ಇತರ ಬಂಡವಾಳಶಾಹಿ ರಾಷ್ಟ್ರಗಳಿಗೆ ಹಬ್ಬದಂತೆ ತಡೆ 
ವುದು ಅವಶ್ಯಕವಾಗಿತ್ತು. ಹಿರಿಯ ಬಂಡವಾಳಶಾಹಿ ರಾಷ್ಟ್ರಗಳಲ್ಲೇ 


ಸಮಾಜವಾದವೇ ಅಥವಾ ಬಂಡವಾಳವಾದನೇ? ೧೨೩ 


ಆರ್ಥಿಕ ಪರಿಸ್ಥಿತಿ ವಿಷಮಿಸಿ ಕಾರ್ಮಿಕರ ಚಳವಳಿಯ ಒತ್ತಡ ಸ್ಟ 
ತಡೆಗಟ್ಟುವುದು" i ಜರ್ಮನಿ ದೇಶವನೂ ಮತ್ತು" 


ಇುತರಸ ಸಣ್ಣ ಪುಟ್ಟ ಬಂಡವಾಳಶಾಹಿ ರಾಷ ನ ಗಳನ್ನೂ ಸಮಾಜನಾದೀ ತತ್ತ ದ 
ಪ್ರಭಾವದಿಂದ ಸಂರಕ್ಷಿಸುವುದು ಅಸಾಧ್ಯ ದು ಮಾತಾಗಿತ್ತು. ಆದರ ಡು 
ದುಸ್ಸಾಧ್ಯವೆಂದು ಬಗೆದು ಬಿಟ್ಟು ಬಿಡುವುದೂ ಸಹ ವಿವೇಚನಾರಸಿತ ನೀತಿ 
ಯಾಗುವುದೆಬ್ಬದೆ ಆತ್ಮ ಹತ್ಯದ ದ  ನೀತಿಯಾಗುತ ದೈ ಏಕೆಂದರೆ ಹಲವು 

ಸಮಾಜವಾದೀ ರಾಸ್ಟ್ರ ಗಳ ಜನನಕ್ಕೆ ಆಸ್ಪದ ಕೊಟ್ಟ ತಾಗುತ್ತದೆ. ಆದುದ 
ರಿಂದ ವಕಮಾತ್ರನಿರುವ ಸೋವಿಯಟ್‌ ಹರ ತ್ರೆ ಮುತ ೦ದು ಸಮಾಜ 
ವಾದೀ ರಾಷ್ಟ್ರದ ಸ ಜನಸದ ಬೆಂಬಲ ಗ ಗೆ ಸಿನೀಡಿಕೊಳ್ಳು ವುದು 
ಹಿರಿಯ ಬಂಡವಾಳಶಾಹಿ ಪ ರ್ರಜಾಸತ್ರೆ ರಾಷ ಗಳಿಗೆ ಹಗಲಿರುಳಿವ ಆತನೆ 
ಯಾಯಿತು. ಅದರಲೂ ಅತ್ಯಂತ : ಸೀರಳವಾಗಿ ಖನಿಜಸಂಸತು ಳ 


ಸ 
ಮತ್ತು ಕೌ ಗಾರಿಕೆಯಲಿ ಮುಂದುವರಿದೆ. ಜರ್ಮನಿ ದೇಶ ಸಮಾಜ 
೯ 
ವಾದೀ ರಾಷ ನ ಇಗುವುದಾದರ ಇಂತಹ ಕತ ಪರಿಸಿ ಕ 
ಟಿ 
ಯಾವ ಮಾರ್ಗದಿಂದಾದರೂ ಸರಿಯೆ ಯೂರೋಪಿನ ಹಲವು ದೇಶಗಳಲ್ಲಿ 


ಬಂಡವಾಳ ಆರ್ಥಿಕನ್ಯನಸ್ಥೆ ಯನ್ನು ಸಂರಕ್ಷ ಅಮಿತವಾಗಿ 
ವಂದನಾರ್ಹರೇ ಹೊರತು ಶತ್ರುಗಳಲ್ಲ. ಯುದ್ಧಾನಂತರ ಯೂರೋಪಿನ 
ಹಲವು ರಾಷ್ಟ್ರಗಳಲ್ಲಿ ಕುಸಿದು ಬೇಳುತ್ತಿ ದ್ದ ಬಂಡವಾಳ ಆರ್ಥಿಕವ್ಯ ವಸ್ಥೆ ಗೆ 
ಫ್ಯಾಸಿಸ್ಟ್‌ ಸರ್ಕಾರಗಳು ಕೊಟ್ಟ ರಕ್ಷಣೆ ಸಾಮಾನ ಬದ ಕೆಲಸ ಚಾ ಆಗಿ 
ರಲಿಲ್ಲ. 1 
ಇದರ ಪರಿಣಾಮವಾಗಿ ಬಂಡವಾಳಶಾಹಿ ಪ್ರಜಾಸತ್ತೆ ಸರ್ಕಾರಗಳು 
ಯೂರೋಹಿನ ಹಲವು ರಾಷ್ಟ್ರಗಳಲ್ಲಿ ಉಂಟಾದ ರಾಜಕೀಯ ಬದಲಾವಣೆ 
ಗಳನ್ನೂ, ಅಧಿಕಾರಕ್ಟೆ ಬಂದಾಗಿನಿಂದ ಫ್ಯಾಸಿಸ್ಟ್‌ ಸರ್ಕಾರಗಳು ವ:ಂಡಿಸಿದ 
ಆರ್ಥಿಕ್ಸ ರಾಜಕೀಯ ಮತ್ತು ಸಾಮಾಜಕ ರೀತಿನೀತಿಗಳನ್ನೂ ಸಹಾನು 
ಭೂತಿಯಿಂದ ಕಂಡವು, ಮೊದಲನೆಯದಾಗಿ, ಫ್ಯಾಸಿಸ್ಟ್‌ ಸರ್ಕಾರಗಳು 
ಅನುಸರಿಸಿದ ಸರ್ವಾಧಿಕಾರೀ ತತ್ತ್ವಕ್ಕೆ (Dictatorship) ಅನುಮೋ 
ದಕೆ ಸಿಕ್ಕೆ ತು, ಸರ್ವಾಧಿಕಾರೀ ರಾಜ್ಯವ್ಯ ವಸ್ಥೆ ನ (Totalitarian State 
(1) ಎರಡನೇ ಮಹಾ ಯುದ್ಧಾನಂತರ ಇದೇ ತೆರನಾದ ಸಮಸ್ಯೆ ಬಂಡವಾಳ 
po ಪ್ರಜಾಸತ್ತೆರಾಪ್ಟ ಗಳನ್ನು ಪುನಃ ಕಾಡತೊಡಗಿತು: ರ ನೇ ಅಧ್ಯಾಯವನ್ನು 
(ಡಿ. 





ಶಿ ಕ್‌ " 
೧೨೪ ವೈಜ್ಞಾನಿಕ ಸಮಾಜವಾದ 


Structure) ಸ್ಯಾಸಿಸ್‌ ರಾಷ್ಟ್ರಗಳ ಆಂತರಿಕಪ್ರಶ್ನೆ ಯೆಂದೂ. ಸಮಾಜದಲ್ಲಿ 
ಉಂಬಾಗಿರುವ ಅಲ್ಲೋಲಕಲ್ಲೋಲವನ್ನೂ ವರ್ಗವೈಷಮ್ಯವನ್ನೂ ಅಡಗಿ 
ಸಲು ಸರ್ವಾಧಿಕಾರೀ ರಾಜ್ಯವ್ಯವಸ್ಥೆ ಆನಶ್ಯಕವೆದ್ರೂ ಸರ್ವಾಧಿಕಾರೀ 
ಸರ್ಕಾರಗಳಿಂದ ಪ್ರಜಾಸತ್ತೆಗೆ ಅಪಾಯವಿಲ್ಲವೆಂದೂ ಬಂಡವಾಳಸಾ 
ಪ್ರಜಾಸತ್ತೆ ಸರ್ಕಾರಗಳು ಸಮರ್ಥಿಸಿದವು. ಫ್ಯಾಸಿಸ್ಟ್‌ ರಾಜ್ಯಗಳಲ್ಲಿ 
ಕಾರ್ಮಿಕರ ಚಳವಳಿಯನ್ನು ಮುರಿಯುವುದಕ್ಕ್ಯೂ ವರ್ಗನೈಸಮ್ಯವನ್ನು 
ತಡೆಗಟು ವುದಕ್ತೂ, ಬಂಡವಾಳ ಆರ್ಥಿಕವ್ಯವಸ್ಥೆಯ ಉಳಿವಿಗೆ ಬಲಾತ್ವಾ 
ರದ ಬೆಂಬಲನನ್ನು ಚುನಾವಣೆಗಳ ಮೂಲಕ ಗಳಿಸಿಕೊಳ್ಳು ವುದಕ್ಟೂ, 
ಸರ್ವಾಧಿಕಾರೀ ರಾಜ ಜ್ಯವ್ಯವಸ್ಥೆ ಫ್ಯಾಸಿಸ್ಟ್‌ ರಾಷ್ಟ ಗಳಲ್ಲಿರುವ 'ಬಂಡವಾಳ 
ವರ್ಗ ಆಪತ್ಯಾಲದ. ಅಸ್ಪವಾಯಿತು. ರಾಜ ಜ್ಯಶಕ್ತಿ (The State) ಯ 
ಉಪಯೋಗ ಬಹಿರಂಗವಾಗಿ ಪ್ರದರ್ಶನವಾ ತ 
ಎರಡನೆಯದಾಗಿ, ಬಂಡವಾಳಶಾಹಿ ವ್ಯವಸ್ಥ ಸಿಯ ಉಳಿವಿಗಾಗಿ 
ಫ್ಯಾಸಿಸ್ಟ್‌ ಸ ಸರ್ಕಾರಗಳು ಕ್ಫೈ ಕೊಂಡ ಆರ್ಥಿಕ ರೀತಿಗಳು ಅತಿ ಗಮನಾರ್ಹ 
ವಾಗಿ: ANSE, ಪ್ರಜಾಸತ್ತೆ ಸರ್ಕಾರಗಳೂ ಸಹ ಅದೇಬಗೆಯ 
ರೀತಿನೀತಿಗಳನ: ) ತಮ್ಮ ಜೇತಗಳಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಅನುಸರಿಸಿ 
ಚೋ ಯುದ್ಧಾ ನಂತರ ಯೂರೋಪಿನ ಹಲವು ಬಂಡವಾಳಶಾಹಿ ರಾಸ ಪ್ರಗಳಲ್ಲಿ 
ಖಾಸಗೀ ಬಂಡವಾಳ ಉದ್ಯಮಗಳು ಅನೇಕ ಈತಿಬಾಥೆಗಳಿಗೆ ಒಳಗಾಗಿದ್ದ ವು. 
ವ.ುಖ್ಯವಾಗಿ ಹೆಚ್ಚ ವೇತನ ಮತ್ತು ಸೌಲಭ್ಯ ಗಳಿಗಾಗಿ ನಡೆಯುವ ಕಾರ್ಮಿ 
ಪರ ಚಳನಳಿಯಿಂದ "ಬಂಡವಾಳನರ್ಗಕ್ಕೆ ರಕ್ಷಣ ಬೇಕಾಗಿದ್ದಿ ತು. ಉತ್ಪಾ ದನೆ 
ಯಾಗುವ ವಸ್ತುಗಳು ನ, ಭರವಸೆ ಬಂಡವಾಳದ 
ಬೇಕಾಗಿದ್ದಿ ತು, `ಔಲ್ಪಸ್ಪಲ್ಪ ರೀತಿಯಲ್ಲಿ ಬಂಡವಾಳಉದ್ಯಮಿಗಳ ಖಾಸಗೀ 
ನಿರ್ಪಾಡುಗಳು- -ಉತಾ ೨ದನೆಯ ಪ್ರ ಮಾಣದಬಗ್ಗೆ ಒಪ್ಪಂದ, ಮಾರಾಟದ 
ಬಗ್ಗೆ ಒಪ್ಪಂದ, ಅನೇಕ ಬಂಡವಾಳ ಉದ್ಯಮಗಳನ್ನು ಒಟ, ಗೂಡಿಸು 
ವುದರ ಮಲಕ ಉತ್ನಾದಸೆ ಮತ್ತು ಮಾರಾಟಿಗಳ ಇಂಫಟೆತ ನಿರ್ವ 
ಹಣ್ಕೆ ಅಥವ ಸ ಬಂಡವಾಳ ಉದ್ಯಮಗಳನ್ನು ಒಬ್ಬ ಹಿರಿಯ 
ಬಂಡವಾಳ ಉದ್ದಮಿ ವಹಿಸಿಕೊಳ್ಳು ವುದು - ಪರಿಯನ್ನು ಎದುರಿಸಲು 
ಸಾಲದಾಗಿತ್ತು. ಇಂತಹ ಸ ಪರಿಸ್ಥಿ ತಿಯಲ್ಲಿ ಖಾಸಗೀ ಸಾ ಮ್ಯಕ್ಕೆ ಚ್ಯುತಿತರದ, 
ಲಾಭ ದೊರೆತು ಉತ್ಪಾದನೆ ಮೊದಲಿನಂತೆಯೇ ನಡೆಯಲಿಕ್ಕೆ ಅವಕಾಶ 
ವಿರುವ ಅಥವಾ ಬಂಡವಾಳದ್ಯ ಮಗಳಿಗೆ ನಷ್ಟ ಸಂಭವಿಸದಂತೆ ಭರವಸೆ 


ಸಮಾಜವಾದವೇ ಅಥವಾ ಬಂಡವಾಳವಾದನೇ ? ೧೨೫ 


ನೀಡುವ ಮತ್ತುಅಧಿಕ ನಿರು ದ್ಯ್ಯೊ ಗ ಪ್ರಾಪಿಯಾಗದಂತೆ ನೋಡಿಕೊಳ್ಳುವ 
ಆರ್ಥಿಕ ಸೀತಿ ಬೇಕಾಗಿದ್ದಿ ಶು. ಫ್ಯಾಸಿಸ್ಟ್‌ ಸರ್ಕಾರಗಳು ಹೊಸ ವಿಧದ 
ಅರ್ಥಿಕ ನೀತಿಯ ಮೂಲಕ ಬಂಡವಾಳನರ್ಗದ ಆಶೋತ್ತರಗಳನ್ನು 
ನೆರವೇರಿಸಿತು. ಬಂಡವಾಳಉದ್ಯಮಗಳ ಮೇಲ್ವಿಚಾರಣೆಯ ನ 
(Management) ಸ ಫ್ಯಾಸಿಸ ಬ ಸರ್ಕಾರಗಳೇ ವಹಿಸಿಕೊಂಡವು, 


ಫ್ಯಾಸಿಸ್ಟ್‌ ಸರ್ಕಾರಗಳು ಅನುಸರಿಸಿದ ಆರ್ಥಿಕ ನೀತಿಯಲ್ಲಿ ಒಂದು 
ಚಾ ತಹ ಅರ್ಥಿಕ ನೀತಿಯಿಂದ ಖಾಸಗೀ ಸ್ಪಾಮ್ಯಕ್ಸಾ ಗಲೀ 
ಅಥವಾ ಲಾಭಕ್ಕಾಗಲೀ ಚ್ಛುತಿ ಬರುವುದಿಲ್ಲ. ಬಂಡವಾ ಉದ್ಯಮಗಳು 
ಖಾಸಗೀ ವ್ಯ ಕ ಗಳ ಬಳಿಯಲ್ಲೇ ಉಳಿಯುವುವು. ಆದರೆ ಬಂಡವಾಳ 
ಗಾರರು ಸೆ ಕೈಗೊಂಡ ನಿರ್ಧಾರಗಳಿಗೆ ಅನುಸಾರವಾಗಿ ಉತ್ಪಾದನೆ 
ಮಾಡಬೇಕು ಮಾರಬೇಕು, ಮಾರುಕಟ್ಟೆಯನ್ನು ಕಲ್ಪಿ ಸಿಕೊಡುವ 
ಜವಾಬ್ದಾರೀ ಸರ್ಕಾರದ್ದು, ಹೀಗಾಗಿ ಜರ್ಮನೀ ಮತ್ತು ಇಟಲಿ ದೇಶ 
ಗಳಲ್ಲಿ ರಾಷ್ಟ್ರ ತ್ರವೇ ಬಂಡದಾಳ (State Capitalism) ಉದ್ಯ ಮದಾರ 
ನಾಯಿತು. 


ಮೂರನೆಯದಾಗಿ, ಈ ಪರಿವರ್ತನೆಗಳು ಫ್ಯಾಸಿಸ್ಟ್‌ ರಾಜ್ಯಗಳಲ್ಲಿ 
ಒಂದು ಹೊಸ ಬಗೆಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆ 
ಗಳನ್ನು ತಂದವು. * ಫ್ಯಾಸಿಸ್ಟ್‌ ರಾಷ್ಟ್ರಗಳಲ್ಲಿ ಸ ಸಾ )ಮ್ಯವನ್ನು ಹೊಂದಿರುವ 
ಬಂಡವಾಳವರ್ಗ ಸ್ವಾಮ್ಯವನ್ನು ಹೊಂದಿಲ್ಲದಿರುವ ಕಾರ್ಮಿಕವರ್ಗ 
ಎರಡೂ ರಾಷ್ಟದ ಜ್‌ ರಾಷ್ಟದ ಹತದೃಷ್ಟಿ ಯಿಂದ ಉಭಯ ವರ್ಗ 
ಗಳೂ ಸರ್ಕಾರದ ನಿರ್ಧಾರಗಳಿಗೆ ತಲೆಒ-ಗಬೆ ನಕು, ಸರ್ಕಾರದ ಮಧ್ಯಸ್ತಿ ಸ್ಗಿಕೆ 
ಯನು ಉಭಯ ವರ್ಗಗಳೂ ಒಪ್ಪ ಬೇಕು. ಸರ್ಕಾರ ಮತ್ತುಅದರ ಮಂಡ 
ಎಲ್ಲರ ಹಿತವನ್ನೂ ಬಯಸುವುದರಿಂದ ಯಾವ ವರ್ಗಕ್ಕೂ ಅನ್ಯಾಯ 
ಮಾಡುವುದಿಲ್ಲ. ಆದುದರಿಂದ ವರ್ಗಗಳ ಹಿತವನ್ನು ಪ್ರತಿಬಿಂಬಿಸಲಿಕ್ಕಿರುವ 
ವಿವಿಧ ರಾಜಕೀಯ ಪಕ್ಷಗಳೂ ಅನಾವಶ್ಯಕ, ರಾಷ್ಟ್ರದ ಹಿತದ ಪ್ರತಿನಿಧಿ 


(1) ಇಂತಹ ವ್ಯವಸ್ಥೆಯನ್ನು 


" ಸಂಸ್ಥಾ ರಾಜ್ಯವೃವಸ್ಥೆ > (Corpora- 
tive State) ಎಂದು ಳು ಹಾ 


೧೨೬. ವೈಜ್ಞಾ ನಿಕ ಸಮಾಜವಾದ 


ಯಾಗಿ ಏಕಮಾತ್ರ ರಾಜಕೀಯ ಪಕ್ಷವಿರಲು ಸಾಧ್ನ. 1 ಅದು ಎಲ್ಲರ 
ಹಿತವನ್ನು ಬಯಸುಕ, ಜಿ, ಈಗ ಖಾಸಗೀ ಸ್ವಾಮ ವು ರಾಷ್ಟ್ರದ ಏತವನ್ನು 
ಬಯೆಸುನ ರೀತಿಯಲ್ಲಿ ಇರುವುದರಿಂದ 2 ಹ ಸಾ ಮ್ಯದ ವಿರುದ್ಧ 
ಚಳ ಹೂಡುವುದು ಅನಾವಶ್ಯ ಕವಾಗುವುದಲ್ಲದೆ ದೇಶದ್ರೊ ಹನಾಗು 

ರಾಷ ದ ಹಿಶದೃಸಿ 8. ಜನಜೀವನವು ನಿರ್ದಿಷ್ಟ. ಕ್ರಮದಲ್ಲಿ 
ನ ibe (ಲೀ ಸರ್ಕಾರಕ್ಕೆ ಹಕ್ಕಿದೆ. 


ಫ್ಯಾಸಿಸ್ಟ್‌ ಸ ಸರ್ಕಾರಗಳು ಅನುಸರಿಸಿದ ಆರ್ಥಿಕ ರೀತಿನೀತಿಗಳು 
ಫ್ಯಾಸಿಸ್ಟ್‌ `ರಾಷ್ಠಗಳಿಗೇ ಮುಕ್ತಾ ಯಗೊಳಲಿಲ್ಲ. ಹದಗೆಟ ವ ಸ 
ಹಿರಿಯ NE ಪ್ರಡಾಸತ್ತೆ ರಾಷ್ಟ್ರ ಗಳನ್ನೂ ಸಹ ರಾಷ ವೇ 
ಬಂಡನಾಳಉದ್ಯಮದಾರನಾಗುವ (13 Cl ಆರ್ಥಿಕ ರೀತಿ 
ಯನ್ನು ಅನುಸರಿಸುವಂತೆ ಬಲಾತ್ನರಿಸಿತು. ಹಾಗೆ ಬಲಾತೃರಿಸಿದ ಆರ್ಥಿಕ 
ಪರಿಸಿ ತಿಗಳಲ್ಲಿ ರ ಹಿನಿಯ ಬಂಡವಾಳಶಾಹಿ ಪ ಪ್ರಜಾಸತ್ತೆ ರಾಷ 
ಗಳು ಉಿದುಂಸಬೇಕಾದ ನಮಸ್ಯೆ ಗಳೇ pg ವು. ಬಂಡವಾಳ 
ಶಾಹ ಪ್ರಜಾಸತ್ತೆ ರಾಷ್ಟ್ರಗಳು (ಸಂಗ €ಂಡ್‌, ಫ್ರಾನ್ಸ್‌ ಬೆಲ್ಲಿ ಯಂ, ಜರ್ಮಸೀ 
ಇಟಲ್ಲಿ ಇತ್ಯಾದಿ) ಒಂ ಂದನೇ ನುಶಿಯುದ್ದ ದ ಜಾಗ ವಸಾ 
ಹತುಗಳಲ್ಲಿರುವ ವ್ಯಾಪಾರವರ್ಗ ಮತ್ತು ಯುದ್ಧದಿಂದ ದೂರವಿದ್ದ ಅಥವಾ 
ಯುದ್ಧದಿಂದ ಅತಿಯಾದ ನಸ ನವನ್ನು ಹೊಂದದ ಬಂಡವಾಳಶಾಹಿ ರಾಷ ಗಳು 
(ಅಮೆರಿಕಾ ನ ಮತ್ತು ಜಪಾನ ಫ್‌ ಮಾರುಕಟ್ಟಿ ಯನ್ನು ಕಸಿದುಕೊಂಡಿದ ವು, 


ee ಈ. ಪಾವಾ. ಅಶ್‌ _— — 


(1) ಫ್ಯಾಟ್‌ ರಾಸ್ಟ್ರ ಗಳಲ್ಲಿ ಪ್ರತಿಪಾದಿತವಾಗಿರುವ ಏಕಪಕ್ಷದ ಸರ್ಕಾರದ 
(One-Party EE ತತ್ತ್ವಕ್ಕೂ ಕಾರ್ಮಿಕ ಪ್ರಜಾಸತ್ತೆಯಲ್ಲಿ 
ಪ್ರತಿಸಾದಿತನಾಗಿರ.ವ ನಬಂವಾಳುಸಮೂ ಹದ 2083) ತತ್ತ ಕ್ಕೂ 
(ಪುಟ 104) ಯಾವ ಹೋಲಿಕೆಯೂ ಇಲ್ಲ ಒಂದರಲ್ಲಿ ವರ್ಗಗಳು ಇದ್ದು 
ಎಲ್ಲ ನರ್ಗಗಳನ್ನೂ ಪ್ರತಿಃ ಧಿಸುವ ರೀತಿಯಲ್ಲಿ ಏಕಪ ಕ್ರನಿದೆ. ಇನ್ನೊ ಆದರಲ್ಲಿ ವರ್ಗ 
ಗಳೇ ಇಲ್ಲದಿರ.ವ "ವರ್ಗರಹಿತ ಸ ನರಾಜನಿದೆ ಮತ್ತು ರಾಜಕೀಯ “ಶ್ತದ ಅವಶ್ಯ 
ಕತೆಯೇ ಇಲ್ಲವಾ ಾಗಿದೆ. ಮುಂದಾಳತ್ವವನ್ನು ' ಕೊಡಲು ಮುಂದಾಳು ಸವ: ಹಹ 
ವಿದೆ, ಫ್ಯಾಸಿಸ್ಟ್‌ ರಾಷ್ಟ್ರಗಳ ಸಾಮಾಜಿಕ ವಂತ್ತು ಆರ್ಥಿಕ ವ್ಯವಸ್ಥೆ ಗೂ ಮತ್ತು 
ಸಮಾಜವಾದಿ: ರಾಷ್ಟ್ರಗಳ ಸಮಾಜಿಕ ವತ್ತು ಅರ್ಥಿಕ ವ್ಯವಸ್ಥೆಗೂ ಇರುವ 
ವೆತ್ಕಾಸನೇ ಈ ಬಗೆಯ ರೂಪಭೆ:ದಕ್ಕೆ ಕಾರಣವಾಗಿದೆ, 


ಸಮಾಜವಾದವೇ ಅಥವಾ ಬಂಡವಾಳವಾದವೇ ? ೧೨೭ 


ಯುದ್ಧಾನಂತರ ಈ ಬಂಡವಾಳಶಾಹಿ ರಾಷ್ಟ್ರಗಳು ಆರ್ಥಿಕ ಪೈಪೋಟ 
ನಡೆಸಿ ತಮ ಸರಕುಗಳನ್ನು ಸ್ರಪಂಚದ "ಮಾರ್ಲಿ ಯಲ್ಲಿ Cg 
ಸರಿಸಿ ತಿ ಸ 

ಎರಡನೆಯದಾಗಿ, ಯುದ್ಧಾ )ಿನಂತರ ವಸಾಹತುಗಳು ಮತ್ತು ಆಶ್ರಿತ 
ರಾಷ್ಟ್ರ ಗಳು ವಿಮುಕ್ತರಾಗಲು ಸ ತಂತ್ರ ಚಳವಳಿಯನ್ನು ಹನಡದವು. 
ಮೊದಲಿನಂತೆ ವಸಾಹಕುಜನರ ಕಿನೇಸಣೆ ದುಸಾ ೃಧ್ಯವಾಯಿತು. ಬಂಡ 
ವಾಳಶಾಹಿ ಪ್ರಜಾಸತ್ತೆ ರಾಷ್ಟ್ರ ಗಳು ತಮ್ಮ ಬಂಡವಾಳದ ರಕ್ಷಣೆಗಾಗಿ 
ವಸಾಹತುಗಳಲ್ಲಿನ ಚಳನಳಗೆಳನ್ನು ವನುನೆಮಾಡುನ ಪ್ರಸಂಗ" ಬೇಕಿ 


ಬಂದಿತು. ವಸಾಹತುಗಳ ಕೋಷಣೆಯಿಂದ ಬರುತ್ತಿದ್ದ ಅಧಿಕ ಲಾಭದ 
ಚೂರುಪಾರುಗಳನ್ನು ತಮ್ಮ ದೇಶದ ಕಾರ್ಮಿಕವರ್ಗಕ್ಕೆ" ಎಸೆದು ಕಾರ್ಮಿಕ 


ವರ್ಗವನ್ನು ಸಂತೈಸುವುದು' ಹರಿಯ pe, ರಾಷ್ಟ್ರ ಗಳಿಗೆ ತಪ್ಪಿ 
ಹೋಯಿತು. 

ಮೂರನೆಯದಾಗಿ ಬಂಡವಾಳಶಾಹಿ ವ ವಸ್ಥೆ ತರುವ ಶೋಷಣೆ ಮತ್ತು 
ಆರ್ಥಿಕ ದುಃಸ್ಥಿ ತಿಯಿಂದ ಪಾರಾಗಲು ಸೋವಿಯಟ್‌ ಕ್ರಾಂತಿ ತೋರಿಸಿದೆ 
ಹೆದ್ದಾ ರಿ ವಸಾಹತು ಜನರಮೇಟಿ ಪ ಭಾವವನ್ನು ಬೀರಿತ್ತು. ವಸಾಹತು 
ಗಳು”ಸಮಾಜವಾದೀ ಪಥದ ಕಡೆ ಹೋಗುವುದನ್ನು ತಡೆಯುವ ಕೆಲಸ 
ವಸಾಹತುಗಳನ್ನು ಹೊಂದಿರುವ ಬಂಡವಾಳಶಾಹಿ "ರಾಷ್ಟ ಗಳಿಗೆ ಪ್ರಾಪ 
ಯಾಯಿತು, 

ಅಧಿಕಸಂಖ್ಯೆ ಯಲ್ಲಿ ಕಾಡತೊಡಗಿದ ಸಮಸ್ಯೆಗಳಿಂದ ಬಂಡವಾಳಶಾಹಿ 
ಪ್ರಜಾಸತೆ ಗಳು ಎದೆಗುಂದಿದವು. ವಸಾಹತುಗಳ ಮತ್ತು ಮಾರು 
ಕಟ್ಟಿ ಗೆಳ ಸ ಸೊರಕೆ ಕ ಬ್ರ ಳನು ಆಶ್ರಯಿಸಿ ರಕ್ಷಣೆ ಪಡೆಯುವ ಪ್ರ ಸಂಗ 
ಬಃ ಫ್ಯಾಸಿಸ್ಟ್‌ ಚ ಗಳೊಡಸೆ ಸಂಧಾ ನಕ್ರೆ ನಂತು "ತಮ್ಮ 
' ತಮ್ಮೊಳಗೇ ಸೈಪೋಟಿ pe ene ಚ ಬಂಡವಾಳಶಾಹಿ 
ರಾಷ್ಟ ಗಳಿಗೂ ಹಾನಿಯೆಂದೂ. ಹಿಟ್ಲರ್‌ ಮುಸಲೋನಿಗಳಲ್ಲಿ ಬಂಡ 

ನಾಳೆ ಪ್ರಜಾಸತ್ತೆ ಸರ್ಕಾರಗಳು ಪ್ರಾರ್ಥಿಸಿದವು, ಸರಕುಗಳ ಉತ್ಪಾ 
ದಕೆ, Ba ಬೆಲೆ ಲಾಭ ಇನ್ರೆಗಳ ಬಗ್ಗೆ ಸಂಯುಕ್ತ ಒಪ್ಪ ಂದ 
ಗಳನ್ನು ಮಾಡಿಕೊಂಡರು. ರಾಜ ಜ್ಯವ್ಯವಸ್ಥೆ ಯ ಬಗ್ಗೆ ಭಿನ್ನ ಭಿಪ್ರ್‌ ಯೆ 
ಮತ್ತು ವ್ಯತಾ ಸಗಳಿದ್ದ ರೂ. i, ಬಂಡವಾಳರಾಹಿ ಪ್ರ ಜಾಸತ್ತೆ 

ಕಕ 

ಇನ್ನೊಂದು ನಿರಂಕುಶ ಫ್ಯಾಸಿಸ್ಟ್‌ ಪ ಪ್ರಭುತ್ವ — ಆರ್ಥಿಕ ವ್ಯ ವ ಮತು 


೧೨೮ ವೈಜ್ಞಾ ನಿಕ ಸಮಾಜವಾದ 
CL 


ವ್ಯಾಪಾರದ ಬಗ್ಗೆ ಉಭಯತ್ರರ ಹಿತಗಳು ಒಂದೇ ಎಂದರು. ಒಂಡು 
ಪಕ್ಷ, ಫ್ಯಾ ಸಿಸ್ಟ್‌ ಸರ್ಕಾರಗಳಿಗೆ ಸಾಕಷ್ಟು ವಸಾಹತು ಮತ್ತು ಮಾರುಕಟ್ಟಿ 

ಇಲ್ಲದಿದ್ದರೆ ಆಕ ಮಣಕ್ಕೆ ಅಖಂಡ ಭೂಢಾಗವಿಷೆ ಎಂದು ಸೋವಿಯಟ್‌ 
ರಷ್ಯಾದಕಡೆ ಕೈ ಫೌ ತೋರಿಸಿದರು, 


ಬಗೆದದ್ದು ಹಾ ಆದದ್ದು ಇನ್ನೊಂದು ಬಂಡವಾಳಶಾಹಿ ಪ್ರಜಾಸತ್ತೆ 

ಗಳ ಜೀವಾಳ ಫ eR ಸರ್ಕಾರಗಳಿಗೆ ವೇದ್ಯ ವಾಯಿತು. ದಾಹ ಪೀಡಿತ 
ನಂತೆ ಬಟ್ಟಿರ್‌ ಪೋಶಿಂಡ್‌ ರಾಷ್ಟ್ರ ದ ಮೇಲೆ ತನ್ನ ಕಣ್ಣು ತಿರುಗಿಸಿದನು. 
ಬಂಡವಾಳಶಾಹಿ ವ | ಸೂರಕ್ಷಕನಾದ ಹಿಟ್ಲರ್‌, ಸಮಸ ಬಂಡವಾಳ 
ಶಾಹಿ ರಾಷ್ಟ್ರ ಗಳ ನ್ನ್ನ ತನ್ನ ದಾಸಾನುದಾಸರಾಗುವಂತೆ ಮಾಡಲು ರಚಿಸಿ 
ಕೊಂಡಿದ್ದ ನ್ಯ, ಹ ಇಂಗ್ಲೇಂಡ್‌, ಫ್ರಾ ನ್‌, ಅಮೆರಿಕಾಗಳಿಗೆ ಅರಿವಾಯ್ತು. 
ತಮ್ಮ ರಕ್ಷಕನ “ಮೇರೇ ಯುದ್ಧಕ್ಕೆ ಖೆ ದಾಸ್ಯ ದಿಂದ ಪಾರಾಗುವ ಫ ಪ್ರಸಂಗ 
ಇಂ. ಗೇಂಡ್‌ ಮತ್ತು ಫ ಫಾ ್ರ್ರಾನ್ಸ್‌ ಗಳಿಗೆ ಬಂದಿತ್ತು 

ಬಂಡವಾಳಶಾಹಿ ವೃವಸ್ಥೆಯ ವಿರಸಗಳು ಪುನಃ ಬಂಡವಾಳಶಾಹಿ ರಾಷ 
ಗಳನ್ನು ಯುದ್ಧಕ್ಕೆ ಈಡುಮಾಡುತ್ತನೆ ಎಂದು ಕಮ್ಯೂನಿಸ್ಟ್‌ ಪಕ್ಷಗಳು 
ಮುನ್‌ಸೂಚಕವಾಗಿ ಹೇಳುತ್ತಿ ದ್ಹುದು ನಿಜವಾಯಿತು. ಸುಧಾರಕ ಸಮಾಜ 
ವಾದೀ ಮುಖಂಡರು ಕಾರ್ಮಿಕವರ್ಗಕ್ಕೆ ಪ್ರಸಾರ ಮಾ ಡುತ್ತಿದ್ದ ವಾದ 
ಸುಳ್ಳಾಯಿತು, ಪ್ರಜಾಸಕ್ತೆಗೆ ಧಕ್ಕೆಬಂದಿದೆ ಎಂದು ಸುಧಾರಕರು “ಸೊಣಗಿ 
ಹರೇ ವಿನಾ ಯುದ್ಧ ಕ್ಕೆ ಕಾರಣವನ್ನೂ ಮತ್ತು ಅವರಲ್ಲಿ ತಮ್ಮ ದೇಶ 
ಗಳ ಪಾಶ್ರ ವನ್ನೂ ಕಾರ್ಮಿಕವರ್ಗಕ್ಕೆ ತಿಳಿಸಲು ಸುಧಾರಕರು ಚಾಚಿ 
ದಶ, ಸಾಮೂಹಿಕ ಭದ್ರತೆಗಾಗಿ ಶ್ರ ಶ್ರಮಿಸಬೇಕೆಂದೂ, ಫ್ಯಾಸಿಸ್ಟ್‌ ಸರ್ಕಾರ 
ಗಳು ಮಾನವ ನಾಗರಿಕತೆಯ ಶತ್ರುಗಳೆಂದೂ, ಪ್ರ ತಿಬಟಿನೆಯಿಂದಲೇ 
ಅವುಗಳ ಸೊಕ್ಕನ್ನು ಮುರಿಯಲು ಸಾಧ್ಯ ವೆಂದೂ "ಫಜೀ ಪದೇ ಹೇಳು 
ತಿ ತ್ತಿದ್ದ ಕಮ್ಯೂನಿಸ್ಟ್‌ ಪಕ್ಷಗಳನ್ನು ರಷ್ಯಾದ ಟಂ ಮೂದ 
ಲಿಸುವುದರಲ್ಲೇ ಸುಧಾರಕರು ಕಾಲಿನೂಕಿದರು. ಸೋವಿಯಟ್‌ ರಷ್ಯಾದ 
ಇರುವಿಕೆ ಮತ್ತು ಮೊದಲಿಂದಲೂ ಆದು ಫ್ಕಾಸಿಸ್‌ ಸರ್ಕಾರಗಳ ಬಗ್ಗೆ 
ಕೊಡುತಿ ತ್ತಿದ್ದ ಎಚ್ಚರಿಕೆ ಸುಧಾರಕರಿಗೆ ವಿಷವಾಗಿತ್ತು. 

1938 ರಲ್ಲಿ ಎರಡನೇ ಮಹಾಯುದ್ಧ ಆರಂಭವಾಯಿತು, ಸೋವಿಯಟ್‌ 


ರಷ್ಯಾರಾಜಶಾಂತ್ರಿಕ ಬುದ್ಧಿವಂತಿಕೆಯಿಂದ ಬಂಡವಾಳಶಾಹಿ ರಾಷ ನ್ರಗಳಲ್ಲೆ ಲ 


ಸಮಾಜವಾದನೇ ಅಥವಾ ಬಂಡವಾಳವಾದನೇ? ೧೨೯ 


ಉಂಟಾದ ಯುದ್ಧದಿಂದ ದೂರ ಸರಿದು ನಿಂತಿತು ಯುದ್ಧದ ಆರಂಭದಲ್ಲಿ 
ಹಿಟ್ಲರ್‌ ಮತ್ತು ಮುನಲೋನಿಯರು ಬಂಡನಾಳಶಾಹಿ ಪ್ರಜಾಸತ್ತೆ ರಾಷ್ಟ್ರ 
ಗಳನ್ನು ಸಂಪೂರ್ಣವಾಗಿ ಸಪೆಬಡಿದರು. ni ಬೂ ಜಪಾನ್‌ 
ಅಮೆರಿಕಾವನ್ನು ಸದೆಬಡಿಯಿತು. ಆದರೆ ರಷ್ಯಾ ಮಾತ್ರ ಜರ್ಮನಿ, ಇಟಲಿ 
ಮತ್ತು ಚನಾ ॥ ಛ್‌ ಸನ್ನಾಹಕ್ಗೆ ಅಡ್ಡಿ ಬರುವ ಹಾಗೆ ಉದಿತ. ಅದನ್ನು 
ದಮನಮಾಡಿದ ಹೊರತು. ಫ್ಯಾಸಿಸ್ಟ್‌ ಸರ್ಕಾರಗಳ ವಿಜಯ ಸಂಪೂರ್ಣ 
ವಾದಂತಿರಲಿಲ್ಲ ಈ ನಿರ್ಧಾರದಿಂದ ಹಿಟ್ಟರ್‌ 1942 ರ್ತಿ ರಷ್ಯಾದಮೇಲೆ 
ಯುದ್ಧ ಘೋಷಿಸಿದನು 
"ಅದೇ ಫ್ಯಾಸಿಸ್ಟ್‌ ದೌರ್ಜನ್ಯದ ಅಂತ್ಯವಾಯಿತು. ಬಂಡವಾಳಶಾಹಿ 

ಪ್ರ ಪ್ರಜಾಸತ್ತೆ ರಾಷ್ಟ್ರಗಳ ಸೈನ ಗಳನ್ನು ಹಿಟ್ಲರ್‌ ನುಚ್ಚು ನೂರು ಮಾಡಿದ್ದ ನು 
ಔದಕೆ ಸೋವಿಯಟ್‌ ರಷ್ಯಾ ದ ಜನತಾ ಸೈನ್ಯಕ್ಕೆ ಅದುವರೆಗೆ ಅಜೇಯನೆನಿ 
ಸಿದ್ದ ಫ್ಯಾಸಿಸ್ಟ್‌ ಸ್ಟ ಸೈನ್ಯ ಗಳು ಶರಣಾಗತವಾದುವ ಯುದ್ಧ ಕೊನೆಗೊಂಡಿತು. 
ರಷ್ಯಾ ಯುದ್ಧ ದಲ್ಲಿ "ಪ್ರನೇಶಿಸಿದನಂತರ ಅಮೆರಿಕ್ಕಾ ಇಂಗ್ಲೆಂಡ್‌ ಮತ್ತು 
ಫ್ರಾನ್ಸ್‌ ರಾಷ್ಟ್ರಗಳು ರಷ್ಟ ದೊಡನೆ ಸಖ್ಯ ಬಿಳಸಿದವು. ಈ ನಾಲ್ಕು 
ರಾಷ್ಟ್ರ ಗಳೂ ಒಟ್ಟುಗೂಡಿ ಎರಡನೇ ಮಹಾಯುದ್ಧದಲ್ಲಿ ವಿಜಯ 
ಗಳಿಸಿದವು. 

ಯಾವ ರಾಷ್ಟ್ರದ ಆಳಿನಿಗಾಗಿ ಬಂಡವಾಳಶಾಹಿ ಪ್ರಜಾಸತ್ತೆ ಸರ್ಕಾರ 
ಗಳು 1917 ರನಂತರ ಶ್ರಮಿಸಿದವೋ ಆದೇ ಸೋವಿಯಟ್‌ ರಷ್ಯಾ ಬಂಡ 
ವಾಳಶಾಹಿ ಪ್ರಜಾಸತ್ತೆ ರಾಷ್ಟ್ರಗಳನ್ನು ತನ್ನ ತ್ಯಾಗದಿಂದ ರಕ್ಷಿಸಿತು. 
ಸುಧಾರಕ ಸಮಾಜವಾದಿಗಳು ಮುಖಭಂಗಹೊಂದಿದರು. ಬಂಡವಾಳಶಾಹಿ 
ವ್ಯವಸ್ಥೆಯ ಹೊಲಸು ಜನಸಮುದಾಯಕ್ಕೆ ವೇದ್ಯ ವಾಯಿತು. ಬಂಡವಾಳ 
ಶಾಹಿ ಪ್ರಜಾಸತ್ತೆ ರಾಷ್ಟ್ರಗಳಲ್ಲಿ ಮಾಕ್ಸ್‌ ನ-ಏಂಗೆಲ್ಲರ ಸಮಾಜವಾದೀ 

ಕ 4 ಜನಪ್ರಿಯವಾಯಿತು. 
ಅಧ್ಯಯನ ; 
Marxism and Revisionism « Lenin : Marx-Engels-Marxism, 
Pages 219-228, F.L. ೫, H., Moscow. 

Fabian Essays, with a New Introduction by G. B. Shaw. 


Fascism and Social Revolution, R.P. Dutt: 
Martin Lawrence, London, 1934. 


೧೩೦ ವೈಜ್ಞಾ ಏಕ ಸಮಾಜವಾದ 
ಜನಿ 


World Politics: ೫. ೫. Dutt: Victor (೮0118062, Ltd., 1936: 
Light on Moscow: D.N Pritt: Pelican. 
Must the War Spread? D.N. Pritt: Pelican 


The ‘Theory of Capitalist Development : 

P.M. Sweezy : Denis Dobson, London, 1946. 
Studies in the Development of Capitalism : 

M. Dobb: Routledge, London. 


Political Economy and Capitalism : 
ಸಿಗೆ. Dobb : Routladge, London. 


ಆಧುನಿಕ ಸಮಾಜವಾದದ ಮುಂದೋಟ 
ಅಧ್ಯಾಯ-8, 
ಯುದ್ದ ಅಥವಾ ಯುದ್ಧ ಸಿದ್ದತೆ, ಸರ್ವಾಧಿಕಾರ, ಪ್ರಜಾಸತ್ತೆಯ 
ದಮನ ಇವೇ ವಿರಸಗಳಿಂದ ಪಾರಾಗಲು ಮೃತಪ್ರಾಯ ಬಂಡವಾಳಶಾಹಿ 
ವ್ಯವಸ್ಥೆಗೆ (Moribund Capitalism) ಉಳಿದಿರುವ ಮಾರ್ಗ 
ಗಳೆಂಬುದು ವೃಕ್ನಪಬಟ್ಟದೆ. ಬಂಡವಾಳಶಾಹಿ ರಾಷಗಳಲೇ ಯುದ 
ಅಂ ಬೆ ಕ್ಸು ಸ 
ಅನಿವಾರ್ಯವೆಂಬುದನ್ನು ಎರಡನೇ ಮಹಾಯುದ ಸ್ಕಿರಪಡಿಸಿದೆ. 
ಅಷ್ಟು ಮಾತ್ರವಲ್ಲದೆ, ಸ ಮಹಾಯುದ್ದ ಬಂಡವಾಳಶಾಹಿ ವವ 
ಸೆ ಚ್ಯುತಿಯನ್ನು ತರುವ ಹೊಸ ಶಕ್ತಿ ಗಳನ್ನು ಬಂಡವಾಳಶಾಹಿ ಮವ 
ಸಯ ಗರ್ಭದಿಂದ ಹೊರಹಾಕಿತು. ಮೊದಲನೆಯದಾಗಿ, ಮ 
ದಿಂದ ನೊಂದ ಜನರು ಕೊಚ್ಚಿದ್ದು ತಮ್ಮ ದುಃಸ್ಥಿತಿಗೆ ಬಂಡವಾಳಶಾಹಿ ವ್ಯನ 
ಸ್ನೆಯೇ ಕಾರಣವೆಂದು ಕ ತೋರಿಸಿದರು. ಎರಡನೆಯದಾಗಿ, ಯುದ್ಧ 
© ಭಾಗವಹಿಸಿದ್ದ ಹಲವು ಬಂಡವಾಳಶಾಹಿ ರಾಷ್ಟ್ರ ಗಳಾದ ಬ್ರಿರ್ಟಿ 
ಫ್ರಾನ್ಸ್‌, ಬಿಲ್ಲಿ ಯಂ ಹಾಲೆಂಡ್‌, ಇತ್ಮಾದಿ ರಾಷ್ಟ್ರ ಗಳು ಉಳಿಯುವುದೇ 
ಕಷ್ಟವಾಗಿ, ಯೆಡ್ಡ ದಲ್ಲಿ ಜಯ ಪಡೆದರೂ ನಿಸ್ಟೇಜವಾಗಿ ಬದುಕಿ ಬಂದವು. 
ಈ ಬಂಡವಾಳಶಾಹಿ ರಾಷ್ಟ್ರಗಳ ದೌರ್ಬಲ್ಯ ಇವುಗಳ ಅಧೀನ ರಾಷ್ಟ್ರಗಳಿಗೆ 
ಮತ್ತು ವಸಾಹತುಗಳಿಗೆ ಅನುಕೂಲದ ಸಮಯವಾಯಿತು. ಶತಮಾನ 
ಗಳಿಂದಿದ್ದ ದಾಸ್ಯ ಮತ್ತು ಶೋಷಣೆಯನ್ನು ಕಿತ್ತೊಗೆಯಲು ರಾಷ್ಟ್ರೀಯ ಚಳ 
ವಳಿಗಳು (National Movements) ಎದ್ದವು. ಮೂರನೆಯದಾಗಿ, 
ಪರಕೀಯ ಬಂಡವಾಳಶಾಹಿ ರಾಷ್ಟ್ರಗಳು ದೇಶೀಯ ಬಂಡವಾಳವರ್ಗ 
ದೊಡನೆ ಪಾಲುದಾರರಾಗಿ ಶೋಷಣೆ ನಡೆಸುತ್ತಿದ್ದ ಪ್ರದೇಶಗಳಲ್ಲಿ ರಾಷ್ಟ್ರೀಯ 
ಚಳವಳಿ ಹೆಚ್ಚು ಅರ್ಥಿಕ ಸ್ವರೂಪವನ್ನು ತಾಳಿತು. ಪರಕೀಯ ಶೋಷಣೆ 
ಯಿಂದ ಪಾರಾಗಲು ಯತ್ನ ನಡೆದಿದ್ದ ಲದೆ, ದೇಶೀಯ ಬಂಡವಾಳವರ್ಗ 
ದಿಂದ ಆಗುತ್ತಿದ್ದ ಹಾಸು ಜಿ, ಸಹ ನಿಮುಕ್ಕವಾಗಲು ಚಳವಳಿ 
ಹುಟ ತು, 

ಪರಕೀಯ ಮತ್ತು ದೇಶೀಯ ಬಂಡವಾಳವರ್ಗದ ಶೋಷಣೆಯಿಂದ 
ಪಾರಾಗಲು ಎದ್ದ ಚಳವಳಿ ಆಧುನಿಕ ಸಮಾಜನಾದದ ಮುಂದೋಟದಲ್ಲಿ 
ಅತಿ ಮುಖ್ಯವಾದದ್ದು. ಈ ಚಳವಳಿ ಘೋರ ಯುದ್ಧದಲ್ಲಿ ದಿಗ್ವಿಜಯಿ 


; 
೧೩.೨ ವೈಜ್ಞಾನಿಕ ಸಮಾಜವಾದ 


ಯಾದ ಸೋವಿಯಟ್‌ ರಾಷ್ಟ್ರದ ಸಾಧನೆಗಳಿಂದ ಪ್ರಚೋದನೆ ಹೊಂದಿತು. 
ಶೋಷಣೆಯಿಂದ ವಿಮೋಚನೆ, ರಾಷ್ಟದ ಏಳಿಗೆ ಮತ್ತು ಆರ್ಥಿಕಾಭಿವೃದ್ಧಿ 
ಯನ್ನು ಹಲವು ರಾಷ್ಟ್ರಗಳು ಮಾರ್ಕ್‌ವಾದದಲ್ಲಿ ಕಂಡವು, ಹೀ 
ಕಂಡು, ಸಮಾಜವಾದೀ ವವಸ್ಥೆ ಯನ್ನು ತರಲು ಹೋರಾಟ ನಡೆಸಿ 
ಯಶಸ್ವಿ ಯಾದ ರಾಷ್ಟ್ರಗಳೆಂದರೆ ಚೀಣ್ಕಾ 'ಭೂರ್ವ ಜರ್ಮನಿ, ಸೋಲೆಂಡ್‌, 
ಜೆಕೋಸ್ತ ವಾಕಿಯಾ ಯುಗಾಸ್ಲಾವಿಯ ಹಂಗೇರಿ, ರುಮಾನಿಯಾ, 
ಬಲ್ಲಾ ರಿಯಾ ಆಲ್ಲೇಫಿಯಾ, ಉತರ ಕೊರಿಯಾ ಮತ್ತು ವಿಯಟ್‌ಮಿನ್‌ 
ದೇಶಗಳು. 
ಅಧುನಿಕ ಚೀಣಾದ ನವೋದಯ 1911 ರಲ್ಲಿ ಉಂಟಾಯಿತು. 
ಈ ವರ್ಷ ಚೀಣಾ ದೇಶದಲ್ಲಿ ಮಾಂಚೂ ರಾಜಮನೆತನದ ನಿರಂಕುಶ 
ಪ್ರಭುತ್ತದಿಂದ, ಊಳಿಗಮಾನ್ಯ ಪಾಳೆಯಗಾರರ ಉಪಟಳದಿಂದ ಮತ್ತು 
ವಿದೇಶೀ ಬಂಡವಾಳಗಾರರ ತೋಷಣೆಯಿಂದ ಪಾರಾಗಲು ಡಾ| ಸನ್‌- 
ಯಾಟ್‌. ಸೆನ್‌ ಅವ ರ ನೇತೃತ್ತದಲ್ಲಿ ಕ್ರಾಂತಿ ನಡೆಯಿತು. ಆದರಿ ಕ್ರಾಂತಿಯ 
ಹಿರಿಯ ಉದ್ದೇಶಗಳು ಸಮೆವಾಗಳಿಲ್ಲ. ರಾಜಮನೆತ ಜು ಅಳಿ 
ಯಿತೇ ವಿನಾ ಇನ್ನಾ ವುದರಲ್ಲೂ ಕ್ರಾಂತಿಯ ಫಲಗಳನ್ನು ಜನಸಮುದಾಯ 
ಉಣಲಿಲ್ಲ, ಅಧಿಕಾರಕ್ಕೆ ಬಂದ ಸರ್ಕಾರ ಜನಸಮುದಾಯದ ಶೋಷಣೆ 
ಯನ್ನು ಮುಂದುವರಿಸಿತು; ಅದರ ಮುಖಂಡ ಚಿಯಾಂಗ್‌-ಕೈ-ಷೇಕ್‌ 
ದೇಶೀಯ ಮತ್ತು ವಿದೇಶೀ ಬಂಡವಾಳವರ್ಗದ ಕೈಗೊಂಬೆಯಾದನು. 
ಬಂಡವಾಳ ಆರ್ಥಿಕವ್ಯವಸ್ಥೆಯ ಮತ್ತು ಖಾಸಗಿ ಸ್ವಾಮ್ಯದ ರಕ್ಷಣೆಗಾಗಿ 
ಸರ್ವಾಧಿಕಾರಿ ಸರ್ಕಾರದ ಸ್ಲಾಪನೆಗೆ ಸನ್ನಾಹ ನಡೆಯಿತು. ಆರ್ಥಿಕ 
ರರಿಗದಲ್ಲಿ ಜನಸಮುದಾಯ ಕೇಳುತ್ತಿದ್ದ ಬದಲಾವಣೆಗಳು ಬರಲಿಲ್ಲ. 
ಪ್ರತಿಯಾಗಿ, ದಬ್ಬಾಳಿಕೆಯ ಮೂಲಕ ಜನಸಮುದಾಯದ ಆಶೋತ್ತರ 
ಗಳನ್ನು ಅದುಮಿಡಲು ಯತ್ನ ನಡೆಯಿತು. ಆದಕ್ಕೆ ಜಾಗೃತಿಗೊಂಡಿದ್ದ 
ಜನಸಮುದಾಯ ಬಂಡವಾಳವರ್ಗದ ಕೈಗೊಂಜೆ ಸರ್ಕಾರವನ್ನು ಪದ 
ಚ್ಯುತಿಗೊಳಿಸಲೂ ಮತ್ತು ಆರ್ಥಿಕ ರಂಗದಲ್ಲಿ ಈಡೇರದಿದ್ದ ಆಶೋತ್ತರ 
ಗೆ ನ್ನು ಪೂರ್ಣಗೊಳಿಸಲೂ ಕಮ್ಯೂನಿಸ್ಟ್‌ ಸ ಪಕ್ಷದ ನಾಯಕತ್ವ ದಲ್ಲಿ ಮತ್ತೆ, 
ಕ್ರಾಂತಿಗೆ ಸಿದ್ಧವಾಯಿತು, ಬಂಡವಾಳವರ್ಗದ, ಊಳಿಗಮಾನ್ಯ "ಏತಗಳ 
ಪ್ರತಿನಿಧಿಗಳಾದ ಪಾಳೆಯಗಾರರ ಮತ್ತು ಜರ್ಮಾದಾರರ ಪ್ರತಿಭಟನೆ 


ಆಧುನಿಕ ಸಮಾಜವಾದದ ಮುಂದೋಟ ೧೩೩ 


ಜನತಾ ಸ್ಥೆ ಸೈನ್ಯ ದ ಎದುರಿನಲ್ಲಿ ಕುಸಿದುಬಿದ್ದಿ ಶು. ಚೆಯಾಂಗ್‌ನ ಸರ್ಕಾರ 
ವನ್ನು ಜ್‌ ಅಮೆರಿಕಾ ಸರ್ಕಾರ ನೀಡಿದ ತನ್ನು ಮನ, ಧನಗಳ 
ಸಹಾಯ ವಿಫಲವಾಯಿತು. 1948 ರಲಿ ಚೀಣೀ ಜನಸಮುದಾಯ ಜನತಾ 
ಬ (People’s Republic of China) ಫೋಷಿ 
ತು. 
ಚೇಣದಲ್ಲಿ ಫೋಷಣೆಯಾದ ಜನತಾ ರಾಜ್ಯ 1917 ರಲ್ಲಿ ರಷ್ಯಾದಲ್ಲಿ 
Ja ಮಹಾ ಕ್ರಾಂ ತಿಯಪ್ಟೇ ಮುಖ್ಯವಾ ರದು. ಸ್ರಜಾಸತೆ ಯ ಅರ್ಥ 
(ವಲ ಮತಕೊಡುವ ಮತ್ತು ಚುನಾವಣೆಗೆ ನಿಲ್ಲುವ ಆ ಆಗಿರದೆ, 
ಜಾತೃತೀತ ಮತು ಕ್ಷೇಮಾಭ್ಯ ದಯವನ್ನು ಬಯಸುವ ಸದುದ್ದೇಶಗಳೇ ಆಗಿ 
ರದೈ ಆರ್ಥಿಕ ಪ್ರಜಾಸತ್ತೆ ಯ ಅಹುದೆಂದು Ba; ಶೋಷ 
ಇಗೆ ಆಧಾರವಾದ ಬಂಡವಾಳಶಾಹಿ ವ್ಯ ನಸ್ಲೆಯ ಯ ನಿನಾಶಕ್ಕೂ ಕರೆ ಕೊಡಲಾ 
ಯಿತು. ಸ್ಪಾಮ್ಮಾಧಾರದಮೇಲೆ ನಡೆಯು ನ ಪ್ರ ಜಾಸತ್ತೆ ಗೆಬದಲು ಸಮಾಜ 
ವಾದೀ ಅರ್ಥಕವ್ಪವನ್ಥೆ ವಸ್ಥೆ ಯನ್ನು ಆಧಾರವನ್ನಾ ನ ಉಳ್ಳ ಜನತಾ ಪ್ರ ಜಾಸತ್ತೆ 
(People’s ಜಾ] ಘೋಷಣೆಯಾಯಿತು. ಆದರಂತೆ ಈಗ 
ಕಾರ್ಮಿಕವರ್ಗದ ಮುಂದಾಳತ್ತದಲ್ಲಿ ಕೈತರು, ಪ್ರಾಜ್ಞರು ಮತ್ತು ಇತರ 
ಶೋಷಿತ ವರ್ಗಗಳನ್ನೊಳಗೊಂಡಿರುವ ಸರ್ಕಾರ ರಚತರಾಗಿದೆ. ಆರ್ಥಿಕ 
ರಂಗದಲ್ಲಿ ಸಮಾಜವಾದೀ ಆರ್ಥಿಕವ್ಯವಸ್ಥೆ ಯನ್ನು ತರಲು, ಪರಿಸ್ಥಿತಿಗಳಿಗೆ 
ಅನುಗುಣವಾಗಿ ರಾಷ್ಟೀಕರಣ, ಭೂ ಸುಧಾರಣೆ ಉಳುವವನಿಗೆ "ಭೂಮಿ, 
ಸಾಮೂಹಿಕ ಬೇಸಾಯ ಕ್ಷೇತ್ರಗಳು, ಇತ್ಯಾದಿ ಕ್ರಮಗಳನ್ನು ಜನತಾ 
ಸರ್ಕಾರ ಕೈಗೊಂಡಿದೆ, 
ಚೀಣದಲ್ಲಿ ಉಂಟಾದ ಕ್ರಾಂತಿಯಂತೆ ಪೋಲೆಂಡ್‌, ಜೆಕೋಸ್ಗ 
ವಾಕಿಯಾ, ಹೆಂಗೇರಿ ಬಲ್ಲಾರಿಯ್ಕಾ ರುಮೇನಿಯಾ, ಯುಗಾಸ್ಲಾ ನಿಯಾ 
ಮತ್ತು ಆಲೆ ನಿಯಾ ದೇಶಗಳಲ್ಲಿ ಆರ್ಥಿಕ ಕ್ರಾಂತಿ ನಡೆಯಿತು. "ಜನತಾ 
ಸರ್ಕಾರಗಳು ಅಧಿಕಾರಕ್ಕೆ ಬಂದವು, ಈ ದೇಶಗಳ ಇತಿಹಾಸವೂ ಸಹ ಚೇಣಾ 
ರಾಷ್ಟ ದಂತೆ ದಾಸ್ಯದ ಶೋಷಣೆಯ ಮತ್ತು ನಿರಂಕುಶ ಪ್ರಭುತ್ವ ದ 
ಇತಿಹಾಸವಾಗಿದೆ. ' ಒಂದನೇ ಮಹಾಯುದ್ಧದ ನಂತರ ಈ ದೇಶಗಳು 
ಸ್ವತಂತ್ರ ರಾಷ್ಟ್ರ ಗಳಾಗಿ ಉದಯಿಸಿದವು. ಆದಿ ಆರ್ಥಿಕವಾಗಿ ಪರಕೀಯೆ 
ಬಂಡವಾಳ ರಾಷ್ಟ್ರಗಳಿಂದ ಜೀಶವೂ ದೇಶೀಯ ಬಂಡವಾಳವರ್ಗದಿಂದ 


೧೩೪ ವೈಜ್ಞಾನಿಕ ಸಮಾಜವಾದ 


ಜನಸಮುದಾಯವೂ ನಿಮೋಚನೆಯನ್ನು ಗಳಿಸಿರಲಿಲ್ಲ. ವಿಪೀಶೀ ಬಂಡ 
ವಾಳಶಾಹಿ ರಾಷ್ಟ್ರಗ ಳು ದೀಶದ ಸಂಪತ್ತನ್ನು ಸೂರೆಮಾಡುತ್ತಿದ್ದರೆ, ದೇಶೀಯ 
ಬಂಡವಾಳವರ್ಗ ಸೂರೆಯಲ್ಲಿ ಪಾಲುದಾರರಾಗಿದ್ದರು. ರೈತರ ಮತ್ತು 
ಕಾರ್ಮಿಕರ ಜೀವನ ದಾರುಣವಾಗಿತ್ತು. ಫ್ಯಾಸಿಸ್ಟ್‌ # ಸರ್ಕಾರಗಳು ಅಧಿ 
ಕಾರಕ್ಕೆ ಬಂದನಂತರ ಈ ದೇಶಗಳನ್ನು “ತಮ್ಮ ರಾಷ್ಠಗಳ ವಸಾಹತುಗಳನ್ನಾ ಗಿ 
ಮಾಡಿಕೊಳ್ಳ ಲು ಯೋಚನೆ ಇದ್ದಿ ತು. ಆದಕೆ ನಿರಡಸೇ ಮಹಾಯ: ಬಪ್ಪ 
ದಲ್ಲಿ ಸೋವಿಯಟ್‌ ರಾಷ ಗಳಿಸಿದ ವಿಜಯ ಈ ಸನ್ನಾ ಹಕ್ಕೆ ಅಡ್ಡಿ ಬಂದಿತು. 
ಜರ್ಮನ್‌ ಸೈ ನ್ಯ ಗಳು ಸೋತು ಆಕ್ರಮಿತ ಪ ಪ್ರದೇಶಗಳಾದ ಹಿಮ್ಮೆಟ್ಟು 
ತ್ತಿದ್ದಂತೆ ತಮೆಸ್ಯನಿಸ್ಸ್‌ ಪಕ್ಷದ ನೇತೃ ತ, ದಲ್ಲಿ ಕಾರ್ಮಿಕವರ್ಗ ಮಕ್ತು ರೈತ 
ವರ್ಗ ಒಡಗೂಡಿ, ಜನತಾ ಸರ್ಕಾರವನ್ನು (People’s id 
ment) ಸ್ಥಾಪಿಸಿದವು. ಮರು ಅವಸ್ಥೆ ಯಲ್ಲಿಯೇ ಬಂಡವಾಳಶಾಹಿ 
ವ್ಯವಸ್ಥೆಯ ನಾಶವನ್ನು ಘೋಷಿಸಲಾಯಿತು ಮತ್ತು ಬಂಡವಾಳಶಾಹಿ 
ಪ್ರಜಾಸ ತ್ತೆಯನ್ನು ತರಲು ಯತ್ನಿ ಸದ ಬಂಡವಾಳವರ್ಗನನ್ನು ಸದೆಬಡಿಯ 
ಲಾಯಿತು. ಸಜ ವಾದೀ ಣೆ ಬವಸ್ಥೆಯ ಸ್ಥಾಪನೆಯನ್ನು ಘೋಷಿಸ 
ಲಾಯಿತು. 


ಎರಡನೇ ಮಹಾಯುದಾ ನಂತರ ಹೆಲವು ರಾಷ್ಟ್ರ ಗಳಲ್ಲಿ ಆರ್ಥಿಕ 
ಕ್ರಾ ೦ತಿಯುಂಬಾಗಿ ಸಮಾಜವಾದೀ ವ್ಯವಸ್ಥ ಸ್ಥಾಪನೆಯಾ ದದ್ದು ಒರಿಯ 
ಬಾಡವಾಳಶಾಹಿ ರಾಷ್ಟ್ರಗಳಾದ ಆಮೆರಿಕಾ ಮತ್ತು ಬ್ರಿಸಿ ರ್ಟಿಗಳನ್ನು ಕುದರಿಕೆಗೆ 
ಈಡುಮಾಡಿತು. ಯುದ್ಧ ಸಮಾಜವಾದದ ಹರಡುವಿಕೆಗೆ ಆಮಂತ್ರಣವೆಂದು 
ಬಂಡವಾಳವರ್ಗ ಬಗೆದಿರಲಿಲ್ಲ ಇಷ್ಟ ದೆ, ಇತರ ಬಂಡವಾಳಶಾಹಿ ರಾಷ್ಟ್ರಗ 
ಳಲ್ಲೂ ಸಮಾಜವಾದೀವ್ಯವಸ್ಥೆ ಯ ಸ್ಥಾಪನೆಗೆ ಚಳವಳಿ ಎದ್ದಿ ದಿತು. ಯುದ್ಧ 
ದಲ್ಲಿ ಜರ್ಥುರಿತವಾಗಿ ಹೊರಬಿದ್ದ ಫ್ರಾನ್ಸ್‌, ಇಬಿಲಿ ಜರ ನಿ ಮತ್ತು ಗಿ 
ಜೀಶಗಳಲ್ಲಿ ಅರ್ಥಿಕವಾಗಿ ಆಂದೋಳನ ಆಗುವುದರಲ್ಲಿದ್ದಿ ಜು ಕೂಡಲೆ ಗ 
ವಾಳಶಾಹಿ ವ್ಯವಸ್ಥೆಯನ್ನು ಳಿಸಲು ಪ್ರತಿ ರಕ್ಷಣಾ ಕ್ರಮಗಳನ್ನು ಅಮೆರಿಕಾ 
ಮತ್ತು ಬ್ರಿರ್ಟ ಕೈಗೊಂಡವು. ಜನತಾ ಚಳವಳಿಯನ್ನ ಡಗಿಸಲು ಅಮೆ 
ರಿಕಾ ಮತ್ತು ಬ್ರಿರ್ಟಿ ಹಣ್ಣ ಮದ್ದು ಗುಂಡು ಮತ್ತು ಸೈನ್ಯ ಸಹಾಯವನ್ನು 
ತಮ್ಮ ಆಶ್ರಿ 'ತ ಬಂಡನಾಳನರ್ಗಕ್ಕೆ ನೀಡಿದನು. ಬಂಡವಾಳವರ್ಗ ಥ್ಲೈರ್ಯ 


ಆಧುನಿಕ ಸಮಾಜವಾದದ ಮುಂದೋಟಿ ಗಿ೩೬೫ 


ಪಡೆದು ಗ್ರೀಸ್‌ನಲ್ಲಿ ಒಳ ಯುದ್ಧವನ್ನು ಘೋಷಿಸಿತು; ಮಿಕ್ಳೆಡೆ 
ಯುದ್ದಾ ನಂತರ ರಚನೆ ಹೊಂದಿದ್ದ ಸಂವಿಧಾನ ಮತ್ತು ಒಪ್ಪಂದಗಳು 
ಉಲ್ಲಂಘನೆಯಾಗಿ ಬಂಡವಾಳಶಾಹಿ ವ್ಯವಸ್ಥೆ ಗೆ ರಕ್ಷಣೆ ತೂಬು ಸರ್ಕಾರ 
ಗಳು ರಚನೆ ಹೊಂದಿದವು, ಆರ್ಥಿಕ ಕ್ರಾ ಂತಿಗಾಗಿ ೫ Sn ಜನತಾ 
ಚಳವಳಿಯನು ಬೆದಂಕೆ ಕುಹಕ ಮತ್ತು ಪ್ರಯೋಗಗಳಿಂದ ಅಡ 
ಗಿಸಲಾಯಿತು. a 
ಅಮೆರಿಕಾ ಮತ್ತು ಬ್ರಿ ಟರ್ಷ ಸರ್ಕಾರಗಳು ತಮ್ಮ ಸಹಪಾಠಿ ಬಂಡ 
ವಾಳಶಾಹಿ ರಾಷ್ಟ್ರ ಗಳಲ್ಲಿ ಎದಿ ದ್ರ ಕಾಂತಿಯ ಉಬ ಸನ್ನು ತಡೆಗಟ್ಟು 
ವುದರ ಜೊತೆಗ್ಗೆ "ವಸಾಹತು ಗಳಲ್ಲೆದ್ದ ಜನತಾ ಚಳವಳಿಗಳನ್ನು EN 
ಪ್ರಮೇಯವೂ ಸಹ ಬುದಿತು. ವಸಾಹತುಗಳಲ್ಲೆದ್ದ ಚಳವಳಿ ಅಮೆ೭ಕಾ 
ಮತ್ತು ಬಿರ್ಟಿಗಳ ಸಹಪಾ3 ಬಂಡವಾಳಶಾಜಿರಾಷ್ಟ ಗಳಲ್ಲೆದ್ದಕ್ರಾಂತಿಗಿಂತಲೂ 
ಅಪಾ ಕಾರಿಯಾಗಿದ್ದಿ ತು. ಬಂಡವಾಳಶಾಹಿ ಣಃ ವಸ್ಥೆ ಯ ಜೀರ್ಣೋದ್ಧಾ 
ರಕ್ತ ಆವಶ್ಯಕವಾದ ಮಾರುಕಟ್ಟೆ ಗಳನ್ನೂ, ಕಚ್ಛಾ ೧ ಪದಾರ್ಥಗಳನ್ನು ಒದಗಿ 
ಹ ವಸಾಹತುಗಳನ್ನೂ ಬಂಡವಾ ಳಶಾಹಿ ರಾಷ್ಟ್ರಗಳು ತಮ್ಮ ಹಿಡಿತದಿಂದ 
ಕಳೆದುಕೊಳ್ಳು ವಪ ಪ್ರಸಂಗವಾಗಿತ್ತು. ವಸಾಹತುಗಳನ್ನು ಹೊಂದಿದ್ದ ಬಿ ಬ್ರಿಟಷ್‌ 
ರಾಷ್ಟ್ರಕ್ಕೆ ಮಾತ್ರ ವಸಾಹೆತುಗಳಲ್ಲೆ ದ್ರ ಚಳವಳಿ ಅಪಾಯಕಾರಿಯಾಗಿದ್ದು 
ವಸಾಹತುಗಳನ್ನು ಹೊಂದಿದ್ದ ಇತರ ಬಂಡವಾಳಶಾಹಿ ರಾಸ ಗಳಾದ 
ಜ್ಯ ಇಟಲಿ ಬೆಲಿ ) ಯಂ, ಹಾಲ್ರೆ ಲೈೈಂ ಂಡ್‌ಗಳಿಗೂ ಸಹ ಅಪಾಯ ಒದ 
ಗಿದ್ದಿತು. ಆದರೆ ಈ "ವಸಾಹತುಗಳನ್ನು ಹೊಂದಿದ್ದ ಯಾವ ಬಂಡವಾಳ 
ರಾಷ್ಟ್ರವೂ ಸ ಸಹ ಏಕಾಂಗಿಯಾಗಿ ಜನತಾ ಚಳವಳಿಯನ್ನು ಅಡಗಿಸಲು 
ಶಕ್ತಿ ಇರಲಿಲ್ಲ, ಯುದ್ಧದ ಪರಿಣಾಮವಾಗಿ ಈ ಬಂಡವಾಳಶಾಹಿ ರಾಷ್ಟ್ರಗಳು 
ಶಕ್ತಿಗುಂದಿದ್ದ ವು. ಈ ರಾಷ ಗಳ ದುಃಸ್ಕಿ ತಿಯ ಪರಿಸ್ಥಿತಿಯಲ್ಲಿ ವಸಾಹತು 
ಗಳೇ ಅನ್ನದಾಯಕವಾಗದೆ"ವ. (೬. ಮಾಡಿ ತಮ್ಮ ವಸಾಹತು 
ಗಳನ್ನು ಉಳಿಸಿಕೊಡಬೇಕೆಂದು ಬಂಡವಾಳಶಾಹಿ ರಾಷ್ಟ್ರಗಳು ತನ್ನು ಸರಮ 
ಮಿತ್ರ ರಾಷ್ಟ್ರವಾದ ಅಮೆರಿಕಾಕ್ಕೆ ಮೊಕಿ ಇಟ್ಟವು. 
ಅಮೆರಿಕಾ ಈ ಮೊರೆಯನ್ನು ತನ್ನ ದೃಷ್ಟಿಯಿಂದ ನೋಡಿತ್ತು 
ಮೊದಲನೆಯದಾಗಿ, ಅಮೆರಿಕಾ ಈ ಬಂಡವಾಳಶಾಹಿ ರಾಷ ಗಳ ಆಪತ್ವಾಲ 
ದಲ್ಲಿ ಸಹಾಯಕ್ಕೆ ಬಾರದಿದ್ದ ಕೆವಸಾಹತುಗಳು ಸಮಾಜವಾದೀ ವ್ಯವಸ್ಥೆಯನ್ನು 


ಗಿ೩೬ ವೈಜ್ಞಾನಿಕ ಸಮಾಜವಾದ 


ಅಪ್ಪ್ಪವುವು. ಸೋವಿಯಟ್‌ ರಾಷ್ಟ್ರದ ಹಿರಿಮೆ ಎಲ್ಲ ಕಡೆಗೂ ಹಬ್ಬುತ್ತದೆ. 
ಇದರಿಂದ ಅಮೆರಿಕಾಕ್ಟೂ ಅಪಾಯಸಿದ್ಧ. ಹೆಚ್ಚು ಹೆಚ್ಚು ಭೂಪ್ರದೇಶ 
ಗೆಳು ಸಮಾಜವಾದೀ ರಾಷ್ಟ್ರ ಗಳಾಗುತ್ತವೆ. ಇದನ್ನು. ತಡೆಗಟ್ಟಿಯೇ ತೀರ 
ಬೇಕು. 

ಎರಡನೆಯದಾಗಿ, ತನ್ನ ಸಹಪಾಠಿ ಮತ್ತು ಹಿಂಬಾಲಕ ಬಂಡವಾಳ 
ಶಾಹಿ fe ವಸಾಹತುಗಳನ್ನು ಕಳದುಕೊಂಡಿದ್ದಾ ದರೆ ಈ ರಾಷ 
ಗಳಲ್ಲಿ ಆರ್ಥಿಕ ಪರಿಸ್ಥಿ ತಿ ಇನ್ನೂ ವಿಷಮಿಸಿ ಸಮಾಜ ನಾದೀ ಕ್ರಾಂತಿ 
ಳ್ಳಿ ಬಂದಂತಾಗುತ KY ಅಲ್ಲದೆ ನ್ನ ಸಹಪಾಠಿ ಮತ್ತು ಹಿಂಬಾಲಕ 
ಬಂಡವಾಳಶಾಹಿ ಹ್‌ ಗಳೂ ಸಮಾಜವಾದೀ ರಾಷ್ಟ್ರಗಳಾದರೆ ಅಮೆರಿಕಾ 
ತಾನು ಒಂಟಿಯಾಗಿ ಉಳಿಯಬೇಕಾಗುತ್ತ ಥ್ರ: 

ಮೂರನೆಯದಾಗಿ, ತನ್ನ ಸ ಸಪ್ರಹೋ ಜನ ದೃಷ್ಟಿ ಯಿಂದಲೂ ಸಹ 
ವಸಾಹತುಗಳುಳ ಬಂಡವಾಳಕಾಟ ರಾಷ್ಟ್ರಗಳ ನೆರವಿಗೆ ಹೋಗುವುದು 
ವಿವೇಕದ ವಣರ್ಗವಾಗಿದೆ. ಸಹಾಯ ಕೊಡುವುದಾಗಿ ಭರವಸೆ ಕೊಟ ಲ್ಲಿ 
ಪ್ರತಿಯಾಗಿ ಸಹಪಾಠಿ ಮತ್ತು ಹಿಂಬಾಲಕ ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ 
ಮತ್ತು ಅವುಗಳಿಗೆ ಸೇರಿರುವ ವಸಾಹತುಗಳಲ್ಲಿ ಅಮೆರಿಕವು ತನ್ನ 
ಆರ್ಥಿಕ ಆಧಿಸತ್ಯವನ್ನು ಸ್ಥಾ ಓಸಲು ಅವಕಾಶವೂ ಸಹ ಸಿಗುತ್ತದೆ. 

ಅದರಂತೆ ಅಮೆರಿಕಾ 'ವಸಾಹತುಗಳಲ್ಲೆ ದ್ರ ಜನತಾ ಚಳವಳಿಗಳನ್ನು 
ಅಡಗಿಸಲು ಪರೋಕ್ಷವಾಗಿಯೂ ನೇ ರವಾನಿಯೂ ಬ್ರಿಟನ್‌, ಫ್ರಾನ್ಸ್‌, 
ಹಾಲ್ಕೆಂಡ್‌, ಇತ್ಯಾದಿಗಳಿಗೆ ಸಹಾಯೆ ನೀಡಿತು, ಈ ಸಹಾಯದಿಂದ 
ಮಲಯಾ, ಇಂಡೋ ಚ್ಛೈನ್ಸಾ ಕನ್ಯಾ, ಉತ್ತರ ಆಪ್ರಿಕಾ ಇತ್ಯಾದಿ 
ಪ್ರದೇಶಗಳಲ್ಲಿ ಅತಿ ಕ್ರೂರವಾಗಿ ಜನತಾ ಚಳವಳಿಯನ್ನು ಅಡಗಿಸಲಾ 
ಯಿತು, ಆದಕ್ಕೆ ಹಲನೆಡೆ ದಬ್ಬಾಳಿಕೆ ವಿಫಲವಾಗಿ ಅನೇಕ ವಸಾಹತುಗಳು 
ಸ್ವಾತಂತ್ರ ಗಳಿಸಿವೆ, 

ಯುದ್ಧಾನಂತರ ಅಮೆರಿಕಾ ಹಲವು ಬಂಡವಾಳಶಾಹಿ ರಾಷ ಗಳನ್ನು 
ಕ್ರಾಂತಿಯ ಉಬ್ಬರದಿಂದ ಸಂರೆಕ್ಷಿಸಿದರೂ, ಅಮೆರಿಕಾ ನೊಡಲ ಡು 
ಎಲ್ಲ ಬಂಡವಾಳಶಾಹಿ ರಾಷ ನನಾ ಟಂಡೆವಾಳ ಆರ್ಥಿಕವ್ಯವಸ್ಥೆಯ ವಿರಸ 
ಗಳಿಗೆ ಸೆರೆಯಾಗಿವೆ. ಯುದ್ದ ಕೆಲವು ವರ್ಷ ಕೆಲವು ಜನರಿಗೆ ಉದ್ಯೋಗ 
ದೊರಕಿಸಿ ಅವರ ಗಮನವನ್ನು ಸೆಳೆಯುವಂತಾದರೂ, ಯುದ್ಧಾನಂತರ 


ಅಧುನಿಕ ಸಮಾಜವಾದದ ಮುಂದೋಟ ೧೬೭ 


ಪುನಃ ಆರ್ಥಿಕ ಅಧೋಗತಿ ಜನರನ್ನುಅವರಿಸಿದೆ. ಲಾಭದಾಯಕ ಉತ ತನ್ನ, 
ಲಾಭ ತರಬಲ್ಲ ಮಾರುಕಟ್ಟೆ ಗಳು ಉತ್ಪನ ವಾದ ಸರಕುಗಳ ಹ 
ಬಂಡವಾಳಶಾಹಿ ವ್ಯವಸ್ಥೆ ಯೆ ಜೀವನಾಡಿಗಳು. ಆದರೆ ಇವು ಮಾಯವಾಗ 
ತೊಡಗಿವೆ. ಯುದದ ಪರಿಣಾಮವಾಗಿ ಒಂಡವಾಳವಾಹಿರಾಷ ಗಳಿಗೆ ಉಂಟಾ 
ಗಿರುವ ಸಖಾ ಜೊತೆಗೆ ಬಂಡವಾಳಶಾಹಿ ರಾಷ್ಟ್ರಗಳ ಆಧೀನದನ್ನಿದ್ದ 

ಅನೇಕ ವಸಾಹತುಗಳು ಮತ್ತು ಅಧೀನ ದೇಶಗಳು ಸ ತಂತ್ರ ವಾಗಿ ಮಾರು 


ವ 
ಕಟ್ಟಿ ಗಳು ನಶಿಸಿವೆ. ಬಂಡವಾಳಶಾಹಿ ರಾಸ ಗಳು ದಲಿತ ರಾಷ ಗಳ ಶೋಷಣೆ 
೪ ಲು 
ಯನ್ನುಮುಂದುವರಿಸುವುದು. ಅಸಾಧ್ಯವಾಗಿದೆ. ಪರಿಸ್ಥಿತಿ ಸವಗ 
ಬಂಡವಾಳಶಾಹಿ ರಾಸ ಗಳಲ್ಲಿ ಲಾಭದಾಯಕ ಉತ್ಪನ್ನಕ್ಕೆ ಧಕೆ, ಬಂದು 
Ke 

ಕ್ರ ತ) ನೆ ತ್ರಿ ಆಮೆ ಕ ಹ 
ಉತ K ದನೆ ಮ ತ್ರಿ ಉದ್ಯೂ ಗ ಕ್ಷೀಣಿಸು ಸುಬ, ಹ ಹೆಚ್ಚುತ್ತಿಬ, 
ಲದ, ತಮೆರಿಕದ ಬಂಡವಾಳ 


ಜನರ 'ಅರ್ಥಿಕಮ್ಟಿ ಕಡಿಮೆಯ ಗುತ್ತಿದೆ. ಅಲ್ಲದೆ 


೨.೦ x ಗಸಿ] ತಿ ಸುತ ಹ್‌ ರ್ರ lea 
ತಿಯೂ ಸಹ ಪರಿ ಓಕ ಮುತ್ತನು ು ವು | 
ಎರಡು ಘೋರ ಯುದ್ಧಗಳಿಂದಲೂ ಅತಿಯಾದ ಯಾನ ನಷ್ಟವನ್ನೂ 


ಹೊಂದಜಿ ಅಮೆರಿಕಾ ಹೊರಬಿತ್ತು. ಯೊನ್ಪಗಳ ಕಾಲನಲ್ಲಿ ಹೊರಗಿನ ಬಂಡ 
ವಾಳಶಾಹಿ ರಾಷ್ಟ್ರಗಳಿಗೆ ಆಧೆರಿಕದ ಸರಬರಾಜೇ ಮುಖ್ಯ ರಹವಾಗಿತ್ತು. 
ಈ ಸರಿಣಾಮವಾಗಿ ಅಮೆರಿಕಾ ದೇಶದಲ್ಲಿ ಅಗಾಥ ಪ್ರಮಾಣದಲ್ಲಿ ಉತ್ಪಾದ 
ನೆಯು ವೃದ್ಧಿ ಹೊಂದಲು ಅನಕಾಶ ಸಿಕ್ಕಿ ತು. ಎರಡನೇ ಯುದಾ ನಂತ ತರ 
ಪ್ರ ಅಧಿಕ ನ ಪ್ರ ಗ ಮಾಣದಲ್ಲಿ ಉತ್ಪಾದನೆ ಆಗುತ್ತಿ ರುವ ಸರಕುಗಳ ಮಾರಾಟ 
ಅಮೆರಿಕಾಳ್ವೆ' ಸಮಸ್ಯೆ ಯಾಯಿತು. ಸುಭದ್ರ ವಾದ ಮಾರುಕಟ್ಟೆಗಳನ್ನು 
ಹೊ: ದಿಸಿಕೊಳ್ಳುವ ಪ್ರಮೇಯ ಬಂದಿತ್ತು. ಈ ಸಮಯಕ್ಕೆ ಜಾ 
ಇಂಗ್ಲೆ ೦ಡ್ಕ್‌ ಫೌ ನ್‌, ಇಟಲಿ, ಇತ್ಯಾದಿ ಬಂಡವಾಳಶಾಹಿ” ರಾಷ್ಟ್ರ ಗಳಿಂದ 
ಬಂದ ಮೊರೆ ಅಸಂಶಾಕ್ಕೆ ಸುಸಮಯವಾಯಿತು. ಭದ್ರತಾಭರವನೆ ಸೆಯನ್ನು 
ಕೊಡುವ ನೆಪದಲ್ಲಿ ಅಮೆರಿಕಾ ತನ್ನ ಆರ್ಥಿಕ ಯಜಮಾನಿಕೆಯನ್ನು 
ಸ್ಥಾಪಿಸಿತು, ಇದೇ ಮಿಕ್ಸ್‌ ಎಲ್ಲಾ ಬಂಡನಾಳಶಾಹಿ ರಾಷ ಗಳಿಗೆ ಕಂಟಕ 
ವಾಗಿದೆ. ಅಮೆರಿಕದೊಡಕೆ ಮಿಕ್ಕಿತರ ಬಂಡವಾಳಶ ರಾಸ ಗಳು 


ಪೈಪೋಟಿ ನಡೆಸಲೂ ಮತ್ತು ಅಮೆರಿಕಾದ ಒತ್ತಾಯಗಳಿಗೆ ಪ್ರತಿಭಟನೆ 
ಸೂಚಿಸಲೂ ಅಶಕ ವಾಗಿನೆ, ಮಾರುಕಟ್ಟೆ ಗಳನ್ನು ಕಳೆದುಕೊಂಡಿರುವ 


10 


೧&೮ ವೈಜ್ಞಾನಿಕ ಸಮಾಜವಾದ 


ಈ ಬಂಡವಾಳಶಾಹಿ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆ ಮತ್ತಷ್ಟು ಆರ್ಥಿಕ 
ಬಿಕ್ಕಟಿಗೆ ತುತ್ತಾಗುವಂತೆ ಆಗಿದೆ ಮತ್ತು ಆಂತರ್ಯದಲ್ಲಿ “ವೈಷಮ್ಯವು 
NS ಆರ್ಥಿಕ ವ್ಯವಸ್ಥೆ ಯುಳ್ಳ ರಾಷ್ಟ ಗಳಲ್ಲಿ ನೆಚೆ ಹೊಂದುವಂತೆ 
ಆಗಿದೆ. 


ಬಂಡವಾಳಶಾಹಿ big ಯುದ್ಧಾ ನಂತರ ಅಧಿಕಾ ರಕ್ಕೆ ಬಂದ 
ಸರ್ಕಾರಗಳು ಎಲ್ಲವನ್ನೂ ಸರಿಪೆಡಿಸಲಾಗುವುದಿಂದು ವಾಗಾನ ಮಾಡಿದವು, 
ಆದರೆ ದುಃಸಿ ತಿಗೆ ತೂ ದ ಜನಸಮುದಾಯದ ಒತಾಯ ಈ ಸರ್ಕಾರ 
ಗಳನ್ನು ಉಭಯ ಸಂಕಟಕ್ಕೆ ಸಿಲುಕಿಸಿವೆ, ಪರಿಸಿ ತಿಯನ್ನು ಸರಿಪಡಿಸಲು 
ಹೊರಟಿಕೆ ಬಂಡವಾಳಶಾಹ ವ್ಯವಸ್ಥೆಯ 'ನಿಶುಷ್ಯ ಸರ್ಕಾರ ಕ್ರ ಮ ಕೈಗೊಳ್ಳ 
ಬೇಕಾಗಿದೆ ;` ಉದ್ಯಮಗಳನ್ನು ಸ್ಥಾಪಿಸ ಸಲು ಮತ್ತು ಉದ್ಯೋಗವನ್ನು, 
ಕಲ್ಪಿಸಲು ಎಲ್ಲೆಲ್ಲಿ ಲಾಭಸಿಗುವುದಿಲ್ಲವೆಂದು ಖಾಸಗೀ ಬಂಡವಾಳ 
ಯುವುದೋ ಅಸ್ಲೆಲ್ಲಾ ಸರ್ಕಾರವೇ ಪ್ರವೇಶಿಸಬೇಕಾಗಿದೆ! ಆರ್ಥಿಕ ಕ್ಷೇತ್ರ 
ದಲ್ಲಿ ಸರ್ಕಾರ ಪ್ರವೇಶಿಸಕೂಡದೆಂಬ . ಧೋರಣೆಗೆ ಊನಬಂದಿದೆ 71 
ಆದರೆ ಸರ್ಕಾರಕ್ಕೆ ಬಂಡವುಳವಾದರೂ ಎಲ್ಲಿಂದ ಬರಬೇಕು? ಖಾಸಗೀ 
ಸ್ವಾಮ್ಯ ಪ್ರ ಪೋ ಟ್ರ ಖಾಸಗೀ i ಖಾನಗೀ ಬಂಡವಾಳ ಇವುಗಳಿಗೆ 


ಸಂರಕ್ಷಣೆ ಕೊಡುವುದಾಗಿ ಬಂದ ಸರ್ಕಾರಗಳ ಪಾಡೇನು? 


ಗ್ರ 


ಹಉಂಜರಿ 


ಈ ವೈಪರೀತ್ಯವೇ ಸಮಾಜವಾದೀ ಆರ್ಥಿ ೯ಕವ್ಯವಸ್ಥ ಎ 1 
ದಿಸುವ ರಾಷ ಗಳ ವಿಶೇಷ ಸಂಗತಿಯಾಗಿದೆ. ಒಂದ; ಕನ್ನಿ ಡವಾಳ 


ವ್ಯ ವಸ್ಥೆ ಯ ರಕ್ಷಣೆಯ ಕೆಲಸವಾಗಬೇಕಾಗಿದೆ, ಇನ್ನೊಂದುಕಡೆ. ನಭ 
ಪರಿಸ್ಥಿತಿಯಿಂದ ನರಳುತ್ತಿ ರುವ ಜನಸಮುದಾಯದ ಆರ್ಥಿಕ ಪರಿಸ್ಥಿತಿ 
ಯನು ಸುಧಾರಿಸಬೇಕಾ?ದೆ, ವಿಧಿ ಇಲ್ಲದೆ ಸರ್ಕಾರ ಆರ್ಥಿಕ ಕ್ಷೇತ್ರ ದಲ್ಲಿ 
ಪ್ರವೇಶಿಸತೊಡಗಿದೆ. ಸ್ವಾಮ್ಯಕೈ ಮತ್ತು ಬಂಡವಾಳಶಾಹಿ ವ್ಯವಸ್ಯಗೆ ಧಕ್ಕೆ 
ಬರದಂತೆ ಸ್ವಚ್ಛ ಬಂಡವೌಳಶಾಗಿ ವ್ಯವಸ್ಥೆ ಗೆ ಕೆಲವು ತಿದ್ದು ನಡೆಗಳನು 
ತರಲಾಗಿದೆ. ಲೌಭದ ಮಿತಿ, ಬೆಕೆಗಳ ನಿರ್ಧಾರ, ಉದ ಮಗಳನ್ನು ಸ್ಟಾಪಿ 
ಸಲು ಲೈಸನ್ಸ್‌, ಆಮದು ರಥ್ಲಿನಮೇಲೆ ನಿರ್ಬಂಧ, ಕನಿಷ್ಟ ಕೂಲಿಯ ಮುತ್ತು 
ವೇತನದ ನಿರ್ಧಾರ, ಹತೋಟಓಗಳು, ಯೋಜನೆ, ಸರ್ಕಾರಿ ಉದ್ಯಮಗಳು, 


ಇತ್ಯಾದಿಗಳ ಮೂಲಕ ಜನಸಮುದಾಯದ ಆಶೋತ್ತರಗಳನ್ನು ನೆರವೇರಿ 


ಆಧುನಿಕ ಸಮಾಜವಾದದ ಮುಂದೋಟ ೧೩೯ 


ಸಲು ಸರ್ಕಾರಗಳು ಹೊರಟಿನೆ 1 ಸರ್ಕಾರ ಆರ್ಥಿಕ ಕ್ಷೇತ್ರದಲ್ಲಿ ಸ ಪ್ರವೇ 
ಶಿಸಲೇ ಕೂಡದು, ಬಂಡವಾಳಶಾಹಿ ವ್ಯವಸ್ಥೆ ಯಲ್ಲಿರುವ ಸ | ಯಂ 'ಹೊಂದಾ 
ಣಿಕೆ ಸರ್ಕಾರದ ಪ್ರ ವೇಶದಿಂದ ಹಾಳಾಗುತ್ತ ದೆ ಎಂದು ಉದ್ದಾ ರ ಮಾಡು 
ತ್ತಿದ್ದ ಬಂಡವಾಳಶಾಹಿ ಅರ್ಥಶಾಸ್ತ್ರ ಜ್ಞ ರಲ್ಲಿ: ಹಲವರು ಮಾನ ಕಾಳಿದ್ದಾ ಕ್ರ 
ಇನ್ನು ಕೆಲವರು ಹೊಸ ಬಂಡವಾಳಶಾಹಿ ಅರ್ಥಶಾಸ್ತ್ರವನ್ನು ರಚಿಸುವುದರಲ್ಲಿ 


ನಿರತರಾಗಿದ್ದಾರೆ. 
ಆದರೆ ಸರ್ಕಾರದ ಯತ ಗಳು ಕಈಡೇರುವಂತಾಗಲು ಸೆ 
ಈ 
ವ್ಯ ವಸ್ಥೆ ಅವಕಾಶಕೊಟ್ಟಿ ಲ್ಲ, ಬಂಡವಾಳಶಾಹಿ ವ್ಯವಸ್ಥೆಯ » ವೈಪರೀತ್ಯ 


ಗಳನ್ನು ತಡೆಯಲು ವಿಧಿಸಿರುವ ಹಿಡಿತಗಳು (controls) ಖಾಸಿಗೀ ಲಾಭ 
ದಾಯಕ ಉತ್ಪಾದನೆಗೆ ಧಕ್ಕೆ ತಂದಿವೆ; ಉತ್ಪಾದನಿ ಮತ್ತು ಉದ್ಕೊ ಗ 
ಮತ್ತಷ್ಟೂ ಕೀಡೆಸುವಂತೆ ಮಾಡಿವೆ. : ಸ ಪರಿಸಿ ಬ ತಿಯಲ್ಲಿ ಉಶ್ಕೋ 
ಗದ ಕಲ್ಪನೆ ಮತ್ತು ಉತ್ಪಾದನೆ ಕುಗ್ಗದಹಾಗೆ ನೋಡಿಕೊಳ್ಳುವ 
ಜವಾಬ್ದಾರಿ ಸರ್ಕಾರಕ್ಕೆ ಸೇರಿದ್ದಾ ಗಿದೆ ಖಾಸಗೀ ಬಂಡವಾಳಉದ್ದಮ 
ಲಾಭಸಿಗುವುದಿ ಲವೆಂದು ಜನ ಸ್ರವೇಶಿಸುವುದಿಲ್ಲನೋ ಅಂತಹ ಕಡೆಗಳಲ್ಲಿ 
ಸರ್ಕಾರವೇ ಪ್ರವೇಶಿಸಬಿ 1 ಇದರ ಪರಿಣಾಮವಾಗಿ ಆರ್ಥಿಕ 
ವ್ಯವಸ್ಥೆ ಖಾಸ? ಮತ್ತು ಗ; (Private and Public 
5೮೦೭೦೯8) ಎರಡು ವಲಯಗಳ ಆರ್ಥಿಕರಂಗವಾಗಿದೆ. ಇಂತಹ ಮಿಶ್ರ 
ವ್ಯವಸ್ಥೆಯನ್ನು ಸುಗಮವಾದ ರೀತಿಯಲ್ಲಿ ನಿರ್ವಹಿಸಲು ಹೊರಟಿರುವ 
ಸರ್ಕಾರಗಳ ಪಾಡು ಬಹು ಚೆಂತಾಜನಕವಾಗಿದೆ. 

ಸರ್ಕಾರ ಪ್ರವೇಶಿಸಲು ಇಚೆ ಆ ಬಂಡವಾಳ ಎಲ್ಲಿಂದ 
ಬರಬೇಕು ? ಅಧಿಕ ತೆರಿಗೆ ಕಂದಾಯ, ಸಾಲ ಮತ್ತು ಮುದ್ರಣಾಲಯ 
(111೧೭1೧) ಇರುಗಳೇ ಉಳಿದಿರುವ ಮಾರ್ಗಗಳು. ಒಂದುವೇಳೆ 


(1) ಇದು" ಮಧ್ಯಮ ಮಾರ್ಗ ' (The Middle Way) ಎಂದು ಕರೆ 
ಯಲ್ಪ್ಬಟ್ಟದೆ. 

(2) ಆದರೆ ಇಷ್ಟು ಹಿಡಿತಗಳ ಮಧ್ಯೆ ಖಾಸಗೀ ಉದ್ಯಮ ಇನ್ನೂ ಉತ್ಪಾದನೆ 
ಯಲ್ಲಿ ನಿರತವಾಗಿದ್ದರೆ ಮತ್ತು ಉದ್ಯೋಗ ಡೊರಕುತ್ತಿದ್ದರೆ, ಹಿಡಿತಗಳು ಲಾಭ 
ದಾಯಕ ಉತ್ಪಾದನೆಯನ್ನು ಪೂರ್ಣವಾಗಿ ಬತ್ತುವಂತೆ ಮಾಡಿಲ್ಲನೆಂಬುದು ವೇದ್ಯ 
ವಾಗುತ್ತದೆ, 


೧೪೦ ವೈಜ್ಞಾನಿಕ ಸಮಾಜವಾದ 


ಈ ಮಾರ್ಗಗಳಿಂದ ಸರ್ಕಾರಕ್ಕೆ ಬಂಡವಾಳ ದೊರೆಯುವಂತಾದರೂ, 
ಸಮಸ್ಯೆಗಳು ಬಗೆಹರಿಯುವುದರ ಬದಲು ಉಲ್ಬಣೆ ಹೊಂದುವಂತೇ 
ಆಗಿದೆ; ಬಂಡವಾಳಶಾಹಿ ಸರ್ಕಾರಗಳು ವಿಧಿಸಿರುವ ಹತೋಓಿ ಲಾಭದ 
ಮಿತಿ, ಅಧಿಕ ತೆರಿಗೆ ಇತ್ಯುದಿಗಳು ಅನಿರೀಕ್ಷಿತವಾದ ಪರಿಣಾಮಗಳನ್ನು 
ಖಾಸಗೀ ಬಂಡವಾಳಉದ್ಯಮದಮೇಲೆ ತಂದಿವೆ, ಒಂದನೆಯದಾಗಿ, ಲಾಭ 
ದಾಯಕ ಉದ್ಯಮಕ್ಕೆ ಚ್ಯುತಿ ಬಂದು ಖಾಸಗೀ ಉದ್ಯಮ ಜಡಸ್ತಭಾವ 
ಹೊಂದಿದೆ. ಬಂಡವಾಳ ಶೇಖರಣೆ (Capital Formation) ಹಿಂದೆ 
ಬಿದ್ದಿದೆ. ಲಾಭದ ಮಟ್ಟಿ ನನ್ನು ಮೊದಲಿನಂತೆಯೇ ಸರಿತೂಗುವ ದೃಷ್ಟಿ 
ಯಿಂದ ಖಾಸಗೀ ಉದ್ಯಮಗಳು ಕೆಲಸಗಾರರನ್ನು ತೆಗೆಯುವುದರಿಂದ 
ನಿರುಡ್ಕೋಗ ಹೆಚ್ಚುತ್ತಿದೆ. ಹೀಗಾಗಿ, ಖಾಸಗೀ ಕ್ಷೇತ್ರಸಮಸ್ಯೆಗಳನ್ನು ಬಗೆ 
ಹರಿಸುವುದರ ಬದಲು ಅದೇ ಒಂದು ಬಗೆಹರಿಯದ ಸಮಸ್ಯೆಯಾಗಿದೆ. 
ಎರಡನೆಯದಾಗಿ, ಉಲ್ಬಣಗೊಳ್ಳುತ್ತಿರುವ ಆರ್ಥಿಕ ಪರಿಸ್ಥಿತಿಯನ್ನು 
ಶಡೆಗಟ್ಟಿಲು ಬಂಡವಾಳಶಾಹಿ ಸರ್ಕಾರ ಹೆಚ್ಚು ಹೆಚ್ಚಾಗಿ ಆರ್ಥಿಕ 
ಕ್ಷೇತ್ರದ ಎಲ್ಲ ಕಡೆಗಳಲ್ಲೂ ಪ್ರವೇಶಿಶುತ್ತಿದೆ. ಖಾಸಗೀ ಆರ್ಥಿಕ ಕ್ಷೇತ್ರದ 
ಮೇಲೆ ಹೆಚ್ಚು ಹೆಚ್ಚು ನಿರ್ಬಂಧಗಳು, ಹತೋಟಿ ಮತ್ತು ಕಟ್ಟಿ ಕಡೆಯದಾಗಿ 
ಖಾಸಗೀ ಉದ್ಯಮಗಳ ವಶೀಕರಣ ಅಥವಾ ಮೇಲ್ವಿಚಾರಣೆ ಇವುಗಳು 
ಅತ್ಯಗತ್ಯ್ಯವಾಗುತ್ತಿವೆ. 

ಆದರೆ ಸ್ವಾಮ್ಯಕ್ಕೆ ರಕ್ಷಣೆಕೊಡಲಾಗಿದೆ ಎಂದೂ, ಆದು ಮೂಲಭೂತ 
ಹಕ್ಕೆಂದೂ ಸಾರಿ ಅಧಿಕಾರಕ್ಕೆ ಬಂದ ಸರ್ಕಾರಗಳ ಉತ್ಪಾದನಾ ಸಾಧನಗಳ 
ರಾಷ್ಟ್ರೀಕರಣವನ್ನು ಬಯಸುವುದಿಲ್ಲ. ಆದುದರಿಂದ ಸ್ವಾಮ್ಯಕ್ಕೆ 


(1) ಭಾರತದ ಆರ್ಥಿಕೂ:ತಿ " ಮಧ್ಯಮಾರ್ಗ' ದ ಸೀತಿಯಾಗಿಸೆ, ಖಾಸಗೀ 
ಉದ್ಯಮಗಳು ಸುವ್ಯವಸ್ಥಿತವಾಗಿ ಕೆಲಸಮಾಡುವಂತೆ ನಾಡಲು ಸರ್ಕಾರ ಆವು 
ಗಳ ಮೇಲ್ವಿಚಾರಕನಾಗಿ ಪ್ರವೇಶಮಾಡುತ್ತಲಿದೆ. ಉದಾಹರಣೆಗೆ ಸರ್ಕಾರ 
ಶೋಲಾಪುರದ ನಿಬ್ಬುಗಳ ಮೆ:ಲ್ವಿ ಚಾರಣೆಯನ್ನು ವಹಿಸಿಕೊಂಡಿತು. ಪ್ರತಿ 
ಬಂಧಕಗಳನ್ನು ಸಂವಿಧಾನಕ್ಕೆ ತಿದ್ದುಪಡಿ ಸೂಚಿಸುವುದರ ಮೂಲಕ ಬಗೆಹರಿ 
ಒಡೆ. ಈ ತಿದ್ದುಪಡಿಯನ್ನು ಭಾರತದ ಸಂವಿಧಾನದ 31 ನೇ ವಿಧಿಗೆ (ಸ್ವತ್ತಿನ ಅಧಿ 
ಕಾರ) ಭಾರತ ಸಂವಿಧಾನದ ನಾಲ್ಕನೆ: ತಿದ್ದುಪಡಿ ಶಾಸನದರೀತ್ಯಾ ತರಲಾಗಿದೆ 
(1955). 


ಆಧುನಿಕ ಸಮಾಜವಾನದ ಮುಂದೋಟಿ ೧೪೧ 


ಧಕ್ಕೆ ಬರದ ರೀತಿ ಯಲ್ಲಿ ಸರ್ಕಾರ ಆರ್ಥಿಕ ಭತ್ಯ ಹ ಬಗೆಹರಿಸ 


ಬೇಕಾಗಿದೆ. “ಮಧ್ಯಮ ಮಾರ್ಗ”ದ ಆರ್ಥಿಕ ನೀತಿ (The Middle 
way or Mixed 11411 pe ಬೂತ ಮತ್ತು 
ಕಾರ್ಮಿಕನರ್ಗದವರ ಕಣ್ಣೊ ರಸುವುದಕ್ಕ ಉಳಿದಿರುವ ಕೊನೆಯ 


ಸಾಧನವಾಗಿದೆ. ಒಂದುಕಡೆ ಸರ್ಕಾರೀ wd ಮಗಳ ಸ ಸ್ಥಾಸನೆಯ ಮೂಲಕ 
ಮತ್ತು ಕೆಲವ್ರು ಖಾಸಗೀ ಉದ್ಯಮಗಳ ರಾಷ್ಟ್ರೀಕರಣದ ಮೂಲಕ 
ಸಮಾಜವಾದೀ ಸಮಾಜದ ಸ್ಥಾಸಕೆ (Socialistic Society) 
ಸರ್ಕಾರದ ಗುರಿ ಎಂದು ಶೋಷಿತನರ್ಗಕ್ಕೆ ತಿಳಿಸುತ ಠದೆ (ಸರ್ಕಾರೀ 
ಕ್ಷೇತ್ರ: Public Sector). ಇನ್ನೊ ಂದುಕಣೆ ಸಮಾಜವಾದೀ ಸಮಾಜ 
ದಲ್ಲಿ” ಖುಸಗೀ ಉವ್ಯಮಕ್ಕೂ ಖಾಸಗೀ ಸ್ಟಾಮ್ಯಕ್ಕೂ ಚ್ಯುತಿಒರುವುದಿಲ್ಲ 
ನೆಂದು ಬಂಡವಾ ವರ್ಗಕ್ಕೆ ಭರವಸೆ ಕೊಡುತ್ತ ತ ನ ಖಾಸಗೀ ಕೇತ್ರ : 
Private Sector). ಬಂಡವಾಳಶಾಹಿ ವ್ಯವಸ್ಥೆ ಯ ಭಜ ಪ್‌, 
ಮತ್ತು ಶೋಷಣೆಯನ್ನೂ ಮರೆಮಾಚಲು ಯತ್ನಿಸುವ ಸರ್ಕಾರಗಳ 
ನೀಕಿ ಎಲ್ಲಾ ಇದೇ ಆಗಿದ್ದೆ. ಪರಿಹಾರದ BY ಹೇಳಲಾದ 
“ಮಧ್ಯ ಮಮಾರ್ಗದ ” ಮರೆಯಲ್ಲಿ ಜನಸಮುದಾಯದ ಶೋಷಣೆಯನ್ನು 
ಬಂಡವಾಳನರ್ಗ ಮುಂದುವರಿಸಲು ಸಾಧ್ಯಮಾಡಿಕೊಂಡಿದೆ, ಖಾಸಗೀ 
ಉದ್ಯಮಗಳು ಕುಸಿದುಬಿದ್ದ ಹಾಗೆಲ್ಲಾ ಸರ್ಕಾರವೇ ಅವುಗಳ ಮೇಲ್ವಿಚಾ 
ರಣೆಯನ್ನು ವಹಿಸಿಕೊಂಡು (State Capitalism) ಬಂಡವಾಳವರ್ಗದ 
ಪರವಾಗಿ ಶೋಷಣೆಮಾಡುವತೆ ಆಗಿದೆ. 
ಇಂತಹ ವಿರೋಧಾಭಾಸಗಳಿಂದ ಕೂಡಿರುವ ಆರ್ಥಿಕ ನೀತಿಯಿಂದ 
ಬಂಡವಾಳಶಾಹಿ ರಾಷ್ಟ್ರಗಳ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಹದಗೆಡುತ್ತಿರು 
ವುದರಲ್ಲಿ ಆಶ್ಚ ರ್ಯವೇನೂ ಇಲ್ಲ. " ಮಧ್ಯಮಮಾರ್ಗ” ದ ಮೂಲಕ 
ನೊಂದ ಜು ಸಮುದಾಯನನ್ನು. ನ ವಂಚಿಸುವುದು ಬಂಡವಾಳ 
ಶಾಹಿ ಸರ್ಕಾರಗಳಿಗೆ ಅಸಾಧ್ಯವಾಗಿದೆ. ಸಮಾಜವಾದೀ ಸಮಾಜದ 
ಸ್ಥಾಪನೆ ಮತ್ತು ಖಾಸಗೀ ಸ್ವಾಮ್ಯದ ರಕ್ಷಣೆ ಎರಡೂ ಏಕಕಾಲದಲ್ಲಿ ಆಗ 
ಬೇಕಾಗಿದೆ ! 
ಬಂಡವಾಳವರ್ಗದ ಪ್ರತಿಕ್ರಿಯೆ ಏನು? ಕುಸಿದು ಬೀಳುತ್ತಿರುವ 
ಬಂಡವಾಳಶಾಹಿ ವ್ಯವಸ್ಥೆ ಯನ್ನುಳಿಸಿಕೊಳ್ಳಲು ಅಲ್ಲ ಸಲ್ಲದ ಮಾರ್ಗಗಳನ್ನು 


೧೪೨ ವೈ ಜಾ ನಿಕ ಸಮಾಜವಾದ 


ಬಂಡವಾಳವರ್ಗ ಹುಡುಕಿದೆ, ಎಲ್ಲೆಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಗೆ ಅಪಾಯ 
ಸಂಭವಿಸಿರುವ ಪರಿಸ್ಥಿ ತಿಗಳು ಬಂದಿನೆಯೋ ಅಲ್ಲೆಲ್ಲಾ ಸಾಧ್ಯ ವಾದಷ್ಟು 
ಮುಂಜಾಗ್ರತಾ ರಕ್ಷಣಾ ಕ್ರ ಮಗಳನ್ನು ಕೈಗೊಂಡಿದೆ. "ರಾಜ್ಯಶಕ್ತಿ ಬಂಡ 
ವಾಳನರ್ಗದಿಂದ ಕೈತಪ್ಪದ ರೀತಿಯಲ್ಲಿ “ ಹುನಾನಣೆಗಳನ್ನು ಹೆಣ ಮತ್ತು 
ಪ್ರಚಾರಗಳಿಂದ ಅಣುಕು ಚುನಾವಣೆಗಳನ್ನಾಗಿ ಪರಿವರ್ತಿಸಿದೆ. ಎಲ್ಲಿ 
ವಾಮಪಕ್ಷಗಳಿಗೆ ಬಹುಮತ ದೊರಕುವ ಸಂಭನನಿದೆಯೋ ಅಲ್ಲೆಲ್ಲಾ 
ವಿಘ್ನಗಳನ್ನು ತಂದು ವಾಮಪಕ್ಷಗಳು ಅಧಿಕಾರಕ್ಕೆ ಬರದಹಾಗೆ ಮಾಡಿದೆ. 
ಎಲ್ಲಿ ವಾಮಪಕ್ಷದ ಗೆಲವು ಅನಿವಾರ್ಯವೋ ಅಂತಹ ಕಡೆಗಳಲ್ಲಿ ಪ್ರಜಾ 
ಸತ್ತಿಗೆ ಧಕ್ಕೆ ಬಂದಿದೆ ಎಂಬ ಬೊಜ್ಸಿ ಯಕ್ಷ ಬ್ಬಿಸಿ ಒಳ ಯುದ್ಧ ಸ್ನೋ 
ಅಥವಾ ಸ್ವಾಮ್ಯಸಕ್ಷದ ಸ ಸರ್ವಾಧಿಕಾರೀ ಆಡಳಿತವನ್ನೊ (ತರಲು ಹಿಂಜರಿ 
ದಿಲ್ಲ. ಎರಡನೇ ಮಹಾಯುದ್ಧಾನಂತರ ಫ್ರಾನ್ಸ್‌ ಇಟಲಿ, ಗ್ರೀನ್‌, 
ಗ್ವಾಟೆಮಾಲಾ, ಇರಾನ್‌, ನ್ಯೂಗಿನಿ, lh ದೇಶಗಳಲ್ಲಿ: ನಡೆದಿರುವ 
ವಿದ ಮಾನಗಳು ೫2 ಬಂಡವಮಾಳವರ್ಗದ ವರ್ತನೆಗೆ ಸಾಕ್ಷಿಯಾಗಿವೆ. 


(1) ಯುದ್ಧ ನಂತರ ಗ್ರೀಸ್‌ ದೇಶದಲ್ಲಿ ಆರ್ಥಿಕ ಕ್ರಾಂತಿ ಸನ್ನಿಹಿತವಾ 
ಗಿತ್ತು. ಅಮೆರಿಕಾ ಮೆತ್ತು ಬ್ರಿ ಟಿಷ್‌ ಬಂಡವಾಳಶಾಹಿ ಲಾಸ್ಟ ಗಳ ನೆರವು ಪಡೆದು 
ದೇಶೀಯ ತತುವ ನ ಅಂತರಖಯುದ್ದವ ನ್ನ್ನ ಪ್ರಾರಾಭಿಸಿತು. ಕ್ರಾಂತಿ 
ಪರಾಜಯ ಹೊಂದಿತು. ಸ್ಥಾಮೃವರ್ಗದ ಸರ್ಕಾರ ಅಧಿಕಾರಕ್ಕೆ ಬಂದಿತು, 
ಗ್ವಾಟೀಮಾಲಾ ದೇಶದ ಜನೆಪ್ರಿಯ ಸರ್ಕಾರ ರಾಷ್ಟ ೨ದ ಹಿತದೃಷ್ಟಿಯಿಂದ ಆಮೆ 
ರಿಕದೆ ಬಂಡವಾಳಸ್ಮರ ಭೂ ಹಿತಗಳಿಗೆ ಧಕ್ಕೆ ತರುವ. ಫ್ರೆಮಗಳನ್ನು 4 ಗೊಂಡಿತು. 
ಅಮೆರಿಕ ಸರ್ಕಾರ ನೇರವಾಗಿ ಸ್ವತಂತ್ರ ರಾಷ್ಟ್ರದ ಒಳಾಡಳಿತ ವಿಷೂಗಳಲ್ಲ 
ಪ್ರವೇಶಮಾಡಿ ಜನಪ್ರಿಯ ಸರ್ಕಾರ ಉರುಳುವಂತೆ ಮಾಡಿತು. ಅಮೆರಿಕದ ಬಂಡ 
ಪಾಳರಾಹಿ ಹಿತಗಳೊಡನೆ ಸಖ್ಯದಿಂದಿರುವ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿತು. 
ಇರಾನ್‌ ದೇಶದ ಮೊಸಾಡಿಕ್‌ ಸರ್ಕಾರ ಬ್ರಿಟಷ್‌ ಎಣ್ಣೆಹಿತಗಳಿಗೆ ಧಕ್ಕೆ ತರುವ 
ಕ್ರಮಗಳನ್ನು ಕೈಗೊಂಡಿತು. ಬ್ರಿಟಿಷ" ಸರ್ಕಾರ ದೇಶೀಯ ಪ್ರತಿಗಾಮಿ 
ಶಕ್ತಿಗಳೊಡನೆ ಸಖ್ಯಬೆಳಸಿ ಮೊಸಾಡಿಕ್‌ಸರ್ಕಾರ ಉರೆುಳುವಂ೦ತೆ ಮಾಡಿತು. ಪ್ರತಿ 
ಗಾಮಿ ಸರ್ಕಾರ ಆಧಿಕಾರಕ್ಕೆ ಬಂದಿತು, ನ್ಯೂಗಿನಿ ಇಂಗ್ಲೆಂಡ್‌ದೇಶದ ವಸಾಹತು 
ಪ್ರವೇಶ: ವಾಮಪಕ್ಷ ಅಧಿಕಾರದಲ್ಲಿದ್ದಿತು. ಸಮಾಜವಾದೀ ಕಾರ್ಯಕ್ರಮವನ್ನು 
ಸರ್ಕಾರ ಕೈಗೊಂಡಿತು. ಬ್ರಿಟಷ್‌ ಸರ್ಕಾರ ವಾನುಪಕ್ಷದ ಸರ್ಕಾರವನ್ನು 
ಅಧಿಕಾರದಿಂದ ಉಚ್ಚಾಟನೆಗೊಳಿಸಿತು, 


ಆಧುನಿಕ ಸಮಾಜವಾದದೆ ಮುಂಜೋಟ ೧೮೪೩ 


ಯಾವ ಸಂದರ್ಭದಲ್ಲೂ ಸ್ವಯಂ ಪ್ರೇರಿತವಾಗಿ ಶನಗೆ ಸೇರಿರುವ 
ಸ್ಪ್ಯಾಮ್ಯವನ್ನು ಬಂಡವಾಳವರ್ಗ ಬಿಸಿ ಕೊಟ್ಟಿಲ್ಲ ಕಟ್ಟಿ ಕಡೆಯವರೆಗೂ 
ಸ್ಟಾ ಮ್ಯ ದ ರಕ್ಷಣೆಗಾಗಿ ಹೋರಾಡಿದೆ. ಆ ಚ ಜ್‌ ಪ್ರತಿ 
Bn sk ಮಾರ್ಕಾ- ಎಂಗೆಲ್ಲರು ನಾಶಹೊಂದುತ ಲಿರುವ ಷು 
ವರ್ಗ ಹೂಡುವ ಆಟಾಟೋಪಗಳನ್ನು ನಿಹಂಗಮವಾಗಿ ವಿವರಿಸಿದಾ 
ಮೊಟ್ಟಮೊದಲನೆಯದಾಗಿ ಸಮಾಜವಾದದ ಆಗಮನದಿಂದ ಸ್ವಾತಂತ ತ್ತ 
ಚ್ಯುತಿಬರುತ ದೆಂದು ಜನಸಮುದಾಯದಲ್ಲಿ ಸಾ ಿಮ್ಯುವರ್ಗವು ದಿಗಲನ್ನೆ ಬ್ಬ ಸ 


ತಕ್ಕ ಮಾನನ ವ್ಯಕ್ತಿ ಸಾ ತಂತ ಹ 

TE ಬ ್‌ಾಲ ಅಲಿ ಮಿ ಯನ ೦ದ್ಯೂ ಬಜ 
ಇಚ್‌ ಬ ಬ ಸ್ಮೃತಃ ರಾ ಕ ಬ್‌ ಸವದಿ 

ವಾದೀ ವ್ಯವಸ್ಥ ಸರ್ವಾಧಿಕಾರೀ ಸರ್ಕಾರವನ್ನು ತರುವುದರಿಂದ ಪ್ರಜಾ 
ಸತ್ತೆಗೆ ಧಕ್ಕೆ ಬಕುತ್ತಡೆಂದೂ. ವಾಕ್‌ಸ್ತಾತುತ್ರ ಸಭಾಸ್ಟಾ MT] 
ಇತ್ಯಾದಿಗಳೆಲ್ಲವೂ ಮಾಯನಾಗುತ್ತ ನೆಂದೂ ಅನ ಪಸಪ್ರಚಾರ ಮಾಡುತ 


ಆದರೆ ಕಾರ್ಮಿಕವರ್ಗದ ಏಕ್ಳೈಕ ಪ್ರಭುತ್ವದ ಸರ್ಕಾರ ಏತಕ್ಕಾಗಿ ಬರು 
ತ್ಮದೈ ಅದರ ಸ್ನರೂ ಭಾನ ಎನ್ನು ಮತು ಯಾವ ವರ್ಗದಮೇಲೆ 
ನಕ ಕಪಃ ್ರಭುತ್ತವನ್ನು ಪೋಷಿಸಲಾಗುತ್ತದೆ ನಾ ವಿಷಯಗಳನ್ನು ಜನ 
ಸಮುದಾಹುದಿ ದ ಮಕೆಮಾಚುತ್ತ. ಒಂದುವೇಳೆ, ಬಂಡವಾಳವರ್ಗದ 
ಒಣ ಘೋಷಣೆಗಳಿಂದ ಕಾರ್ಮಿಕನರ್ಗ ನೋಸ ಹೋಗದೆ ಚಳವಳಿಯನ್ನು 

ಂದುವೆರಿಸುವುದಾದರೆ, ಸತ್ಯನ ತನ ಏಕೈಕ ಸವಾ ಸರ್ವಾಧಿಕಾರ 
ವನ್ನು ಘೋಷಿಸಿ ಪ / ಜಾಸತ್ತೆ ಯನ್ನು ದಮುನ ಮಾಡುವ ವಿಷಂ ುವನ್ನು 
ಮಾತ್ರ ಬಚ್ಚಿ ಡುತ್ತ ತೆ. ಹ hp ಸಮಾಜವಾದ ನಾಸ್ತಿಕೆ ಮತ್ತು. 
ಅನಿತವಾದನೆಂದೂ, ಪರಲೋಕ ಚಿಂತನೆ, ದೇವರಲ್ಲ ಭಕ್ತೆ, `ಅಧ್ಯಾ ತ್ಮಿ 
ಉನ್ನತಿ ಇವುಗಳಿಗೆ ಬದಲಾಗಿ ಕೇವಲ ಆರ್ಥಿಕ ನಿಸಯಕ್ಕೆ "ಹೆಚ್ಚು ಗಮನ 
ಕೊಟ್ಟು ಜನರನ್ನು ಸಶುಜೀವನಕ್ಕೆ ಎಳೆಯಲೆತ್ತಿ ಸುತ್ತ ತಾ "ಪ್ರಚಾರ 
ಮಾಡುತ್ತದೆ ಆದತ್ತಿ ಅಧ್ಯಾಕ ನನ್ನು ಚಿಮ್ಮು! ಟನಂದೆಲೂ ಸಹ ಮುಟ್ಟು 
ವುದಕ್ಕೆ ಹೆದರುವ ಅಧಾ ತದ ಸೋಗಿನಲ್ಲಿ ಇ 
ಲಾಗುತ್ತ ರುವ ಅನುಚ್ಛಾರಣೀಯ ಕ್ಸ ತ್ರ ಗಳನ್ನು ಮರೆಮಾಚುತ್ತದೆ, 
ಯಾವ ಕೃಪೆಯೂ ಡು ಇಲ್ಲದೆ, ಜಾಡಿ ವ್ಯವಸ್ಥೆ ಕಿಯಲಿ ನಡೆ 
ಯುತ್ತಿ ರುವ ಮತ್ತು ಇರುವ ಶೋಷಣೆ, ದಾರಿದ್ರ್ಯ, ಆರ್ತನಾದ, ಸ್ಥಾ ರ್ಥ, 
ನಿರ್ಲಕ್ಷ್ಯ, ಇತ್ಯಾನಿಗಳನ್ನು ವೃವಹಾರಪ್ರಪಂಚನೆಂದು ತಿಳಿಸುತ್ತದೆ. ನೂರ 


FN ಸಿಕ ಸವ 
ನಿ೪ಳ ವೈಜ್ಞಾನಿಕ ಸಮಾಜವಾದ 


ಕೆಯದಾಗಿ, ಸಮಾಜವಾದೀ ವ್ಯವಸ್ಥೆ ಯಲ್ಲಿ ವ್ಯಕ್ತಿಸ್ವಾತಂತ್ರ್ಯಕ್ಕೆ ಮ 
ವ್ಯಕ್ತಿ ನಿಕಾಸಕ್ಕೆ ಚ್ಯುತಿ ಬರುತ್ತ ಹಂದಿ, ಸಮಾ ಜವಾದೀ ವರ್ಜೆಕವ್ಯವ 
ಯಲ್ಲಿ ಎಲ್ಲರೂ ಇರುವೆಗಳಂತೆ ವ್ಯಕೆ ಕತ್ತ ್ರೈವನ್ನು ಕಳೆದುಕೊಳ್ಳು ವಪ ಇ 
ಬಂದೂ , ಲೆದುವರಿಂದ ಸಮಾಜ ನಾದವನ್ನು ದೊರನಿಡಬೇಕೆಂದೂ ಚರಿ 
ಸುತ್ತ ಡಿ ಆದರೆ, ಆರ್ಥಿಕ ದುಃಸ್ಥಿತ್ತಿ ಅಭದ್ರತೆ ಮತ್ತು ನಿರುದ್ಯೊ (ಗ 
ದಿಂದ ನರಳುತ್ತಿ ಕುವ ವ್ಯಕ್ತಿ ಗಳಿಗೆ ದಿನವಹಿ ಪನ ಹಿ ವ್ಯವಸ್ಥೆ ಯ 
ಮತ್ತ 5 ನ್ಯಾಯಕ್ಕೆ ಸಿಕ್ಕಿ ನುಚ್ಚುನೂರಾಗುತ್ತಿರ ರುವ ಅನೇಕ ಸಂಸಾರಗಳಿಗೆ 
ಅ ಸ್ವಾತಂತ್ರ್ಯವೂ, ಅನೇಕನೇಳೆ ಉಣಲು ಒಂದು ತುತ್ತು ಅನ್ನವೂ 
ಸಹ ಇಬ್ಲವೆಂಬುಷೆನ್ನು ತಿಳಿಸುವುದಿಲ್ಲ, 
ಒಟ ನಲ್ಲಿ ಎರಡನೇ ಮಹಾಯುದ್ಧದ ರ ಸಮಾಜವಾದ 

ಹರಡದೆ ಹಾಗೆ ಬಂಡವಾಳಶಾಹಿ ಸರ್ಕಾರಗಳು ಶೀಘ್ರ ವಾಗಿ ಪ್ರತಿಕ್ರವ ಮ 
ಗಳನ್ನು ಕೈ ಕೆ ಗೊಂಡಿವೆ, ಕೆಲನೆಡೆಗಳಲ್ಲಿ ಬಹು ಚಾಕಚತ್ಕ್ಯ ತೆಯಿಂದ ಧಿ 
ಹ ತ ಸುಧಾರಕ ಸಮಾಜವಾದೀ ಸರ್ಕಾರಗಳನ್ನು ಕಾಡಿಸಿ. 
ಅವು ತಮ್ಮ ಸುಧಾರಕ ತತ್ತ್ವಕ್ಕೇ ತಿಲಾಂಜಲಿ ಕೊಡುವಹಾಗೆ NS 
ವರ್ಗ ಮಾಡಿದೆ. ಸುಧಾರಕ ಸಮಾಜವಾದೀ ಸರ್ಕಾರಗಳ ಧೋರಣೆಯೂ 
ಸಹ ಬಂಡವಾಳ ನವರ್ಗಕ್ಕೆ ಸಹಾಯ ಮಾಡಿಕೊಟ್ಟದೆ. 

ದೃಷ್ಟಾಂತಕ್ಕೆ ಚುನಾವಣೆಗಳಲ್ಲಿ ಭವಸ ಗಳಿಸಿ ಅಧಿಕಾರಕ್ಕೆ 
ಬಂದ ಇಂಗಿ ಷ್‌ ಟಗ ಪಕ್ಷ ಸಮಾಜವಾದವನ್ನು ತರಲು ಯತ್ನಿಸಿ 
ವಿಫಲವಾದ 'ಕಥೆ ಇದೆ. ನಿರ್ದಿಷ್ಟವಾದ ಸಮಾಜವಾದೀ ಕಾರ್ಯಕ್ರ ಮು 
ವನ್ನಿಟ್ಟುಕೊಂಡು ಶಾಸನದ ಮುಖಾಂತರ ಬಂಡವಾಳವರ್ಗವನ್ನು pa 
ಮಾಡಿ ಸಮಾಜವಾದೀ ವ್ಯವಸ್ಥೆ ಯನ್ನು ಇಂಗ್ಲೆಂಡ್‌ ದೇಶದಲ್ಲಿ ಸ್ನಾಪಿಸ 
ಬಹುದಾಗಿತ್ತು. ಅದರ ಅಂಗವಾಗಿ ಸಮಾಜವಾದೀ ರಾಷ್ಟ್ರಗಳೊಡನೆ 
ಸ್ನೇಹ ಮತ್ತು ವ್ಯಾಪಾರ ಸಂಬಂಧಗಳನ್ನೂ, ಇಂಗ್ಲೆ ೦೫೩೯ ದೇಶಕ್ಕೆ ಸೇರಿ 
ರುವ ವಸಾಹತುಗಳ ಜನರಿಗೆ ಸ್ವಾ ತಂತ್ರ ವನ್ನೂ. ತರಬಹುದಾಗಿತ್ತು, 
ಆದರೆ ಇಂಗ್ಲಿಷ ಸುಧಾರಕ ತುವ ಕಾರ್ಯಕ್ರ ಮವೇ ಬೇರೆಯ 
ದಾಗಿತ್ತು. "' ಸುಧಾರಕ ತತ ವನ್ನು ಅನುಸರಿಸಿ ಹೆಜ್ಜಿಹೆಣ್ಜ ಗೂ ಸ್ವಾಮ್ಯ 
ವನ್ನು ಮುಟಿ ಲು ಲೇಬರ್‌ ನಾರ ಹಿಂಜರಿಯಿತು, ಉತ್ಸಾ ದನಾ ಸಾಧನ 
ಗಳಲ್ಲಿ ಅತ್ಯಲ್ಪ ಭಾಗವನ್ನು ಅಪಾರ ಪರಿಹಾರದ್ರವೃವನ್ನು ಕೆರುವುದರಮೂಲಕ 


ತಃ 
ಉನ 
ವಸೆ 


ಆಧುಫಿಕ ಸಮಾಜವಾದದ ಮುಂದೋಟ ಗಿಳ೫ 


ಕರಣ” ಮಾಡಲಾಯಿತು. ಬಂಡವಾಳವರ್ಗಕ್ಕೆ ತೆರಬೇಕಾದ ಪರಿ 
Be a ಅದರಮೇಲಿನ ಬಡ್ಡಿ ಮತ್ತು ಪರಿಹಾರ ದನ್ಯಕ್ಕೆ ಕೆಂದು ಬಂಡ 
ವಾಳವರ್ಗದಿಂದ ತೆಗೆದ ಸಾಲ ಮತ್ತು ಅದರ ಮೇಲಿನ 3 ಯನ್ನು 
ಕಾರ್ಮಿಕರೇ ಶೀರಿಸುವಂತಾಯಿತು. ರಾ ರಾಷ್ಟ್ರೀಕರಣವಾದ ಉದ್ಯಮಗಳನ್ನು 


(Nationalised Enterprises) ನಡೆಸಲು ನೇಮಿತವಾದ ಸಮಿತಿ 
ಗಳಲ್ಲಿ ಬಂಡವಾಳವರ್ಗದ ಪ್ರತಿನಿಧಿಗಳಿಗೆ ಅವಕಾಶವಿದ್ದು, ಸಾರ್ವಜನಿಕ 
ವೆಚ್ಚದಲ್ಲಿ ಖಾಸಗೀ ಉದ್ಯಮಗಳೂ ಮತ್ತು ಅನಾದರಣೆಯ ದ ಹ್ಟಿಯಿಂದ 
ರಾಷ್ಟ್ರೀಯ ಉದ್ಯಮಗಳೂ ನಡೆಸಲ್ಪ % ವು, ಘು ಕಾರಣದಿಂದ ರಾಷ್ಟ್ರೀ 
ಕರಣವಾದ ಉದ್ಯಮಗಳಲ್ಲಿ ನಷ್ಟ ಉ: ya ಗಿ ರಾಷ್ಟ್ರೀಕರಣನಾದ ಉದ್ಯಮ 
ಗಳ ಅಸಮರ್ಹ್ಷಕತೆಯ ಬಗ್ಗೆ ಬಂಡವಾಳವರ್ಗ "ಸಾಕಷ್ಟು ಅಪಸ್ರ ಚಾರ 
ಮಾಡಿತು. ಒಪ ನಲ್ಲಿ ರಾಷ್ಟ್ರೀಕರಣವಾದ ಉದ್ಯಮಗಳ ಜು ಆದ ಪ ನಿಯೋ 
ಜನವೆಂದರೆ ಬಂಡವಾಳವರ್ಗಕ್ಕೆ ಆದ ಪ್ರಯೋಜನ. ರಾಷ್ಟ್ರೀಕರಣವಾದ 
ಉದ್ಯಮಗಳನ್ನಿ ೬ ಬಂಡವಾಳವರ್ಗ ತಮ್ಮ ಪರಿಹಾರ ದ್ರವ್ಯಕ್ಕೆ ಠೇವಣಿ 
ಯನ್ನಾಗಿ ಹೊಂದಿತು. ಒಟ್ಟು ಗಂಟಿನಲ್ಲೇ ಪರಿಹಾರದ ದ್ರವ್ಯವನ್ನು ಕೊಡು 
ವುದು ಅಸಾಧ್ಯವಾಗಿ, ಮುಗಿಯದ ಈ ಪರಿಹಾರದ ಸ ವರ್ಷಂಪ್ರತಿ 
ತ; ಬಡ್ಡಿ ರಾಷ್ಟ್ರೀಕರಣವಾದ ಉದ ಮಗಳ ಮೇಲೆ ಬಿದ್ದಿತು. 

ಪರಿಹಾರದ ದ್ರವ್ಯಕ್ಕೆ 'ಹೊಣೆಯಾದ ಸರ್ಕಾರ ಬಂಡವಾಳನರ್ಗದ ಪರವಾಗಿ 
ರಾಹ್ಟ್ರೀಕರಣವಾದ ಉದ್ಧಮಗಳ ಉಸ್ತು ವಾರಿನೋಡುವಂತಾಯಿತು, 
ವಾಸ್ತವಿಕವಾಗಿ ಕಾರ್ಮಿಕಿವರ್ಗಕ್ಕೆ ಯಾವ ಪ್ರಯೋಜನವಾಗಲೀ ಸುಧಾ 
ರಕ ಸಮಾಜವಾದಸ್ಯ ಕೇರ್ತಿಯಾಗಲೀ ಲಭಿಸಲಿಲ್ಲ 1 ರಾನ್ನದ ವಿದೇಶಾಂಗ 
ನೀತಿಯಲ್ಲಿ ಲೇಬರ್‌ ಸಕ್ಷ ರ್ಕಸರ್‌ ವೇಟಿರ್‌ಪಕ್ಷ ಅನುಸರಿಸಿದ ನೀತಿಯನ್ನೇ 
ಅನುಸರಿಸಿತು. ರಷ್ಯಾದೊಸನೆ ಮೈತ್ರಿಯನ್ನು ಬೆಳಸಿ ಸಮಾಜವಾದೀ 
ರಂಗವನ್ನು ಬಲಪಡಿಸುವುದರ ಬದಲು ದ್ವೇಷವನ್ನು ಸಾಧಿಸಿತು; ಅಮೆರಿಕದ 
ಸಖ್ಯವನ್ನು ಆಶಿಸಿತು. ಲೇಬರ್‌ ಸರ್ಕಾರ ಹಾಗೆ ಆಶಿಸುವುದಕ್ಕೆ ಕಾರಣ 
ಗಳೂ ಇದ್ದವು. 


ತಾತಾ 





(1) 560-ಕಮ್ಮೂನಿಸ್ಟ್‌ ರೆವ್ಯೂ ಜೂ೯ 1951, ಜುಲೈ 1953 
10 * 


೧೪೬ ವೈಜ್ಞಾ ನಿಕ ಸಮಾಜವಾದ 
ಕ್ಷ 


ಲೇಬರ್‌ ಪಕ್ಷ ತಂದ ರಾಷ್ಟ್ರೀಕರಣದ ಮಸೂದೆಗಳ ಬಗ್ಗೆ ಬಂಡ 
ವಾಳವರ್ಗ ಗಾಬರಿಯಾಗುವುದು ಹೋಗಿ ಸಂತಸದಿಂದಿದಿ ತು. "ಸಮಾಜ 
ವಾದ ಮಕ್ಕಳ ಮೂರು ದಿನಸದ ಆಟಿಗುಳಿಯಾಗಿ, ಲೇಬರ್‌ ಸರ್ಕಾರ 
ಸಮಾಜವಾದೀ ಹಾದಿಯನ್ನು ಬಿಟಿ ಬಿಡುವುದೆಂದು ಬಂಡವಾಳವರ್ಗ 
ಖಚಿತ ಭರನಸೆಯಿಂದ ಕೂಡಿದ್ದಿತು. ಬಂಡವಾಳವರ್ಗ ಅಂದಹಾಗೆಯೇ 
ಸುಧಾರಕ ಲೇಬರ್‌ಪಕ್ಷ ನಡೆದುಕೊಂಡಿತು. ಲೇಬರ್‌ ಸರ್ಕಾರ “ಮಧ್ಯ ಮ 
ಸಾಗ "ವನ್ನು ಅನುಸರಿಸಿತು. ಅಪಾರ ಪರಿಹಾರದ ದ್ರವ್ಯವನ್ನು ಕೊಡು 
ವುದರ ಮೂಲಕ ನಡೆದ ಅಲ್ಪ ಸ್ವಲ್ಪ ರಾಷ್ಟ್ರೀ ಕರಣವನ್ನು ಬಿಟ್ಟರೆ ಉಳಿ 
ದಿಪ್ಲೆಲ್ಲವೂ ಖಾಸಗೀ ಕ್ಷೇತ್ರಕ್ಕೆ ಒಳಸಟ್ಟು ಲಾಭಕ್ಕಾಗಿ ನಡೆಯುವ 
ಉತ್ಪುದನೆಯಾಯಿತ್ತು ಈ ಖಾಸಗೀ ಕ್ಷೇತ್ರದಲ್ಲಿ ಉತ್ಸಾದನಾಧನಗಳಲ್ಲಿ 
ರುವ ಖುಸಗೀ ಸ್ವಾಮ್ಯ ಮತ್ತು ಉತ್ಪಾದನೆ ಇವುಗಳ ರಾಷ್ಟ್ರೀಕರಣದ 
ಗೋಜಿಗೆ ಹೋಗದೆ, ಹತೋಓಟಗಳ ಮೂಲಕ ಸಂಪತ್ತಿನ ಹಂಚಿಕೆಯ ಕೆಲ 
ಸಕ್ಟ್ಯೂ ಹಾಗೂ ಸಮಾಜವಾದೀ ವ್ಯವಸ್ಥೆಯ ಸ್ಥಾಪನೆಗೂ ಸರ್ಕಾರ 
ಕೈಹಾಕಿತು.3 ಸನಕಾಜವಾದೀೇ ಹಾದಿಗೆ ಬಂಡವಾಳವರ್ಗ ಅಸಹಕಾರ 
ವನ್ನು ಸೂಚಿಸಿತು. ಇವುಗಳ ಪರಿಣಾಮವಾಗಿ ದೇಶದ ಆರ್ಥಿಕ ಪರಿಸ್ಥಿತಿ 


(1) ಬಂಡವಾಳಶಾಹೀ ಅರ್ಥಶಾಸ್ತ್ರಜ್ಞರು ಸರಬರಾಯಿಗೂ ಗಿರಾಕಿಗೂ 
ಇರುವ ಸಂಬಂಧದ ನಿಯಮಗಳು (Laws of Supply and Demand) 
ಸಂಪತ್ತಿನ ನಿನಿಯೋಗವನ್ನು ಪ್ರತಿವ್ಯಕ್ತಿ ಸರಿಪ್ರಮಾಣದಲ್ಲಿ ಹೊಂದುವಂತೆ ಮಾಡು 
ತ್ತವೆ ಎಂಡು ನಂಬಿದ್ದರು ಪ್ರಾ ಕಂಭದಲ್ಲ ಈ ಸ ಸಕ ನ ವನ್ನು ಅಂಗೀಕರಿಸಿದ 
ಜಾನ್‌ ಸ್ಫೂವರ್ಟ್‌ ನ್‌ ಎಂಬ ಅರ್ಥಶಾಸ್ತ್ರಜ್ಞನು ನಿಯಮಕ್ಕೆ ವ್ಯತಿರಿಕ್ತ 
ವಾಗಿದ್ದ ಆರ್ಥಿಕವ್ಯವಸ್ಥೆಯನ್ನು ಕಂಡನು, ಫ್ರೌಡೊ ಎಂಬ ಫ್ರೆಂಚ್‌ ಸಮಾಜ 
ವಾದಿಯ ಪ್ರಭಾನಕ್ಕೆ ಒಳಗಾಗಿ ಸಂಪತ್ತಿನ ವಿನಿಯೋಗವನ್ನ (Distribution) 
ಸರಿಪಡಿಸುವುದು ಅವಶ್ಯಕವಾಗಿದೆ ಎಂದು ತಿಳಿಸಿದನು. ಮಿಲ್‌ ಫೆ:ಬಿಯನ್ನರ 
ಮೇಲೆ ತುಂಬಾ ಪ್ರಭಾನವನ್ನು ಬೀರಿದನು. (ಪುಟ ೧೧೫ ನೋಡಿ.) 

ಮಿಲ್ಲನ ವಾದ ಫೇಬಿಯನ್ನರಗೆ ಮಾತ್ರ ಹೊಸದಾಗಿತ್ತು. ಅರಿಸ್ಟಾಟಲ್‌ 
ಮೊದಲುಗೊಂಡು ಅನೇಕರು ಸಮಾಜದ ಭದ್ರತೆಯದೃಷ್ಟಿಯಿಂದ ಕಡುಬಡವರೂ 
ಶ್ರೀಮಂತರೂ ಇರುವುದು ಒಳ್ಳೆಯದಲ್ಲವೆಂದು ತಿಳಿಸಿದ್ದರು, ಆಶಾಂತಿಯನ್ನೂ 
ರಾಜಕೀಯ ವಿಪ್ಲವಗಳನ್ನೂತಡೆಗಟ್ಟು ವುದಕ್ಕೆ ನರ್ಗದಂತರವನ್ನು ಕಡಿಮೆ ಮಾಡು 
ವುದೂ ಮಧ್ಯಮವರ್ಗವನ್ನು ವೃದ್ಧಿ ಗೊಳಿಸುವುದೂ ಸಾಧನಗಳೆಂದು ಸೂಚಿ 
ಸಿದ್ದರು, 


ಆಧುನಿಕ ಸಮಾಜವಾದದ ಮುಂಡೋಟಿ ೧೪೬೭ 


ನಿಷಮಿಸಿಶು ; ಉತ ೨ದನೆ ಕಡಿಮೆಯಾಗತೊಡಗಿತು, ರಫಿ ನಿಂದಲೇ 
ಜೀವಿಸ ಸೆಟೇಕಾಗಿರುವ' ದೇಶ ಅಮೆರಿಕದೊಡನೆ ಪೈಪೋಟಿ ನಡೆಸುವುದು 
ಅಸಾಧ್ಯವಾಯಿತು, ಸರ್ಕಾರದ ಆದಾಯ- ad ಸರಿತೂಗದಾದವು. 
ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಲೇಬರ್‌ಪಕ್ಷ ಅಮೆರಿಕದ ಬಳಿ 
ಸಾಲಕ್ಕೆ ನಿಂತಿತು: ತೆರಲಾದ ಬಡ್ಡಿಯ ದರವನ್ನೂ ಸ ಸಾಲವನ್ನೂ ರಾಷ್ಟದ 
ಮೇಲೆ "ಸುತೆ ಹಾಕಿ ತು. ಇಷ್ಟಾದರೂ ಆರ್ಥಿಕ ಪರಿಸ್ಥಿತಿ ಉತ್ತ ಮಗೊಳ್ಳು ವ 
ಸೂಚನೆಗಳೇ ಕಂಡುಬರಲಿಲ್ಲ ಸಾಲಕ್ಕೆ ಪ್ರತಿಯಾಗಿ ರಾಷ್ಟದ ಒಳಾಡಳಿತ 
ಮತ್ತು ಹೊರಾಡಳಿಶಗಳಲ್ಲಿ 'ಪ್ರವೇಶಿಸ ಕ “ಹಕ್ಕನ್ನು ಅಮೆರಿಕ ಪಡೆಯಿತು. 
ಸ್ವಾಮೈದಮೇಲೆ ಧಾಳಿಯನ್ನು” ನಿಲಿಸುವುದಾವಿ “ಸಮಾಜವಾದೀ ರಂಗದ 
ವಿರುದ್ಧ ಲೇಬರ್‌ ಸರ್ಕಾರ ನಿಲ್ಲುವುದಾದಕಿ ಸಹಾಯಡೊರಕುವುಡೆಂದು 
ಅಮೆರಿಕ ಸರ್ಕಾರ ಖಚಿತಪಡಿಸಿತು. 

ಮಿಗಿಲಾಗಿ ಲೇಬರ್‌ ಸರ್ಕರ ಅನುಸರಿಸಿದ ವಸಾಹತಿನ ನೀತಿಗೆ 


ಅಮೆರಿಕದ ಸೆ ಹ ಅತಾ ವಶ್ಯ ಕವಾಗಿತ್ತು. ವಸಾಹತುಗಳು ಇಂಗ್ಲೆಂಡಿನ 


ಆದುದರಿಂದ ಶ್ರೀಮಂತವರ್ಗದ ಮೇಲೆ ಹೆಚ್ಚು ವರಮಾನ ತೆರಿಗೆ" 
ಸಾಯುವ ತೆರಿಗೆ ವರಮಾನದ ಮತ್ತು ಸ್ಮಾಮ್ಯದ ಪರಿಮಿತಿ, ಬಡವರಿಗೆ ಕನಿಷ್ಟ 
ಕೂಲಿ, ಕೆಲಸದ ಭರವಸೆ, ವಿಮೆ, ಇತ್ಯಾದಿಗಳ ಮೂಲಕ ವನಿನಿಯೋಗವ 
ಸರಿಪಡಿಸುವುವಾದರೆ ಎರಡೊಂದು ಕೆಲಸ ಸಾಧಿಸಿದ ಹಾಗೆ ಆಗುತ್ತದೆ, ವರ್ಗ 
ದಂತರ ಸರಿತೂಗಿ ಮಧ್ಯವ.ನರ್ಗ ಹೆಚ್ಚುತ್ತದೆ; ವರ್ಗವೈಸಮ್ಯವೂ ಕಾರ್ಮಿಕ 
ಚಳವಳಿಯೂ ಶಮನಹೊಂದುತ್ತವೆ. ಇನ್ನು ಮಾರ್ಕ್ಸ್‌ ವಾದಕ್ಕೆ ಸ್ಥಳವೆಲ್ಲಿ? ಸಕಲ 
ವರ್ಗಗಳ ಹಿತಸಂರಕ್ಷಣೆಯೂ, ಕ್ಷೇಮಾಭ್ಯದಯ ಚಿಂತನೆಯೂ ನಡೆಯತತ್ತಿರು 


ವಾಗ ಉತ್ಪಾದನಾ ಸಾಧನಗಳ ಸಮಾಜೀಕರಣದ ಪ್ರಮೇಯವೆಲ್ಲಿ? ಒಂದೇ ಕಲ್ಲಿ 
ಇಂದ ಎರಡು ಹಕ್ಕಿಗಳ. 1 ಖಾಸಗೀ ಸಾ ವ್ಯಾ ರೆಕ್ಷಕಯೂ ಆರಿತು, 


ಕಾಮಿ; ಕ ವರ್ಗವನ್ನು ಸಂತೈ ಸಿದ ಹಾಗೂ ಆಯಿತು. ಉತ್ಸೃದನಾ ಸಾಧನ 
ಗಳನ್ನು ಸಮಾಜೀಕರಣವ ಮಾಡದೆ ಆರ್ಥಿಕ ಸಮಾನತೆ ಎಷ್ಟು ಸುಖವಾಗಿ ಬರಲಿದೆ. 
ಇದೇ ಸಮಾಜವಾದವಲ್ಲವೆ 

ಭಾರತೀಯ ಸಂಸ್ಕ 3 ವರ್ಗದಂತರವನ್ನು ಸರಿತೂಗುವುದಕ್ಕೆ ದಾನ ಧರ್ಮ 
ಗಳನ್ನು ನಿರ್ಮಿಸಿತ್ತೆ ಅದು “ಲವರು ಹೇಳುತ್ತಾರೆ. ಭಾರತದಲ್ಲಿ ಈಗ ಪ್ರಜಾರ 
ದಲ್ಲಿರುವ ಸರ್ವೋದಯ ಸಿದ್ದಾಂತ ದಾನ ಧರ್ಮಗಳ ಮಹತ್ವವನ್ನು ತಿಳಿಸುತ್ತ ಲಿದೆ. 

ಉತ್ಪಾ ದನಾಕ್ರ ಮವನ್ನು ನಿರ್ಲಕ್ಷಿಸಿ ವಿನಿಯೋಗಕ್ಕೆ ಗಮನ ಕೊಡುವ 
ಸಮಾಜವಾದವನ್ನು ನರನ - ಏಂಗೆಲ್ಪರು ಅಸಹ್ಯದ ಸಮಾಜವನ: ದನೆಂದು 
(Vulgar Sockdien) ಕರೆದರ.. (ಮಾರ್ಕ್ಸ್‌-ಏಂಗೆಲ್ಲರ ಆನಸಲ್ಪಟ್ಟಿ ಬರೆಹ 
ಗಳು. ಭಾಗ2, ಪುಟ 23, ಸಂಪುಟ 1951.) 


ಗಿ೪೮ ವೈ ಜ್ಞಾನಿಕ ಸಮಾಜವಾದ 


ಬಂಡವಾಳಶಾಹಿ ವ್ಯವಸ್ಥೆ ಗೆ ಮಾರುಕಟ್ಟೆ ಗಳಾಗಿದ್ದುವಲ್ಲದೆ ಅವುಗಳ ಶೋಷ 
ಣೆಯೇ ಇಂಗ್ಲೇಂಡಿನ ಸಂಪತ್ತು ಮತ್ತು" ಅಭಿವೃದ್ಧಿ ಗೂ, ಬಂಡವಾಳವರ್ಗದ 
ಧಾರಾಳ ಮನೋಭಾವಕ್ಕೂ (1,1721 ವ್‌ತು, ಕಾರ್ಮಿಕವರ್ಗವನ್ನು 
ಅಲ್ಪ ಸ್ವಲ್ಪ )ಿ ಪರಿಹಾರಗಳ ಮೂಲಕ ಸಮಾಜವಾದೀ ಚಳವಳಿಯಿ೨ದ ದೂರ 
ವಿಡುವೈೆದೆಕ್ಳೂ ಕಾರಣವಾಗಿದ್ದವು, ಲೇಬರ್‌ಪಕ್ಷ ಅಧಿಕಾರಕ್ಕೆ ಬಂದನಂತ 
ರವೂ ಸಹ ಬಂಡವಾಳಶಾಹಿ ವ್ಯವಸ್ಥೆ ಯೇ ದೇಶದ ಆರ್ಥಿಕಅಡಿಗಲ್ಲಾ ಗಿ ಉಳಿ 
ದುದರಿಂದ ಮಾರುಕಟ್ಟಿಗಳ ರಕ್ಷಣೆ ಲೇಬರ್‌ ಸರ್ಕಾರದ ಜವಾಬ್ದಾರಿಯಾ 
ಯಿತ್ನು ಈ ಜವಾಬ್ದಾರಿಯ ನಿರ್ವಹಣೆಯಿಂದ ಲಾಭದ ಆಧಾರದಮೆಲೆ 
ಖಾಸಗೀ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಉತ್ಪಾದನೆ, ಉದ್ಯೋಗ, ಇತ್ಯಾದಿಗಳು 
ಸಂಪೂರ್ಣವಾಗಿ ಕುಸಿದುಬೀಳುವುದನ್ನು ತಡೆಗಟ್ಟಿ ಬೇಕಾಗಿತ್ತು. ಆದುದ 
ರಿಂದ ಕನ್‌ಸ ಸರ್‌ವೆಟಿವ್‌ಪಕ್ಷದಂತೆಯೇ ಚಟಾ ಪಕ್ಷ ವಸಾಹತುಗಳ 
ಸ್ವಾತಂತ್ರ್ಯ ಚಳವಳಿಗಳನ್ನು ಮರ್ದನಮಾಡಲು ನಿರ್ಧರಿಸಿತು. ಆದರೆ 
ಯುದೆ ದಿಂದ ಉಂಟಾದ ದೌರ್ಬಲ್ಯದಿಂದ । ಶಕ್ತಿ ಸಾಲದಾಗಿತ್ತು. ಅಮೆರಿಕ 
ದೇಶದ ಶಕ್ತಿಸಹಾಯದ ಆಶ್ರಯಕ್ಕೆ ಲೇಬರ್‌ ಸರ್ಕಾರ ನಿಂತಿತು. 

ಲೇಬರ್‌ ಸರ್ಕಾರದ ಡೋಲಾಯಮಾನ ಸಮಾಜವಾದೀ ಕಾರ್ಯ 
ಕ್ರಮಕ್ಕೂ “ ಮಧ್ಯಮಮಾರ್ಗ” ದ ಆರ್ಥಿಕನೀತಿಗೂ ಲೇಬರ್‌ಪಕ್ಷವನ್ನು 
AE ಸಂದರ್ಭಗಳೇ ಮುಖ್ಯಕಾರಣವಾಗಿವೆ. ಅಪಾರ ವಸಾಹತು 
ಗಳನ್ನು ಹೊಂದಿ ಶೋಷಣೆಯನ್ನು ನಡೆಸುತ್ತ ಲಿದ್ದ ಬಂಡವಾಳಶಾಹಿ 
ವ್ಯವಸ್ಥೆ. ದೇಶದ ಆರ್ಥಿಕ ಮತ್ತು ರಾಜಕೀಯ ವಲಯಗಳಲ್ಲಿ ಧಾರಾಳ 
ಮನೋಭಾವವನ್ನು ಬಂಡವಾಳವರ್ಗ ಹೊಂದಲು ಸಾಧ್ಯ ಮಾಡಿಕೊಟ್ಟ ಶು. 
ಸುಧಾರಣೆಗಳ ಮೂಲಕ ಬಂಡವಾಳವರ್ಗ ಆಗಾಗ್ಗೆ ಕಾರ್ಮಿಕನರ್ಗವಿನ್ನು 
ಸಂತುಷ್ಟಿ ಗೊಳಿಸಿತು. ಹೀಗೆ ಸಂತ್ರೆ ಸಲ್ಪಟ್ಟಿ ಕಾರ್ಮಿಕವರ್ಗದಲ್ಲಿ ಕ್ರಾಂತಿ 
ಕಾರಕ ಮನೋಭಾವವು ನಶಿಸಿ ಮಾಕ್‌ ೯ವಾದ  ಚೇರೂರಲು 'ಕಷ್ಟ 
ವಾಯಿತು, ಇದರಿಂದಾಗಿ, ಸುಧಾರಣೆ ಮಫ್ತಿ ತಾಶ್ವಾಲಿಕ ಸಂತುಷ್ಟಿ ಗಳ 
ಗನ್‌ ಬೆಳದ ಕಾರ್ಮಿಕವರ್ಗವು ಮತ್ತು ಅದರ ಮುಖಂಡರು 

ಮ್ಯಮನೋಭಾವ (Bourgeoisie Mentality) ಮತ್ತು ಸುಧಾ 
೭ ನೀತಿಯನ್ನು ಪ್ರ ದರ್ಶಿಸಿದ್ದ ರಲ್ಲಿ ಆಶ ಶ್ರರ್ಯವೇನ ಫಾ ಇಲ್ಲ. ಬಂಡವಾಳ 
ಶಾಹಿ ವ್ಯ ವಸ್ಥೆ ಯ ನೈಜಸ್ವರೂಸೆ' ಲೇಬರ್‌ ಪಕ್ಷಕ್ಕೆ ತಿಳಿಯದಾಯಿತು ಹೀಗಿ 


ಆಧುನಿಕ ಸಮಾಜವಾದದ ಮುಂದೋಟ ೧೪೯ 


ರುವಲ್ಲಿ ವಾಸ್ತವಿಕ ಪ್ರಪಂಚದ ಬಿಸಿ ತಾಕಿದೊಡನೆಯೇ ಸುಧಾರಣಾ 
ಸಮಾಜವಾದ (Reformist Socialism) ಕರಗಿಹೋದದ್ದರಲ್ಲಿ 
ನಿಶೇಷವೇನೂ ಇಲ್ಲ 

ಲೇಬರ್‌ಪಕ್ಷದ ಸಮಾಜವಾದೀ ನೀತಿ ಯಾವ ಒಂದು ವರ್ಗದ ನೀತಿ 
ಯಾಗಿರಲಿಲ್ಲ ವರ್ಗಗಳೂ ಮತ್ತು ವರ್ಗವಿರಸವೂ ಇಲ್ಲವೆಂದು ಭಾವಿಸಿ 
ಬಂಡವಾಳವರ್ಗ ಮತ್ತು ಕಾರ್ಮಿಕವರ್ಗ ಈ ಎರಡರ ಹಿತವನ್ನೂ ಬಯಸು 
ವುದಕ್ಕೆ ಹೊರಟಿತು ಯಾವ ಒಂದು ವರ್ಗವನ್ನೂ ಸಂತುಸಿ,ಗೊಳಿಸಲಾರದೆ 
ಜನಸಮುದಾಯವನ್ನು ಎದುರುಹಾಕಿಕೊಂಡಿತು. 1952 ರಲ್ಲಿ ನಡೆದ 
ಚುನಾವಣೆಗಳಲ್ಲಿ ಲೇಬರ್‌ಪಕ್ಷ ಸೋತಿತು, ಪುನಃ ಅಧಿಕಾರಕ್ಕೆ ಬಂದ 
ಕನ್‌ಸರ್‌ವೆಬಿವ್‌ಪಕ್ಷ ಲೇಬರ್‌ ಸರ್ಕಾರದ ರೀತಿನೀತಿಗಳನ್ನು ರದ್ದುಗೊಳಿ 
ಸಿತು, ಇಂಗ್ಲೆಂಡಿನಲ್ಲಿ ಸುಧಾರಣಾ ಸಮಾಜವಾದದ ಪ್ರಯೋಗ ಅಲ್ಲಿ 
ಇಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಗೆ ತ ತರಚಿದ ಘಾಯಗಳೆಂದು ಬಂಡವಾಳವರ್ಗ 
ಬಗೆದು ಬಂಡವಾಳಶಾಹಿ ವ್ಯವಸ್ಥೆ ಯನ್ನು ನಿರ್ಭಯವಾಗಿ ಮುಂದುವರಿಸು 
ಶಿದೆ. 

“ಎರಡನೇ ಯುದ್ಧಾನಂತರ ವಿವಿಧ ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಸಮಾಜ 
ವಾದಿಗಳೆಂದು ಹೇಳಲ್ಪಡುವ ಸುಧಾರಕ ಸಮಾಜವಾದೀ ಪಕ್ಷಗಳು ಅಧಿ 
ಕಾರಕ್ಕೆ ಬಂದುದನ್ನು ``ಲವುಕಾಲ ಸಹಿಸಿದ್ದು ಬಂಡವಾಳನರ್ಗದ ಚಾಣಕ್ಯ 
ತ ಸಹ ಆಗಿದೆ. ಯುದ್ಧಾನಂತರ 'ಕಾರ್ನಿಕವರ್ಗದಲ್ಲಿ ಸಂಘಟನೆ 
ಇತ್ತು; ಬಂಡವಾಳಶಾಹಿ ವ್ಯವಸ್ಥೆಯ ನಾಶವೇ ಕಾರ್ಮಿಕರಿಗೆ ಮುಕ್ತಿ ಎಂಬ 
ಜ್ಞಾನೋದಯ ಮೂಡಿತ್ತು. ಬಂಡವಾಳವರ್ಗದಿಂದ ಬರುವ ಪ್ರತಿಭಟನೆ 
ಯನ್ನು ಎದುರಿಸಲು ಕಾರ್ಮಿಕವರ್ಗ ಸಿದ್ದವಾಗಿತ್ತು. ಇಂತಹ ಪರಿಸ್ಲಿತಿ 
ಯಲ್ಲಿ ರೊಚ್ಛೆದ್ದಿಬುವ ಕಾರ್ಮಿಕವರ್ಗವನ್ನು ಎದುರುಹಾಕಿಕೊಳ್ಳು ವುದು 
ಅಪಾಯಕರವೆಂದು ಬಂಡವಾಳವರ್ಗ ತೀರ್ಮಾನಿಸಿತು, ಕಾರ್ಮಿಕವರ್ಗದ 
ಚಳವಳಿಯ ಉಬ ) ರವನ್ನು ತಡೆಯಲು ಸುಧಾರಕ ಸಮಾಜವಾದೀ ಪಕ್ಷ 
ಗಳನ್ನು ಪ್ರ ಜಾಸ್ತಿ ಯೆ ಸಂರಕ್ಷಕಗಳೆಂದು ಬಂಡವಾಳವರ್ಗ ಹೊಗಳಿತು. 
ಸ್ವಾಮ್ಯದ ರಕ್ಷಣೆಗಾಗಿ ಪ್ರಜಾಸತ್ತೆ ಮತ್ತು ಒಪ್ಪಿಗೆಯ ತತ (Consent) 
ಇವುಗಳ ಹಿಂದೆ ಬಂಡವಾಳವರ್ಗ ಮರೆಹೊಳ್ಳಿತು. ಸ್ವಾಮ್ಯಕ್ಕೆ ಚ್ಯುತಿ 
ತರುವಂತಹ ಶಾಸನಗಳಿಗೆ ಬಂಡವಾಳವರ್ಗದ ಒಬ್ಬಿ ಸೂ" ಮತ್ತು 


೧೫೦ ವೈಜ್ಞಾ ಬಕ ಸಮಾಜವಾದ 


ರಾಷ್ಟಿ ೀಕರಣಮಾಡುವ ಸಂದರ್ಭದಲ್ಲಿ ಖಾಸಗೀ ಸಾಮ ಕ್ಷೆ ಸೂಕ್ಕಪರಿ 
ಹಾರ ದ್ರವ್ಯವೂ ಅಗತ್ಯವೆಂದರು. ಒಪ್ಸಿಗೆಯಂತೂ ಬರುವಹಾಗೆಯೇ 
ಇಲ್ಲ ಪರಿಹಾರವನ್ನು ಕೊಡಲು ಬೊಕ್ಕಸದಲ್ಲಿ ಹೆಣವಿಲ್ಲ ಸಮಾಜವಾದ 
ಹಿಂದಿನ ಬಾಗಿಲಿನಿಂದ ಪರಾರಿಯಾಯಿತು ಸುಧಾರಕ ಸಮಾಜವಾದಿ 
ಗಳಿಂದಲೇ ಸ್ವಾಮ್ಯಕ್ಕೆ ರಕ್ಷಣೆ ಸಿಕ್ಕಿತು. 

ಮಿಕ್ಕಿತರ ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಅಮೆರಿಕಾ ನೇರವಾಗಿ ದೇಶದ 
ಒಳಾಡಳಿತಗಳಲ್ಲಿ ಪ್ರವೇಶಿಸಿ ಕಾರ್ಮಿಕವರ್ಗ ಅಧಿಕಾರಕ್ಕೆ ಬರುವುದನ್ನು 
ತಡೆಯಿತು. ಚುನಾವಣೆಗಳು ಅಣುಕು ಚುನಾವಣೆಗಳಾದವು. ಕಮ್ಯೂ 
ನಿಸ್ಪ್‌ಪಕ್ಷ ಚುನಾವಣೆಗಳಲ್ಲಿ ಬಹುಮತಗಳಿಸುವುದನ್ನು ಮುರಿದರು. 
ಕಮ್ಯೂನಿಸ್ಟ್‌ ಪಕ್ಷದ ಸದಸ್ಯರನ್ನೊ ಳಗೊಂಡ ಮಿಶ್ರ ರಾಷ್ಟ್ರೀಯ ಸರ್ಕಾರ 
ವಿದ್ದ ಫ್ರಾನ್ಸ್‌ ಮತ್ತು ಇಟಲಿ ದೇಶಗಳಲ್ಲಿ ಕಮ ನಿರ್ಸ್‌ರನ್ನು ಅಧಿಕಾರ 
ದಿಂದ ಉಚಾ ಟಿನೆಮಾಡಲಾಯಿತು, ಸುಧಾರಕ ಸಮಾಜವಾದಿಗಳು 
ಕಮ್ಯೂನಿಸ್ಟ್‌ ಸದಸ್ಯರ ಉಚ್ಛಾಟನೆಯನ್ನು ಪ್ರಜಾಸತ್ತೆಗೆ ಗೆಲುವೆಂದು 
ಫೋಸಿಸಿದರು. ಆದರೆ ಸುಧಾರಕ ಸಮಾಜವಾದಿಗಳ ಉಚಾ.ಟನೆಯೂ 
ಬಹು ದೂರವಿರಲಿಲ್ಲ. ಕ್ರಮೇಣ ಸುಧಾರಕರೂ ಸಹ ಉಚ್ಛಾಟನೆ ಹೊಂದಿ 
ದರು, ಅಪ್ಪಟ ಪ್ರತಿಗಾಮಿ ಸರ್ಕಾರಗಳು ಬಂದವು.: 


(1) ಎರಡನೇ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರ್‌ ಸೇನೆಗಳಿಂದ ಅಕ್ರ 
ಮಿತವಾದ ಪ್ರದೇಶಗಳಲ್ಲಿ ಪ್ರತಿಭಟನೆಯನ್ನು ಸಜ್ಜುಗೊಳಿಸಿದ್ದರಲ್ಲಿ ಕಮ್ಯೂನಿಸ್ಟ್‌ 
ಪಕ್ಷದ ಪಾತ್ರ ಬಹಳ ಹಿರಿದಾದುದು, ದೇಶದ ಬಂಡವಾಳವರ್ಗದ ಮುಖಂಡರು 
ಹಿಟ್ಲರ್‌ ಜೊತೆಯಲ್ಲಿ ರಾಜಿಸಂಧಾನಗಳನ್ನು ಮಾಡಿಕೊಂಡು ಕೈಗೊಂಬೆ ಸರ್ಕಾರ 
ಗಳನ್ನು (Quisling Governments) ರಚಿಸಲು ನಿರತರಾಗಿರುವಾಗ ಕಮ್ಯೂ 
ನಿಸ್ಟ್‌ ಪಕ್ಷ ಜನತಾ ಪ್ರತಿಭಟನಾ ಚಳವಳಿಗೆ ಕರೆಕೊಟ್ಟತು. (People’s 
kesistance Movement). ಕಮ್ಮೂನಿಸ್ಟ್‌ ಪಕ್ಷ ಜನರ ಅಚ್ಚುಮೆಚ್ಚನ್ನೂ 
ಪಿಲ್ವಾಸವನ್ನೂ ಗಳಿಸಿತು. ರಾಷ್ಟ್ರದ ಮುಂದಿನ ನಿರ್ಮಾಣದ ಬಗ್ಗೆ ಸಮಾಜ 
ವಾದೀ ಕಾರ್ಯಕ್ರಮವನ್ನು ಮುಂದಿಟ್ಟತು, ಯುದ್ಧಾನಂತರದ ಬೆಳವಣಿಗೆಗಳನ್ನು 
ವೀಕ್ಷಿಸುತ್ತಿದ್ದ ಅಮೆರಿಕಾ ಮತ್ತು ಬ್ರಿಟಷ್‌ ಸರ್ಕಾರಗಳಿಗೆ ಪೂರ್ವಯೂರೋಪಿನ 
ಹಲವು ದೇ೭ಗಳಲ್ಲಿ ಕಮ್ಯೂನಿಸ್ಟ್‌ ಪಕ್ಷದ ದಿಗ್ವಿಜಯ ಎದೆ ಒಡೆಯುವಂತೆ 
ಮಾಡಿಕ, ಅದೇ ರೀತಿಯಲ್ಲಿ ಪಶ್ಚಿಮ ಯೂರೋಪಿನ ರಾಷ್ಟ್ರಗಳಲ್ಲೂ ಕಮ್ಯೂ 
ನಿಸ್ಟ್‌ ವಿಜಯದ ಸಂಭವವಿತ್ತು. ಅಮೆರಿಕಾ ಮತ್ತು ಬ್ರಿಟಷ್‌ ಸರ್ಕಾರಗಳು 
ಸ್ವಲ್ಪವೂ ನಿಧಾನಿಸದೆ ಕಮ್ಯೂನಿಸ್ಟ್‌ ಪಶ್ನದ ಜನಾನುರಾಗವನ್ನು ಕಡಿಮೆಮಾಡ 


ಆಧುನಿಕ ಸಮಾಜವಾದದ ಮುಂದೋಟ ೧೫೧ 


ಇಂದಿನ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಪಂಚ 
ಎರಡು ಭಾಗವಾಗಿ ಒಡೆದು ಕಟ್ಟೆ ಕಡೆಯ ಸ ಸ್ವರೂಪವನ್ನು ತಾಳುತ್ತಿದೆ. 
ಒಂದೆಡೆ ರಷ್ಯಾದ ಮುಂದಾಳುತ್ತ ದಲ ನಾಗಾಲೋಟದಿಂದ ಮುಂದುವರಿ 
ಯುತ್ತಿರುವ ಸಮಾಜವಾದೀ ರಂಗ ಇನ್ನೊಂದೆಡೆ ಅಮೆರಿಕದ ಮುಂದಾಳ 
ತ್ರದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಸಂರಕ್ಷಿಸಲು ಕಂಕಣಬದ್ಧರಾಗಿ 
ರುವ ಬಂಡವಾಳವರ್ಗ, ಸ್ವಾಮ್ಯದ ಸಂರಕ್ಷಣಾರ್ಥವಾಗಿ ಪ್ರಜಾಸತ್ತೆ ಗೆ 
ಧಕ್ಕೆ ಬಂದಿದೆ ಎಂಬ ಕೂಗನ್ನು ಬಂಡವಾಳವರ್ಗ ಎಬ್ಬಿ ಸಿದೆ. ಪಾರ್‌ಲಿಯ 
ಮೆಂಟಿಂೇ ಪ್ರಜಾಸತ್ತೆಯೇ (Parliamentary Democracy) 
ಮುಳುಗುತ್ತಿ ತ ಬಂಡವಾಳವರ್ಗಕ್ಕೆ ತೇಲಲು ಉಳಿದಿರುವ ಕೊನೆಯ 
ಹಲಗೆಯಾಗಿದೆ. ಇದೇ ಬ ಬಂಡವಾಳಶಾಹಿ ಪ್ರಜಾಸತ್ತೆಯಲ್ಲಿ 


ನಡೆಯುತ್ತಿರುವ ರಾಜಕೀಯದ ಗುಬ್ಬಾಗಿದೆ. 


ಲಿಕ್ಟೂ ಅದರ ದಮನಕ್ಕೂ ಕ್ರಮಕ್ಕೆ ಗೊಂಡವು, ದೇಶದ ಒಳಾಡಳಿತ ವಿಷಯ 
ಗಳಲ್ಲಿ ಪ ಪ್ರವೇಶಮಾಡಿ ಸ್ವಾಮ್ಯ ಕ್ರೈ ರಕ್ಷಣೆಕೊಡುವ ಸರ್ಕಾರವನ್ನು ಅಧಿಕಾರಕ್ಕೆ 
ತಂದವು” ಈಗಲೂ ಸಹ ಫ್ರಾನ್ಸ್‌ ಮತ್ತು ಇಬಿಲೀ ದೆ ಗಳಲ್ಲಿ ಶಾಸನಸಭೆ 
ಯಲ್ಲಿರುವ ಪವಿವಿಧ ರಾಜಕೀಯ ಪಕ್ಷಗಳಲ್ಲಿ ಅತ್ಯಂತ ಹೆಚ್ಚು ಮಂದಿ ಪ್ರತಿನಿಧಿ 
ಗಳನ್ನಳ್ಳ ಮತ್ತು ಅತ್ಯಂತ ಪ್ರಭಾವಕಾಲಿಯೂ ಅದ ಪಕ್ಷವೆಂದರೆ ಕಮ್ಮೂ 
ನಿಸ್ಟ್‌ ಪಕ್ಷವಾಗಿದೆ. 

(2) ಖಾಸಗೀ ಸ್ವಾಮ್ಯದ ರಕ್ಷಣೆಗಾಗಿ ಪ್ರಚಾರಕ್ಕೆ ಸ್ವಾತಂತ್ರ್ಯವಿರುವ, 
ಸ್ವಾಮ್ಮವರ್ಗ ತನ್ನದೇ ಆದ ರಾಜಕೀಯ ಪಕ್ಷವನ್ನು ರೆಚಿಸಿಕೊಳ್ಳುವುದಕ್ಕೆ ಅವ 
ಕಾಶವಿರುನ್ನ ಸ್ವಾಮ್ಯವರ್ಗದ ರಾಜಕೀಯ ಪಕ್ಷ ಚುನಾವಣೆಗಳಲ್ಲಿ ಬಹುಮತ 
ಗಳಿಸಿದರೆ ಅಥವಾ ಇತರ ಸಕ್ಷಗಳೊಡನೆ ಸೇರಿ ಬಹುಮತ ಇದೆ ಎನ್ನುವುದಾದರೆ 
ಸರ್ಕಾರವನ್ನು ರಚಿಸಲು ಅವಕಾಶವಿರುವ (To form a Ministry), ಶಾಸನ 
ಸಭೆಯಲ್ಲಿ ಬಹುಮತ ದೊರೆಕಿದರೆ ಮಾತ್ರ ಉತ್ಪಾದನಾ ಸಾಧನಗಳನ್ನು ರಾಷ್ಟ್ರೀ 
ಕರಣ ನನಾಡುವುದಕ್ಕೆ ಸಾಧ್ಯವಿರುವ, ಸ್ವಾಮ್ಯದ ರಕ್ಷಣೆಯನ್ನು ವೂಲಭೂತ 
ಹಕ್ಕೆಂಬುದಾಗಿ ಶಾಸನವಿರುವ ರಾಜ್ಯವ್ಯ ವಸ್ಥೆ ಬಂಡವಾಳಶಾಹೀ ಪ್ರಜಾಸತ್ತೆ 
ಯಾಗುತ್ತದೆ. ಉದಾ: ಇಂಗ್ಲೆಂಡ್‌, ಫ್ರಾ ನ್ಸ್‌ ದೇಶಗಳಲ್ಲಿರುವ ರಾಜ್ಯವ್ಯವಸ್ಥೆ 
ಸದರೀ ದೇಶಗಳಲ್ಲಿನ ರಾಜ್ಯವ್ಯನಸ್ಥೆಯನ್ನು ಪಾರ್ಲಿಯಮೆಂಟಿರೀ ಪ್ರಜಾಸತ್ತೆ 
ಎಂದು ಕರೆಯುವುದೂ ಉಂಟು, ಬಂಡವಾಳ ಅರ್ಥಿಕವನ್ಯನಸ್ಸೆಯ ಅಧಾರದಮೇಲೆ 
ನಡೆಯುವ. ರಾಜಕೀಯ ಪ್ರಜಾನತ್ತೆಯಮೇಲೆ ಬೀರುವ "ಪ್ರಭಾವವನ್ನು ಅತಿ 
ಯಾಗಿ ವಿನರಿಸಬೇಕಾದ ಪ್ರಮೇಯನೆ! ಇಬ್ಬ, ಉತ್ಪಾದನಾ ಸಾಧನಗಳ ಮೇಲಿ 


೧೫೨ ವೈಜ್ಞಾ ನಿಕ ಸಮಾಜವಾದ 


ಮಾರ್ಕ್ಸ್‌ವಾದ ಮಾತ್ರ ಪ್ರಪಂಚದ ಮೂಲೆ ಮೂಲೆಗೂ ಹಬ್ಬುತ್ತಾ 
ಮನೆಮಾತಾಗುತ್ತಿದೆ. ಪ್ರತಿಗಾವಿ ಶಕ್ತಿಗಳೂ ಸುಧಾರಕ ಸಮಾಜವಾದಿ 
ಗಳೂ ಎಷು ತಡೆದರೂ ಮಾರ್ಕ್ಸ್‌ವಾದ ಕಾರ್ಮಿಕರ ಉಸಿರಾಗುತ್ತಿದೆ. 
ದಿನೇ ದಿನೇ ಬಂಡವಾಳವರ್ಗದ ಕುಹಕಗಳು, ಪ್ರಜಾಸತ್ತೆಯ ಸೋಗು 
ಮತ್ತು ಸುಧಾರಕ ಸಮಾಜವಾದೀ ಮಾರ್ಗ ಎಲ್ಲವೂ ನಿಷ್ಟ $೨ ಯೋಜನ 


ರುವ ಖಾಸಗಿಸಾ ಮ್ಯ ಪ್ರಜಾಸತ್ತೆ ಯನ್ನು ಅಣುಕು ಪ ಪ್ರಜಾಸತ್ತೆ ಯನ್ನಾಗಿ ಮಾಡಿದೆ. 
ಆಸ್ಟ್ರೇ ಅಲ್ಲ. ಸ್ವಾಮ್ಯ ವರ್ಗ ತನಗಿರುವ ಸಾಧನ ಶಕ್ತಿಗಳ ನೂಲಕ. ಚುನಾವಣೆ 
IE ಮೇಲೆ ಪ್ರಭಾವಜೀರಿ ಉತ್ಪಾದನಾಸಾಧನಗಳ ರಾಷ್ಟಿ ೨ೀಕರಣಕ್ಕೆ ಬಹು 
ಮತದ ಒಪ್ಪಿ ಸಿಯನ್ನು ಚತು 203 ತಾತ್ತಿ_ಕವಾಗಿ il Theory) ಪ್ರಜಾ 
ಸತ್ತೆ ರಾಜ [ವ್ಯವಸ್ಥೆಯಲ್ಲಿ ಉತ್ಪಾದನಾಸಾಧನಗಳ ರಾಷ್ಟ್ರ್ರೀಕರಣಕ್ಕೆ ಬಹುಮತ 
ದೊರಕುವ ಸಂಭವಿದೆ, ಆದರೆ, ಕಾರ್ಯತಹಃ (In Practice) ಸ್ತಾಮ್ಕಾಧಾರದ 
ಮೇಲೆ ನಡೆಯುವ ಪ್ರಜಾಸತ್ತೆಯಲ್ಲಿ ಚುನಾನಣೆಗಳು ಸ್ವಾಮ್ಮವರ್ಗಕ್ಕೆ ರಕ್ಷಣಾ 
ಕವಚದಂತಿನೆ. ಆದುದರಿಂದಲೇ ಒಂದು ದೇಶದಲ್ಲಿ ಪ್ರಜಾಸತ್ತೆ ಇದೆ ಅಥವ ಇಲ್ಲ 
ಎಂಬುದನ್ನು ಸ್ವಾಮ್ಯದ ರಕ್ಷಣೆಗಾಗಿ ಇರುವ, ಪ್ರಚಾರ ಸ್ವಾತಂತ್ರ ಬದಿಂದ, 
ಸ್ವಾಮ್ಯವರ್ಗ ತನ್ನದೇ ಆದ ೭ಂಜಕೀೀಯ ಪ್ರತಿಪಕ್ಷವನ್ನು ರಚಿಸಿಕೊಳುವುದಕ್ಕೆ 
ಇರುವ ತ್ವಾತಂತ್ರ ದಿಂದ ಸ್ವಾಮ್ಯವರ್ಗ ನಿರ್ಧರಿಸುಕ್ತದೆ. 


ಆದುದರಿಂದ ಓಂದು ದೇದ ರಾಜ್ಯವ್ಯವಸ್ಥೆ ಪ್ರಜಾಸತ್ತೆ ವ್ಯವಸ್ಥೆಯೇ ಆಥವಾ 
ಅಲ್ಲನೇ ಎಂಬುದನ್ನು ನಿರ್ಧರಿಸುವಾಗ ಪ್ರಜಾಸತ್ತೆಯ ಬಗ್ಗೆ ಕೇವಲ ಭಾವ 
ರೂಪದ ಲಕ್ಷಣಗಳಿಗೆ (Formal Characteristics) ಗಮನಕೊಟ್ಟಿರೆ ಅನರ್ಥ 
ವಾಗುತ್ತದೆ. ಸ್ವಾಮ್ಕುವರ್ಗದ ತಾತ್ತ್ವ್ವಿಕತಜ್ಞರು (76076101878) ಮಾಡು 
ತ್ತಿರುವುದು ಇದೇ ಕೆಲಸವಾಗಿದೆ, ಪ್ರಜಾಸತ್ತೆಯ ಭಾವರೂಪದ ಲಕ್ಷಣಿಗಳಾದ 
ಕಾರ್ಯಾಂಗದಿಂದ ಶಾಸನಾಂಗೆ ಮತ್ತು ನ್ಯಾಯಾಂಗಗಳ ಬೇರ್ಸಡೆ, ಶಾಸನದ 
ಅಧಿಪತ್ಯ (ಔಟ ೦8 Law), ಪ್ರತಿ ಪಕ್ಷವನ್ನು ರಚಿಸುವುದಕ್ಕೆ ಅವಕಾಶ 
(Opposition Party), ಪ್ರತಿ ಪಕ್ತಕ್ಕೆ ಬಹುಮತ ಬಂದರೆ ಸರ್ಕಾರನನ್ನು 
ರಚಿಸುವುದಕ್ಕೆ ಆವಕಾಶ (To 10177 a Ministry), ಅಧಿಕಾರದಲ್ಲಿರುವ 
ಪಕ್ಷವನ್ನು ನಿರ್ಭಯದಿಂದ ಟೀಕೆಗೊ ಳಸಡಿಸುವುದಕ್ಕೆ ಸ್ವಾತಂತ್ರ್ಯ, ಇವುಗಳೇ 
ಪ್ರಜಾಸತ್ತೆಯ ಮುಖ್ಯ ತಿರುಳೆಂದು ಹೇಳುತ್ತಿದ್ದಾರೆ. ರಾಜ್ಯನ್ಯನಸ್ಥೆಗೆ ಆಡಿ 
ಪಾಯಿವಾದ ಅರ್ಥಿಕ ವ್ಯವಸ್ಥೆಯನ್ನು ಪ್ರಜಾಸತ್ತೆ ಲಕ್ಷಣಗಳಿಂದ ಬೇರ್ಪಡಿಸಿ 
ದ್ಲಾರೆ. ಆರ್ಥಿಕ ವೃವಸ್ಥೆ ಗೂ ರಾಜ್ಯವ )ನಸ್ಕೆಗೂ ಇರುವ ಸಂಬಂಧ ವೇದ್ಯವಾಗಿ 
ರುವಾಗ ಪ್ರಜಾಸತ್ತೆ ಲಕ್ಷಣಗಳಿಂದ ಆರ್ಥಿಕ ವ್ಯವಸ್ಥೆಯನ್ನು ಬೇರ್ಪಡಿಸು 
ಪುನರ ಮರ್ನು ಈಗ ಬಹಿರಂಗವಾಗಿ ಕಾಣುತ್ತದೆ, 


ಆಧುನಿಕ ಸಮಾಜವಾದದ ಮುಂದೋಟಿ ೧೫೩ 


ವಾಗಿ, ಕಾರ್ಮಿಕವರ್ಗ ಆಧುನಿಕ ಸಮಾಜವಾದದ ಬಾವುಟದ ಅಡಿಯಲ್ಲಿ 
ಸಂಘೆಓತವಾಗುಕ್ತಲಿದೆ. . ಕಾರ್ಮಿಕವರ್ಗ ಸಮಾಜವಾದೀ ರಂಗದ 
ಮುಂದೋಟವನ್ನು ಹರ್ಷಧ ನಿಗಳಿಂದ ಸ್ವಾಗತಿಸುತ್ತಲಿದೆ. 


1848 ರಲ್ಲಿ ಧ್ವನಿಮಾಡಿನ ಆಧುನಿಕ ಸಮಾಜವಾದ ಒಂದು ಶತ 
ಮಾನದಲ್ಲಿ ಇಷ್ಟು ಮುಂದೋಟಿಗಳಿಸಿರುವುದು ಮಾರ್ಕ್ಸ್‌-ಏಂಗೆಲ್ಪರ 





ಇದೇ ಸಂದರ್ಭದಲ್ಲಿ ಪಾರ್ಶಿಯಮೆಂಟಓರೀ ಪ್ರಜಾಸತ್ತೆಗೂ ಬಂಡವಾಳ 
ಆರ್ಥಿಕವ್ಯವಸ್ಥೆಗೂ ಇರುವ ಐತಿಹಾಸಿಕ ಸಂಬಂಧವನ್ನು (Historical 
Connection) ನನನಿನ ಲಡ್ಲುಪುದು ಅಗತ್ಯವಾಗಿದೆ. ಇಂಗ್ಲೆಂಡ್‌ ದೇಶದಲ್ಲಿ 
ಏಾರ್ಲಿಮೆಂಟರೀ ಪ್ರಜಾ ಸತ್ತೆ 17 ನೇ ಶತಮಾನದಲ್ಲಿ ಜನ್ಮತಾ 18 ನೇ ಶತಮಾನ 
ದಲ್ಲಿ ಪ್ರಬುದ್ಧಾವಸ್ಥಗೆ ಬಂದಿತು. ಕ್ರಮೇಣ ಇತರ ರಾಷ್ಟ್ರ ಗಳಿಗೆ ಹರಡಿತು. 
ಇದಕ್ಕೆ ಮುಂಚಿತವಾಗಿ ನಿರಂಕುಶ ಪ್ರಭುತ್ವ ವಿದ್ದಿತು. ಬಂಡವಾಳ ಆರ್ಥಿಕ 
ವ್ಯವಸ್ಥೆಯ ಉದಯವೂ ಸಹ 16,17 ನೇ ಶತಮಾನಗಳಲ್ಲಿ ಉಂಟಾಯಿತು. 
17 ನೇ ಶತಮಾನದಲ್ಲಿ ನಡೆದ ಇಂಗ್ಲಿಷ್‌ ಕ್ರಾಂತಿಯೂ (1688), 18 ನೇ 
ಶತಮಾನದಲ್ಲಿ ನಡೆದ ಫ್ರೆ ೦ಚ್‌ ಕ್ರಾಂತಿಯೂ (1789) ಬಂಡವಾಳ ವರ್ಗದ ಹಿತ 
ಗಳಿಗೆ ವಣನ್ಯತೆ ಮತ್ತು ರಶ್ತ4ಕೊಡುವ ಸರ್ಕಾರವಿರಬೇಕೆಂದು ನಿರೆಂಕುಶ 
ಪ್ರಭುತ್ವವನ್ನು ಮೂಲಿಗೊತ್ತಿದ ಸಂಗತಿ ತಿಳಿದನಿಷಯ, ಹೊಸ ರಾಜ್ಯವ್ಯವಸ್ಥೆ 
ಜಾರಿಗೆ ಬಂದಿತು. ಸಿರೆಂಕುಶ ವರ್ತನೆಯನ್ನು ತಡೆಗಟ್ಟ ಲಿಕ್ಸೆ ಕಾಯಾ ೯೦ಗವನ್ನು 
ಶಾಸನಾಂಗ ಮತ್ತು ನ್ಯಾಯಾಂಗಗಳಿಂದ ಪ್ರತ್ಯೇಕಗೊಳಿಸಲಾಯಿತು. ಶಾಸನದ 
ಆಧಿಪಶ್ಯ ನನ್ನೂ ದ ಸಮ್ಮುಖದಲ್ಲಿ ಸರ್ವಪ್ರಜೆಗಳಿಗೂ ಸಮಾನತೆಯನ್ನೂ 
ಸ್ಪಷ್ಟ ಪಡಿಸಲಾಯಿತು. ಹತಗಳ (Interests) ಸಂರಸ್ಷಕಿಯನ್ನು ಚುನಾಯಿತ 
ಪ್ರತಿನಿಧಿಗಳ ಸಮ್ಮ: ತದ ಮೂಲಕ ಭದ್ರ ಪಡಿಸಲಾಯಿತು. ಸ್ವಾ ಮ್ಯಕ್ಕೆ ರಕ್ತಣೆ 
ಕೊಡುವ ಖಡ ಹಕ್ಕು ಗಳು ಆಂಗೀಕೈತವಾದವು. ಇದೇ Na 
ಶಾಹಿ ಪ್ರಜಾಸತ್ತೆ ಅಗಿದೆ; ಇದರ ಲಾಜಕೀಯ ರೂಪ ಮಾತ್ರ ಪಾರ್ಲಿ ಮೆಂಟರಿೇ 
ಪ್ರಜಾಸತ್ತೆಯಾಗುತ್ತದೆ. 


ಉಂದು ಪಕ, ಉತ್ಪಾದನಾ ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯು, ವರ್ಗವಿರಸ 
(ಬಂಡವಾಳ ಆರ್ಥಿಕ ವ್ಯವಸ್ಥೆ) ಇವು ಅಳಿದು ಸಮಾಜವಾದೀ ಆರ್ಥಿಕವ್ಯವಸ್ಥೆ 
ಬರುವುದಾದರೆ ಪಕ್ಷ-ಪ್ರತಿಸಕ್ಷಗಳಿಲ್ಲದ (ಅರ್ಥಿಕ ಅರ್ಥದಲ್ಲಿ ಸ್ವಾಮ್ಯ ಇರಬೇಕೆ 
ನ್ನುವ, ಇರಕೂಡದೆನ್ನುನ ೦ಜಕೀಯ ಪಕ್ಷಗಳು) ಹೊಸರೂಪದ ಜು 
ವ್ಯವಸ್ಥೆ (ಕಾರ್ಮಿಕ ಪ್ರಜಾಸತ್ತೆ) ರೂಪಗೇಸುತ್ತದೆ. (ಇಂತಹ ವ್ಯವಸ್ಥೆಯಲ್ಲಿ 


ರಾಜ್ಯಶಕ್ತಿಯ (The 586) ಭವಿಷ್ಯದ ಬಗ್ಗೆ ಪುಟಿ ೮6 ನೋಡಿ). ವಾರರ್ಲಿ- 


ಗಿ೫೪ ವೈಜ್ಞಾ ನಕ ಸಮಾಜವಾದ 


ವಾದದಲ್ಲಿ ಅಡಗಿರುವ ಅದುತ ಸತ್ಯಾಂಶಕ್ಕೆ ಒರೆಗಲ್ಲಾಗಿದೆ. ಅವರು 
ತಿಳಿಸಿದಂತೆ ಬಂಡವಾಳಶಾಹಿ ವ್ಯವಸೆ ಥೈ ಜನ್ಮಕೊಟ್ಟ ರುವ ವಿರಸಗಳೇ ; ಸಮಾಜ 
ವಾದೀ ತತ್ತ ಎದ ಮುಂದೋಟಕ್ಕೆ ಕುರಣವಾಗಿನೆ. 


ಏಂಗೆಲ್ಸ್‌ರ ಐಕಿಹಾಸಿಕ ಭಾತನಾದದ ಪ್ರಕಾರ ಆರ್ಥಿಕಮಾರ್ಪಾಡಿನೊಡನೆ 
ರಾಜಕೀಯ, ಮತ್ತು ನ್ಯಾಯವ್ಯವಸ್ಥೆ ಗಳ ಮಾರ್ನಾಡು ಉಂಟಾಗುವುದು. 


ಅಧ್ಯಯನ. 
Sharpening of Crisis of Colonial System 
after world war: E. M. Zhukov. P.P.H.B. 
People’s Democracy a New form of 
Political organization of Society : ಡಿ. 13, 
Sobolev : F.L. P.M. 
China : From a Semi Colony to a People’s Democracy : 
G. Astafyev : ೫. P.H. B. 
On People’s Democracy in Eastern Europe and China : 
Published by the ಟಿ. FP. of India, 1951. 
China’s New Democracy : Moa Tse Tung, 
ದ್ರ, W. Vol, 111, Pages 106-157. 
The Dictatorship of People’s Democracy : 
Moa 7786 Tung: P,P.H. ೫. 
The Chinese Revolution : Moa Tse Tung: 
S. W. Vol, 111, Pages 72-102. 


ಸಮಾಜವಾದದ ಸಮಸ್ಯೆಗಳು 
ಅಧ್ಯಾಯ 9. 


ವೈಜ್ಞಾ ನಿಕ ಅಥವಾ ಆಧುನಿಕ ಸಮಾಜವಾದದ ಹುಟ್ಟು, ಅದರ ಇತಿ 
ಹಾಸ್ಯ ಆದರ ಸ್ವರೂಪ ಮತ್ತು ರಷ್ಯ್ಯಾ ಚೀಣಾ ಮೊದಲಾದ ರಾಷ್ಟ್ರ ಗಳಲ್ಲಿ 
ಅದು ಕಾರ್ಯಗತವಾಗುತ ತ್ರ ಕೆರುವುದು ಇತ್ಯಾದಿ ಸಂಗತಿಗಳನ್ನು ಹ ದಿನ 
ಅಧ್ಯಾಯಗಳಲ್ಲಿ ನೋಡಿದ್ದಾಗಿದೆ. ಈಗ ಆಧುನಿಕ ಸಮಾಜವಾದಕ್ಕೆ ಸಂಬಂ 
ದಿಸಿರುವ ಕೆಲವು ಸಮಸ್ಯೆಗಳನ್ನು ಚರ್ಚಿಸುವುದು ಆವಶ್ಯಕವಾಗಿದೆ. ಮೊದಲ 
ನೆಯದಾಗಿ, ಆಧುನಿಕ ಸಮಾಜವಾದಕೆ ಪ್ರತಿಯಾಗಿ ಮತ್ತು ಆ ವಾದ 
ದಂತೆ ಕಾರ್ಯಗತ ಹೊಂದುತ್ತಲಿರುವ ವ್ಯವಸ್ಥೆಗೆ ಪ್ರತಿಯಾಗಿ ಬೇಕೊಂದು 
ವಿಧದ ಸಮಾಜವಾದ ಅಥವಾ ಸಮಾಜವಾದೀ ವ್ಯವಸ್ಥೆ ಇರಲು ಸಾಧ್ಯವೇ 
ಎಂಬ ಪ್ರಶ್ನೆ ಮೂಡುತ್ತದೆ, ಮಾರ್ಕ್ಸ್‌-ಏಂಗೆಲ್ಪರು ಶಮ್ಮ ವಾದ ಹೊರತು 
ಮಿಕ್ಸ ಎಲ್ಲ ಸಮಾಜವಾದೀ ತತ್ತ ತ್ಮಗಳು ಕಲ್ಪನಾ ಸಮಾಜವಾದ ಅಥವಾ 
ಅದೇ ಜಾತಿಗೆ ಸೇರಿರುವ ಸಮಾಜವಾದವೇ ಸ ವೈಜ್ಞಾನಿಕ ಸಮಾಜ 
ವಾದವಾಗಲಾರದೆಂದು ಉತ್ತರವಿತ್ತಿ ದ್ದಾ ಕೆ, ವೈಜ್ಞಾನಿಕ ಸಮಾಜವಾದೀ 
ತತ್ರ ಎಕೆ ಕಾರ್ಮಿಕವರ್ಗದ ಚಳವಳಿಗೆ ಸಮಾಜವಾದೀ ವ್ಯವಸ್ಥೆಗೆ ಬಂಡ 
ನಾಘಾಹಿ ವ್ಯವಸ್ಥೆಯಲ್ಲಿರುವ ವಿಠಸಗಳೇ ಎಡೆಕೊಟ್ಟದೆ ಎಂದೂ 
ಕಾರ್ಮಿಕವರ್ಗದ ಹೋರಾಟದ ಫಲವಾಗಿ ಸಮಾಜವಾದೀ ವ್ಯವಸ್ಥೆ 
ಅನಿವಾರ್ಯವಾಗಿ ಜನ್ಮ ತಾಳುವುದೆಂದೂ ತಿಳಿಸಿದ್ದಾರೆ. 

ಸಮಾಜವಾದೀ ವ್ಯವಸ್ಥೆಯನ್ನು ನಿರ್ಧರಿಸುವ ಲಕ್ಷಣಗಳನ್ನು ಮಾರ್ಕ್ಸ್‌- 
ಏಂಗೆಲ್ಸರು ತಮ್ಮ ತತ ಲ್ಲಿ ವರ್ಣಿಸಿದ್ದಾ ರೆ. ಸಮಾಜದ ಉತ್ಪಾದನಾ 
ಸಾಧನಗಳನ್ನು ಇನ ಜೀಕರಣ ಮಾಡುವುವೇ ಬಂಡವಾಳಶಾಹಿ ವ್ಯವಸ್ಥೆ 
ತಂದೊಡ್ಡಿರುವ ವಿರಸಗಳನ್ನೂ ವರ್ಗಗಳನ್ನೂ ತೊಡೆಯುವ ಮಾರ್ಗ. 
ಉತ್ಸಾದನಾ ಸಾಧನಗಳು ಸಾಜ ಸಕತ! ಅಧುನಿಕ 
ಸಮಾಜವಾದೀ ವ್ಯವಸ್ಥೆಯ ಮುಖ್ಯ ಲಕ್ಷಣ ಮತ್ತು ಅಡಿಪಾಯ, ಆದು 
ದರಿಂದ ಉತ್ಪಾದನಾ ಸಾಧನಗಳ ಸಮಾಜೀಕರಣವಿಲ್ಲದಿರುವ ಆರ್ಥಿಕ 
ವ್ಯವಸ್ಥೆ ಗಳೆಲ್ಲವೂ ಸಮಾಜವಾದದ ಸೋಗಿನಲ್ಲಿ ಸ್ವಾಮ್ಯವನ್ನು ಸಂರಕ್ಷಿಸುವ, 


೧೫೬ ವೈಜ್ಞಾನಿಕ ಸಮಾಜವಾದ 


ಬಂಡವಾಳಶಾಹಿ ವ್ಯವಸ್ಥೆಯನ್ನು ಸಂರಕ್ಷಿಸುವ, ಹಾಗೆಯೆ ಶೋಷಣೆ 
ಯನ್ನು ಮುಂದುವರಿಸು ವ್ಯ ವಸ್ಥೆ ಸೈಗಳಾಗುತ್ತ ವೆ 

ಸಮಾಜವಾದಿ ವ್ಯವಸ್ಥೆ ಹ ಅವಶ್ಯಕತೆ ಮತ್ತು ಅದರ ಅನಿವಾರ್ಯತೆ 
ಬಗ್ಗೆ ವಿವರಣೆ ಇದೆ, ಲಾಭ್ಕ ಪೈಪೋಟಿ, ಕೀಷಣೆ, ನಿರುದ್ಯೋಗ, 
ಆರ್ಥಿಕ ಏರಿಳಿತಗಳು, ಆರ್ಥಿಕದುಃಸಿ ತಿ ಮತ್ತು ಯುದ್ದಗಳು ಇವುಗಳಿಲ್ಲದೆ 
ಬಂಡವಾಳ ಆರ್ಥಿಕವ್ಯವಸ್ಥೆ ಬದುಕಲು ಸ ಸಾಧ್ಯವಿಲ್ಲ, ಈ ರೀತಿ ಬಂಡವಾಳ 
ವ್ಯವಸ್ಥೆ ಇರಲು ಬಂಡವಾಳಶಾಹಿ ಉತ್ಸಾ ದನಾಕ್ರ ಮವೇ ಕಾರಣವಾಗಿದೆ. 
ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಉತಾ ಸ ದನಾಕಾರ್ಯ ಸಾಮೂಹಿಕವಾಗಿ 
ಕಾರ್ಮಿಕವರ್ಗದಿಂದ ನಡೆಯುತಿ ದೆ. ಅದಕ, ಉತ್ಪಾದನೆಯಾದ ಸರಕುಗಳು 
ಮಾತ್ರ ಉತಾ ೨ದನೆ ವ ಮಾಡಿರುವ ಕಾರ್ಮಿಕರ ಸತ್ತಾ ಗದೆ ಉತ್ಪಾದನಾ 
ಸಾಧನಗಳ ಮೇತಿ ಸ್ವಾಮ್ಯವಿರುವವರಿಗೆ ಸೇರಿದ್ದಾ 3 ಇದು ಆರ್ಥಿಕ 
ಶೋಷಣೆಗೆ, ಅವ್ಯವ ಗೆ ಮತ್ತು ವರ್ಗವಿರಸಕೆ ಕಾರಣವಾಗಿದೆ. 
ಲಾಭದಾಹ ಮತ್ತು ಶೋಷಣೆಯಿಂದ ಬಹು ಸಂಖ್ಯಾತ ಕಾರ್ಮಿಕವರ್ಗಕ್ಕೆ 
ಕಡಿಮೆ ಕೂಲಿ ಸಿಗುವಂತಾಗಿ ತಯಾರಾದ ಸರಕುಗಳನ್ನು ಕೊಳ್ಳು ವೆವರಿಲ್ಲ 
ವಾಗಿದೆ. ಉತ್ಪನ್ನವಾದ ಸರಕುಗಳನ್ನು ಟಾ ಕ್‌ ಇಲ್ಲವೇ 
ಮಾರುಕಟಿ ಗಳನ್ನು. ಹುಡುಕಿ ಪೈಪೋಟಿಯಿಂದ ಮಾರಾಟಮಾಡಬೇಕು, 
ಇಲ್ಲವೇ ಉತ್ಸಾದನೆಯನ್ನು ಕಡಿಮೆಮಾಡಬೇಕು. ಯುದ್ಧ ಹತ್ತಿರದ 
ಬಂಧುವಾಗುತ್ತದೆ. 

ಬಂಡವಾಳಶಾಹಿ ವ್ಯವಸ್ಥೆ ಯಲ್ಲಿ ಉತ್ಪಾ ದನೆ ಸಾಮೂಹಿಕವಾಗಿ ನಡೆ 

ಯಲು ಆಧುನಿಕ ಉತಾ ದನಾಶೆಕ್ತಿ ಗಳು ಕಾರಾರಾಶೆ ಅವುಗಳನು )ೀಉತ್ಪಾ 
ದನೆಯಲ್ಲಿ ಬಳಸುವುದಕ್ಕೆ ನೂರಾರು ಜನ ಕಾರಿ ಕರು ಒಂದೆಡೆ ಸೇರಬೇಕು. 
ಆದರೆ ಈ ಉತ್ಪಾದನಾಶಕಿ ಗಳು ಆರ್ಥಿಕ ದುಃಸ್ಥಿತಿಗೆ ಕಾರಣಗಳಲ್ಲ, ಇವು 
ಗಳನ್ನು ಬಳಸುತ್ತಿರುವ ಬಂಡವಾಳಶಾಹಿ ವ್ಯವಸ್ಥೆ, ಬಂಡವಾಳಶಾಹಿ ಉತ್ಪಾ 
ದನಾಕ್ರಮ ಕಾರಣವಾಗಿವೆ. ಉತ್ಪಾದನಾಶಕ್ತಿಗಳು ಹೆಚ್ಚಿದಷ್ಟೂ ಅಧಿಕ 
ಉತ್ಪಾ ದನೆಗೆ ಸಹಕಾರಿಯಾಗಿವೆ. ಇವುಗಳು ವಿಜ್ಞಾನದ ಬೆಳವಣಿಗೆಯ 
ಫಲ. "ವಿಜ್ಞಾನವನ್ನು ದೂರವಿಡಲು ಸಾಧ್ಯ ವೇ ಇಲ್ಲ. ಈಗ ಉತ್ಪನ್ನ ವಾಗು 
ತಿರುವುದಕ್ಕೆ ಸಹಸ್ರಪಾಲು ಹೆಚ್ಚು ಉತ ನ್ನ ವಾದರೂ ಪ್ರ ಪ್ರಪಂಚದ ತುಂಬಾ 
ಅನ್ನ ಬಟ್ಟೆ, ವಸಕಿಯಿಲ್ಲದ "ವ್ಯಕ್ತಿ ಗಳು ಉಳಿದೇ. ಉಳಿಯುತ್ತಾರೆ. 


ಸಮಾಜವಾದದ ಸಮಸ್ಯೆಗಳು ೧೫೭ 


ಆದುದರಿಂದ ಬಂಡವಾಳಶಾಹಿ ಉತ್ಪಾದನಾಕೃಮ-ಉತ್ಪಾದನಾ ಸಾಧನ 
ಗಳನ್ನು ಖಾಸಗಿಯಾಗಿ ಹೊಂದಿ ಲಾಭ ಮತ್ತು ಶೋಷಣೆಯ 
ದೃಷ್ಟಿಯಿಂದ ನಡಸುವ ಉತ್ಪಾದನೆ--ವನ್ನು ನಿರ್ಮೂಲಗೊಳಿಸ್ತಿ ಜನ 
ಸಮುದಾಯಕ್ಕೆ ಉಪಯೋಗವಾಗುವ ದೃಷ್ಟಿಯಿಂದ ಶೋಷಣೆಗೆ ಅವಕಾಶ 
ಎಲ್ಲದಿರುವ ರೀತಿಯಲ್ಲಿ ಉತ್ಪಾದನೆ ನಡೆಯಬೇಕು. ಈ ರೀತಿ ಆಗಬೇಕಾ 
ದರೆ ಉತ್ಪಾದನಾ ಸಾಧನಗಳಮೇಲೆ ಸಾಮೂಹಿಕ ಸ್ವಾಮ್ಯವನ್ನು ಹೊಂದು 
ವುದರ ಮೂಲಕ ಮಾತ್ರ ಸಾಧ್ಯ. ಸಾಮೂಹಿಕ ಸ್ವಾಮ್ಯವೇ ಸಮಾಜ 
ಸ್ಪಾಮ್ಯುವಾಗಿದೆ, ಸಮಾಜೀಕರಣವಾಗಿದೆ. 1 

ಸಮಾಜೀಕರಣ ಮತ್ತು ಸಮಾಜವಾದೀ ವ್ಯವಸ್ಥೆಯ ಆವಶ್ಯಕತೆ 
ಈ ರೀತಿ ಇರುವಾಗ ಉತ್ಪಾದನಾ ಸಾಧನಗಳ ಮೇಲೆ ಇರುವ ಖಾಸಗೀ 
ಸ್ವಾಮ್ಯವನ್ನು ನಾಶಗೊಳಿಸದ ಆರ್ಥಿಕನೀತಿ ಸಮಾಜವಾದೀ ಆರ್ಥಿಕ 
ನೀತಿಯಾಗಲಾರದು. ಯಾವುದೇ ಆರ್ಥಿಕ ನೀತಿಯನ್ನು ಸಮಾಜವಾದೀ 
ನೀಕಿಯೆ ಅಥವಾ ಅಲ್ಲವೆ ಎಂಬುದನ್ನು ನಿರ್ಧರಿಸಬೇಕಾದರೆ ಸಮಾಜದ 
ಸಂಪತ್ತು ಸಾಧನಗಳಲ್ಲಿರುವ ಖಾಸಗೀ ಸ್ವಾಮ್ಯದ ಬಗ್ಗೆ ಇರುವ ಥೋರಣೆ 
ಯನ್ನು ಮೊದಲು ಪರೀಕ್ಷಿಸಬೇಕು. ಸಮಾಜವಾದ ಖಾಸಗೀ ಸ್ವಾಮ್ಯದ 
ಬಗ್ಗೆ ತನ್ನ ಧೋರಣೆಯನ್ನು ಸ್ಪಷ್ಟ ಪಡಿಸಿದೆ. ೩ ಉತ್ಪಾದನಾ ಸಾಧನ 
ಗಳ ಸಮಾಜೀಕರಣ್ಕ್ಮ ತತ್‌ಪರಿಣಾಮವಾಗಿ ವರ್ಗಗಳ ವಿನಾಶ... 
ಸ್ವಾಮ್ಯವುಳ್ಳ ವರು, ಸ್ವಾಮ್ಯ ಇಲ್ಲದವರು- ಸಮಾಜವಾದೀ ವ್ಯವಸ್ಥೆಯಾಗಿದೆ. 
ಆದುದರಿಂದ, ಇದಲ್ಲದೆ ಬೇರೊಂದು ವಿಧದ ಸಮಾಜನಾದನೆಂದರೆ 
ಸ್ವಾಮ್ಯಕ್ರೆ ಧಕ್ಕೆ ತರದ ಆರ್ಥಿಕ ನೀತಿಯಾಗುತ್ತದೆ. ಹೀಗಿರುವಾಗ 
ಮಧ್ಯಮಮಾರ್ಗದ ಆರ್ಥಿಕ ನೀತಿ ಭಾವಪ್ರಧಾನದ ಅಥವಾ ಕೇವಲ 
ಗುರಿ ಘೋಷಣೆಯ « ಸಮಾಜವಾದ ಇವುಗಳೆಲ್ಲವೂ ಸಮಾಜದ ಸಂಪತ್‌ 
ಸಾಧನಗಳಲ್ಲಿ ಖಾಸಗೀಸಾ ಎಮ್ಯುವನ್ನೂ, ಬಂಡವಾಳ ರ್ಥಿಕವ್ಯವಸ್ಥೆ ಯನ್ನೂ 
ಸಂರಕ್ಷಿಸುವ ಆರ್ಥಿಕ ನೀತಿಗಳಾಗಿವೆ. 
(1) ಅಧ್ಯಾಯ 2, 3 ಮತ್ತು 4, ದ. ನೋಡಿ. 

(2) ಪುಟಿ ೭೭, ದೆ. ನೋಡಿ 

(3) ಪುಟ ೧೩೮, ದ. ನೋಡಿ 

(4) ಆಧ್ಯಾಯ 2, ದ. ನೋಡಿ. 


ಗಿ೫ಲೆ ವೈಜ್ಞಾನಿಕ ಸಮಾಜವಾದ 


ಎರಡನೆಯದಾಗಿ, ಮಾರ್ಕ್ಸ್‌ವಾದ ಪ್ರಜಾಸತ್ತೆ ವಿರೋಧಿಯೇ ಎಂಬ 
ಪ್ರಶ್ನೆ. ಮಾರ್ಕ್ಸ್‌ವಾದದ ಬಗ್ಗೆ ಸಂದೇಹವನ್ನು ವ್ಯಕ್ತ ಪಡಿಸಿ, ಮಾರ್ಕ್ಸ್‌ 
ವಾದದಲ್ಲಿ ಪ್ರತಿಪಾದಿತವಾಗಿರುವ ವರ್ಗಹೋರಾಟ, ಕಾರ್ಮಿವರ್ಗದ 
ಕ್ರಾಂತಿ, ಕಾರ್ಮಿಕವರ್ಗದ ಏಕ ಕಪ್ರ ಭುತ್ತ ಎಲ್ಲವೂ ಪ್ರ ಜಾಸತ್ತೆ ತತ್ತ 
ಗಳಿಗೆ ವಿರೋಧಿಯಾಗಿವೆಯೆಂದೂ, ME SR ಒಪ್ಪಿಗೆಯನ್ನು 
ಪಡೆಯದೆ ಅವರ ಇಷ ಶ್ಯ ವಿರುದ್ಧವಾಗಿ ಸಾವ್ಯನನ್ನು ಕಸಿದು ಕೊಳ್ಳು 
ವುಮ ಪ್ರಜಾಸತ್ತಿಯ ಅಡಿಗಲ್ಲಾದ ಒಪ್ಪಿಗೆಯ (consent) ತತ್ತ ಕ್ಕೆ 
ಧಕ್ರೆ ಬರುತ್ತದೆಂದೂ ವಾದಿಸಲಾಗಿದೆ ಉತ್ಪಾದನಾ ಸಾಧನಗಳ ಸಮಾಜೀ 
ಕರಣವನ್ನೂ ಶೋಷಣೆಯ ವಿನಾಶವನ್ನೂ ಕಾರ್ಮಿಕವರ್ಗ ಬಯಸುವುದಾ 
ದರೈ, ಅದು ಬಹು ಸಂಖ್ಯೆಯಲ್ಲಿರುವುದರಿಂದ ಪ್ರಜಾಸತ್ತೆ ತತ್ತ್ವಗಳಿಗೆ ಅನು 
ಸಾರವಾಗಿ ಬಹುಮತಗಳಿಸುವುದರ ಮೂಲಕ” ಶಾಸಸಮಾಡಬಿಹುಜಿಂದೂ, 
ಹಾಗಿಲ್ಲದಿದ್ದರೆ ವೈಜ್ಞಾನಿಕ ಸಮಾಜವಾದ ಪ್ರಜಾಸತ್ತೆ ವಿರೋಧಿಯೂ, 
ಸರ್ವಾಧಿಕಾರೀ ತತ್ತ್ವದ ಪ್ರೇಮಿಯೂ ಆಗುವುದು ಖಂಡಿತದ ವಿಷಯ 
ವೆಂದೂ ವಾದಿಸಲಾಗಿದೆ. 


ಮಾರ್ಕ್ಸ್‌ವೂದ ಪ್ರಜಾಸತ್ತೆಗೆ ವಿರೋಧಿ ಎಂಬುದು ಬುಡವಿಲ್ಲದ್ದು. 
ಪ್ರಜಾಸತ್ತೆ ತತ್ತ್ವವನ್ನು ವಿಕಾರಗೊಳಿಸಿರುವ ಮತ್ತು ಗೊಳಿಸುತ್ತಲಿರುವ 
ವಾಸ್ತವ ಪರಿಸ್ಥಿತಿಗಳನ್ನು ಮರೆಮಾಚಲು ಈ ತೆರನಾದ ಸಂಶಯವನ್ನು 
ಬತಾ ಜನಸಮುದಾಯದಲ್ಲಿ ಬಿತ್ತಿದೆ; ಮಾರ್ಕ್ಸ್‌ ವಾದದಿಂದ 

ಜಾಸತ್ತೆಗೆ ಧಕ್ಕೆ ಬಂದಿದೆ ಎಂಬ ಕೂಗು ಪ್ರಜಾಸತ್ತೆ ಯ ಹೆರರಿನಲ್ಲಿ 
ಖಾಸಗೀ “ಸ್ವಾಮ್ಯದ ರಕ್ಷಣೆಯನ್ನು ಅನೇಕ್ಷಿಸಿರುವ ಬಂಡವಾಳವರ್ಗದ 
ಮಹಾ ಕುಯುಕಿ ಯಾಗಿದೆ. ಮಾಕ್ಸ್‌ ೯ವಾದ ಈ ಮುಸುಕನ್ನು ಒಡೆದು 
ನಿಜಸರಿಸ್ಥಿತಿಯನ್ನು ತಿಳಿಸಿದೆ. ಪೊದಲಸೆಯದಾಗಿ. ಸಾ ಮ್ಯಕ್ಕೆ ಎಡೆ ಇರುವ 
ಬಂಡವಾಳಶಾಹಿ ಪ್ರಜಾಸತ್ತೆಯಲ್ಲಿ (Cale Democracy) 
ಪ್ರಜಾಸತ್ತೆ ನಗೆಪಾಟಲಿನ ಪ್ರ ಜಾಸತ್ತೆ ಯಾಗಿದೆ, ಪೌರರು ಹೊಂದಿರುವರೆಂದು 
ಹೇಳಲಾದ ಸಾಮಾಜಿಕ ಮತ್ತು ರಾಜಕೀಯ ಹಕ್ಳುಗಳು ಸತ್ವರಹಿತದ 
ಹೆಕ್ಟುಗಳಾಗಿನೆ. ಶಾಸನದ ರೀತ್ಯಾ ಬಡವರು, ನಿರುದ್ಯೋಗಿಗಳು ಚುನಾ 
ವಣೆಗೆ ನಿಲ್ಲಲು ಹಕ್ಕಿದ್ದರ್ಕೂ ಉಮೇಡುವಾರರಾಗಿ ನಿಲ್ಲುನ ಕನಸನ್ನು 
ದೂರವಿಡಬೇಕು. ಇತರ ಕ್ಷೇತ್ರಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಹೊಟ್ಟಿ 


ಸಮಾಜವಾದದ ಸಮಸ್ಯೆಗಳು ನಿಜ 


ಹೊಕೆಯುವುದೇ, ಆರ್ಥಿಕ ಭದ್ರತೆಯನ್ನು ತಮ್ಮ ಜೀವನದಲ್ಲಿ ಕಲ್ಪಿಸಿ 
ಕೊಳ್ಳುವುದೇ ಶೋಷಿತವರ್ಗದ ಸಮಸ್ಯೆಯಾಗಿರುವಾಗ ರಾಜಕೀಯ 
ಅವರಿಗೆ ಬೇಡವಾಗಿದೆ ; ವಿದಾ ಭ್ಯಾಸ ಹೊಂದಲು ಅಥವಾ ಸಾರ್ವಜನಿಕ 
ಜೀವನದಲ್ಲಿ ಪ್ರವೇಶಿಸಲು ಹಣದ ಮುಗ್ಗಟ್ಟು ಇದೆ, ಈ ಪರಿಣಾಮವಾಗಿ 
ಜೀವನದಲ್ಲಿ ನಿರಾಶೆ, ಜಿಗುಪ್ಸೆ, ನಿರುತ್ಸಾಹ ಅಸಡ್ಡೆ, ನಿಸ್ಸಹಾಯಕತೆ 
ಆಿಶ್ರಯಮನೋಭಾವ, ಯಾಚನೆಯ ಮಸೋಭಾವ್ಯ ಇತ್ಯಾದಿಗಳನ್ನು 
ಚರತ ಜನರು ಬಹು ಸಂಖೆ ಯಲ್ಲಿದ್ದಾ ರೆ. 

ಶೋಸಿತವರ್ಗದ ಪರದಾಟ ಸ್ಟಾ ವುಳ್ಳವರಿಗೆ ಸುಸಮಯ 
ವಾಗಿದೆ. ಹಣ ಬಲವಿರುವುದರಿಂದ ಪೌರಜ್ಜವನ” ಅವರಿಗೆ ಮೀಸಲಾ 
ಗಿದೆ ಮತ್ತು ರಾಜಕೀಯ ಅವರ ಕಸಬಾಗಿದೆ. ಶಾಸನಸಭೆಗಳಿಗೆ 
ಪ್ರತಿನಿಧಿಗಳಾಗಿ ಹೋಗಲು ಇವರಿಗೇ ಸಾಧ್ಯ, ಜನಾಭಿಪ್ಪಾ ೨್ರಾಯವನ್ನು 
ವ್ರ ಚಾರದ ಮೂಲಕ ತಿರುಗುಮುರಗು ಮಾಡಲು ಹಣ ಬಲವಿಷೆ. ಸುದ್ದಿ 
ಕೇಂದ್ರಗಳು ವರ್ತಮಾನ ಪತ್ರಿಕೆಗಳು ಸ್ತಾವ್ಯವರ್ಗದ ವಶದಲ್ಲಿವೆ. 
ಬಂಡವಾಳವರ್ಗ ಕೊಡುವ ವೇತನದ ಹಂಗಿಗೆ ಸಿಕ್ಕಿ ಅವರು ಹೇಳಿದಹಾಗೆ 
ನಡೆಯುನ ಜನರಿದ್ದಾರೆ ಅವರ ಅಭಿಪ್ರಾ ಯಗಳನ್ನು ಪ್ರತಿಬಿಂಬಿಸಬಲ್ಲ 
ವಕೀಲರನ್ನು ಮತ್ತು ಪಂಡಿತರನ್ನು ನೇಮಿಸಿಕೊಳ್ಳು ವುದಕ್ಕೆ ಹಣವಿದೆ. 
ಉದರ ನಿಮಿತ್ರ ವಾಗಿ ದುಡಿಯುವ ಕಾರ್ಮಿಕರ ಮೇಲೆ ಪ 11 ಹತೋಟ 
ಹೊಂದಿರಲು ಅವಕಾಶವಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ, ರಾಜ್ಯಶಕ್ಷೆ, 
ಬಂಡವಾಳವರ್ಗದ ಹಿತಸಂರಕ್ಷಣಾರ್ಥವಾಗಿ ಉಪಯೋಗವಾಗುವುದರಲ್ಲಿ 
ಸ್ವಲ್ಪವೂ ಸಂಶಯವಿಲ್ಲ. 

ಅನೇಕವೇಳೆ, ತೋಹಿತವರ್ಗ ಅಜಾಗೃತಿಯಿಂದಿದ್ದು ಪ್ರತಿಭಟನೆ 
ಯನ್ನು ಸೂಚಿಸುವುದಕ್ಕಾ ಗಲೀ ಅಥವಾ ತಮ ಡೇ ಆದ ರಾಜಕೀಯ ಪ ಪಕ್ಷ 
ವನ್ನು ರಚಿಸಿಕೊಳ್ಳುವುದಕ್ಕಾಗಲೀ ಯತ್ನಿ "ವುದಿಲ್ಲ. ನಿತ್ಯ ಕೂಳಿನ 
ಸಂಪಾದನೆ ಕಾರ್ಮಿಕನರ್ಗಕ್ಕೆ ಸಮಸ್ಯೆಯಾಗಿರುವಾಗ RA ಜಾ 
ಪ್ರಜಾಸತ್ತೆ ಯಲ್ಲಿ ಹೊಂದಿರಬಹುದಾದ ಸತ್ವರಹಿತದ ಹಕ್ಕುಗಳ ಬಗ್ಗೆ 

ನ ಬರುವುದಿಲ್ಲ. ಸ್ಟೂ ಮ ವೇ ಮುಖ್ಯವಾ ವಾಗಿರುವ ಬಂಡವಾಳಶಾಹಿ 

ಸ ಯಲ್ಲಿ ಮ ಲ ಸ್ವಾಮ್ಯ ವನ್ನು ಗಳಿಸಲ್ಬ, ಹಣ 
ಕೇಖರಣೆಮಾಡಿ ಸಮಾಜದಲ್ಲಿ ದೊಡ್ಡ ಸ್ಸ ಕೆ ಪಡೆಯಲು ಪೈಪೋಟಿಗೆ ನಿಲ್ಲು 


೧೬೦ ವೈಜ್ಞಾ ನಿಕ ಸಮಾಜವಾದ 


ವುದು. ಸಣ್ಣ ಪುಟ್ಟ ಬಂಡವಾಳಗಾರರಾಗಲು ಅನೇಕರು ಯತ್ನಿಸುವರು. 
ಶ್ರ (ಮಂತವರ್ಗದ ude ವನೆ ಸಣ ಇ ಪುಟ್ಟ ಪ್ರಮಾಣದಲ್ಲಿ ಸೋಷಿತ 
ನರ್ಗದಲ್ಲಿ ತಲೆಹಾಕುತ್ತದೆ. ಸ್ಲೈಪೋಟಿಯಲ್ಲಿ ಸೋತವರು "ತಮ್ಮ ವಿಧಿ 
ಯನ್ನು 'ಹಳಿದುಕೊಳ್ಳು: ವರು, ಗೆದ್ದವರು ತಮ್ಮ ಗೆಲುವಿಗೆ ಬಂಡವಾಳಶಾಹಿ 
ವ್ಯ ವಸ್ಥೆ ಯಿಂದ ದೊರೆನ ಸ್ವಾ ತಂತ್ರ ತ್ರ್ಯ ಮತ್ತು ಅವಕಾಶನನ್ನು ಹೊಗಳು 
ವರು ಗಳಿಸಿರುವ ಸಂಪತ್ತಿನ ರಕ್ಷಣೆಗಾಗಿ ಬಂಡವಾಳಶಾಹಿ ವೃವನೆ ಯೆ 
ಹಿಂಬಾಲಕರಾಗುವರು. ಉಭಯತ್ರರೂ ಬಂಡವಾಳಶಾಹಿ ವ ವಸ್ಥೆಯೆಲ್ಲಿ 
ಅಡಗಿರುವ ಕಣ್ಣು ಮುಚ್ಛಾಲೆಯ ಆಟವನ್ನೂ ಅರಣ್ಯದ ಮೃಗಜೀವನದ 
ಚಿತ್ರವನ್ನೂ ಮರೆಯುತ್ತಾರೆ. ಶಾವಿರುವ ಆರ್ಥಿಕ ವ್ಯವಸ್ಥೆ ಅಭೇದ್ಯವಾದ 
ದ್ಹೈಂದು ಭಾವಿಸಿ ತಮ್ಮ ಬಾಳನ್ನು ಅದಕ್ಕೆ ಹೊಂದಿಸಿಕೊಳ್ಳಲು ಯತ್ನಿಸು 
ತ್ತಾರೆ. ಈ ಕಾರಣದಿಂದ ಶೋಷಣೆಗೆ ಒಳಗಾಗಿತುವ ವ್ಯಕ್ತಿಗಳು ಜಾಗೃತಿ 
ಹೊಂದುವುದಿಲ್ಲ; ಜೀವನದಲ್ಲಿರುವ ಆರ್ಥಿಕ ಅಭದ್ರತೆಗೆ ಬಂಡವಾಳಶಾಹಿ 

ವಸ್ಥೆ ಯೇ ಕಾರಣವೆಂದು ತಿಳಿಯಲು ಅಸಮರ್ಥರಾಗುವರು. ಇಂತಹ 
ಪರಿಸ್ಥಿತಿಗಳಲ್ಲಿ ಶೋಷಿತವರ್ಗ ಅನೇಕವೇಳೆ ಸ್ವಾಮ್ಯವರ್ಗದ ಬೆಂಬಲಿಗ 
ರಾಗುವುದರಲ್ಲಿ ಆಶ್ರ ರ್ಯವಿಲ್ಲ, ಸ್ವರಕ್ಷಣೆಗಾಗಿ ಆದಷ್ಟು ಸಾ ್ರಮ್ಯವನ್ನು 
ಹೊಂದಲು ಯತಶ್ನಿ pi ಶೋಷಿತವರ್ಗದಿಂದ ಸ್ವಾ ಮ್ಮ ಮತ್ತು ಶೋಷ 
ಣೆಯ ರಕ್ಷಕ ಪಕ್ಷಗಳಿಗೆ ಬೆಂಬಲ ಸಿಗುತ್ತದೆ. 


ಅಷ್ಟಲ್ಲದೆ ತಾಶ್ವಾಲಿಕ ತೃಪ್ತಿ, ನಿಸ್ಸಹಾಯಕತೆ ಮತ್ತು ಮೌ ಥ್ಯ ಇವು 
ಇರುವ ನ್ನ ತಿಗೆ ಹೊಂದಿಕೊಳ್ಳುವಂತೆ ಶೋಷಿಕವರ್ಗವನ್ನು ಬಲಾತ್ಮ 
ರಿಸುತ್ತವೆ. 3 ಸಂಪ್ರ ದಾಯ, ಗಣ್ಯವ್ಯಕ್ತಿ ಗಳ ಅಭಿಪ್ರಾಯ್ಕ i 
ಬಾಳನ ಪರಿಸ್ಥಿ ತಿಗೆ ಸಮರ್ಥನೆ ಬರುತ್ತದೆ. ಇಂತಹ ಪರಿಸ್ಥಿ ತಿಯಲ್ಲಿ ಪ್ರ 
(1) ಯಾವ ಆರ್ಥಿಕ ಬದಲಾವಣೆಗಳೂ ಇಲ್ಲದ ಮತ್ತಿ ಬಹುಕಾಲ ದಾಸ್ಯಕ್ಕೆ 
ಒಳಗಾಗಿರುವ ದೇಶಗಳ ಜನರ ಮನೋಭಾವ ಇನ್ನೂ ಮಾಢ್ಯರೂಪನನ್ನು 
ತಾಳಿರುತ್ತದೆ; ಅಂಜುಪುರುಕ ಮನೋಭಾವ ಬೆಳೆದಿರುತ್ತದೆ. ಜನರು ಬೋನಿ 
ನಲ್ಲಿ ಬಂಧಿತವಾಗಿರುವ ಮೂಹಕಗಳಂತಿರುತ್ತಾರೆ, ಪರಿಹಾರದ ಮಾರ್ಗಗಳು 
ಪರಲೋಕ ಚಳಕ. ದೈನ್ಯತತ್ತ್ವದಲ್ಲಿ, ಸಂಸಾರದ ಖಂಡನೆಯಲ್ಲಿ ವಸ್ತು 
ನಿಗ್ರಹತತ್ತ ವೈರಾಗ್ಯ ದಲ್ಲಿ, ಹೊಸ ಧರ್ಮದ ಸಾ ್ಲಿಪನೆಯಲ್ಲಿ ಪರ್ಯವಸಾನ 


ಇಚೆ ಎವೆ ದಲ್ಲಿ 


ಹೊಂದಿರುತ ಬೆ, 





ಸಮಾಜವಾದದ ಸಮಸ್ಯೆಗಳು ೧೬ಗಿ 


ಭಾರತದಲ್ಲಿ ಧಾರ್ಮಿಕ ಕ್ರಾಂತಿಯನ್ನು ತರಲು ಯತ್ನಿಸಿ ಬೇರೊಂದು 
ಧರ್ಮವನ್ನು ಪ್ರಚಾರಮಾಡಿದವರಲ್ಲಿ ಜೈನ ತೀರ್ಥಂಕರರು, ಬುದ್ಧ, ದಾಸರು 
ಗಳು ಬಸವಣ್ಣ ಮುಖ್ಯರಾದವರು, ಭೇದಭಾವಕ್ಕೂ ಶೋಷಣೆಗೂ ಅನಾಸ 
ಸ್ಥಾನವಾಗಿದ್ದೆ ಹಾತಿಪದ್ದತಿಯನ್ನೂ ಮತ್ತು ಇದನ್ನು ಎತ್ತಿಹಿಡಿದ ಧಾರ್ಮಿಕ 
ತತ್ತ್ವಗಳನ್ನೂ ಮುಖಂಡರು ಖಂಡಿಸಿದರು, ಪ್ರತಿಯಾಗಿ, ಭೇದಭಾವಕ್ಕೆ ಅವ 
ಕಾಶ ವತ್ರಿರುವ ಜಾತಿಪದ್ಧತಿಯನ್ನು ದಮನಮಾಡಬೇಕೆಂದೂ, ದೈವಾನುಗ್ರಹ 
ಅಥವ ಪರಿಪಕ್ಷ ತೆಯನ್ನು ಸರ್ವರೂ ಸ್ವತಂತ್ರವಾಗಿ ಹೊಂದಲು ಬಾಧ್ಯರೆಂದೂ ಸಾರಿ 
ದರು, ಸಕಲ ಕಷ್ಟಗಳ ನಿವಾರಣೆಗೆ ದೈವಾನುಗ್ರಹ ಅಥವ ಪರಿಪಕ್ವತೆಯೇ 
ಮಾರ್ಗನೆಂದೂ, ವಸ್ತುನಿಗ್ರಹ ಮತ್ತು ಸಂಸಾರ ಬಂಧನದ ತ್ಕಾಗ ಇವುಗಳಿಂದ 
ಮಾತ್ರ ಮುಕ್ತಿ ಸಾಧಿಸಲು ಸಾಧ್ಯವೆಂದೂ ತಿಳಿಸಿದರು, ಆದರೆ, ಈ ಹೊಸಧರ್ಮ 
ಗಳು ಬೋಧಿಸಿದ ಮುಕ್ತಿಮಾರ್ಗ ಹಿಂದೂ ಧರ್ಮ ಬೋಧಿಸದೇ ಇದ್ದ ಮಾರ್ಗ 
ವೇನೂ ಆಗಿರಲಿಲ್ಲ. 

ಧಾರ್ಮಿಕಮುಖಂಡರ ಗಮನವೆಲ್ಲಾ ವಸ್ತುನಿಗ್ರಹ ಮತ್ತು ಸಂಸಾರ 
ಬಂಧನದ ತ್ಕಾಗದಲ್ಲಿ ಪರ್ಯ್ಕವಸಾನಹೊಂದಿತು. ಇವುಗಳಿಗೆ ಪ್ರತಿಕಾರೆದಂತಿದ್ದ 
(opposite) ಜನರ ಆರ್ಥಿಕಜೀವನ ಮತ್ತು ಅರ್ಥಿಕವ್ಯವಸ್ಥೆಯ ಬಗ್ಗೆ ಮೌನ 
ವನ್ನು ತಾಳಿದರು; ಅವುಗಳ ವಿಮರ್ಶೆಯನ್ನು ಕಡೆಗಣೆಸಿದರು. ಇದರಿಂದ ಉಂಟಾದ 
ಪರಿಣಾಮಗಳು ಮಹತ್ತ ರನಾದದ್ದಾದವು. ಆರ್ಥಿಕವ್ಯವಸ್ಥೆಯ ಬಗ್ಗೆ ಪ್ರತಿಭಟನೆ 
ಧಾರ್ಮಿಕ ಪ್ರತಿಭಟನೆಯ ರೂಪವನ್ನು ತಾಳಿತು. ಶೋಷಣೆಗೆ ಆವಾಸಸ್ಥಾನವಾದ 
ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನೇರವಾದ ಪ್ರತಿಭಟನೆಯನ್ನೂ ವರ್ಗವೈ ಷಮ್ಮವನ್ನೂ 
ಹೊಸ ಧರ್ಮಗಳು ತಡೆಗಟ್ಟದವು, ಅತೃಪ್ತಿ ಮತ್ತು ಅಸಮಾಧಾನಗಳು ಹಲ್ಲಿಲ್ಲದ 
ಮೂಕ ಧಾರ್ಮಿಕ ಪ್ರತಿಭಟನೆಯಲ್ಲಿ ಪರ್ಯವಸಾನಹೊಂದಿದುವು. ಜನಸಾಮಾನ್ಯ 
ರಿಗೆ ಯಾವ ಪರಿಹಾರವೂ ಸಿಗಲಿಲ್ಲ. ಈ ಧಾರ್ಮಿಕ ತತ್ತ್ವಗಳು ಅನುಸರಣೆಯಲ್ಲಿದ್ದ 
ಆರ್ಥಿಕವ್ಯವಸ್ಥೆಯನ್ನು ಅಂಗೀಕರಿಸಿದವು. ಹೊಸ ಧರ್ಮಗಳಿಂದ ಅನುಸರಣೆ 
ಯೆಲ್ಲಿದ್ದ ಆರ್ಥಿಕವ್ಯವಸ್ಥೆಯ ಆಂಗೀಕಾರವೇ ಕ್ರಮೇಣ ಈ ಹೊಸ ಧರ್ಮಗಳ 
ಉತ್ತರೋತ್ತರದ ಇತಿಹಾಸದಲ್ಲಿ ಕೆಲವು ಭಾರತದಿಂದಲೇ ಉಚ್ಛಾಟಿನೆ ಹೊಂದ 
ಬೂ (ಭೌದ್ಧವ.ತ) ಇನ್ನು ಕೆಲವು ನಿಸ್ಸಾಹಾಯಕತೆಯ ಪ್ರತಿಜಿಂಬನೆಂಬಂತೆ ಉಳಿ 
ಯಲೂ ಕಾರಣವಾಯಿತು. 

ಜನಸಾಮಾನ್ಮರೆಲ್ಲರೂ ವಸ್ತು ನಿಗ್ರಹವನ್ನೂ ಸಂಸಾರ ಬಂಧನದ ತ್ಯಾಗ 
ವನ್ನೂ ಮಾಡಲಿಲ್ಲವಾಗಿ ಹೊಸ ಧರ್ಮಗಳ ತತ್ತ ದಲ್ಲಿ ಮಾರ್ಪಾಡುಗಳ. 
ಬಂದವು, ಜನಸಾಮಾನ್ಯರಿಗೆ ಅನ್ವಯೆವಾಗುನಂತಹ ಒಂದು ತತ್ತ್ವ, ಸಂಸಾರ 
ಬಂಧನವನ್ನು ತೃಜಿಸಲಿಚ್ಛಿಸಿದವರಿಗೆ ಒಂದು ತತ್ತ ಅನುಷ್ಠಾನಕ್ಕೆ ಬಂದವು. 
ವ್ಯವಹಾರ ಪ್ರಪಂಚದ ನಿತೃತೆಯನ್ನು ಅಂಗೀಕರಿಸಲಾಯಿತು, ನ್ಯನಹಾರ 
ಪ್ರಪಂಚದ ಸಾಮಾನ್ಯಜನರು ಸಂಸಾರ ತೃಜಿಸಿದನರಿಗೆ ಅನ್ನ ಆಹಾರಾದಿ ಸಾಕ 


ಗಿ೬. ವೈಜ್ಞಾನಿಕ ಸಮಾಜವಾದ 


ತ್ಮಕ ಪ್ರತಿಭಟನೆಗಾರರು ಹುಚ್ಚ ಕೆಂದ್ಕೂ ಸಮಾಜ ಕಂಟಕರೆಂದೂ ಪರಿಗಣಿ 
ತರಾಗುವರು, ಸ್ವಾಮ್ಯದ ತ್ನ ತೆಯ ಬಗ್ಗೆ ಸಾ ಮ್ಯವರ್ಗ ಪ್ರಸಾರ 
ಮಾಡುತ್ತಲೇ ಇರುತ್ತ ದೆ; ಟು "ಒಂದೊಂದ. ವೇಳೆ ಕೋಷಿತವರ್ಗದಿಂದ 
ಮಿತಿಮೀರಿ ಬರುವ” ಪ್ರತಿಭಟನೆಯನ್ನು ಪೋಲೀಸ್‌ ಮತ್ತು ಸೈನ್ಯಗಳ 
ಮೂಲಕ ದಮನಮಾಡುತ್ತದೆ. ಈ ಫಲವಾಗಿ ನೋಷಿತವರ್ಗದ ಚತತ 
ಸೆರೆಮನೆಯ ಸ್ಟಾ ತಂತ, ತ್ರ್ಯವಾಗಿದೆ. ಮಾರ್ಕ್‌. ಏಂಗೆಲ್ಲರ ವಾದ ಕಾರ್ಮಿಕ 
ವರ್ಗದ ಕೃ ತಕಸ್ವಾ ತಂತ ತ್ರ್ಯದ ಮುಸುಕನ್ನು” ಒಡೆದು, ಜನಸಮುದಾಯದ 
ನರಕಜೀನನ Se ವ ವಸ್ಥೆ ಯಿಂದ ಉಂಟಾಗಿದೆ. ಎಂದು 


ರ್ಯಗಳನ್ನು ಒದೆ? ಸಲು ಹಿಂತರು, ಶುದ್ಧ ಚಿಂತನೆ ಸಂಸಾರ ತ್ಯಜಿಸಿಲಿಚ್ಛಿಸಿದ 
ವರೆ ಕರ್ಶವ್ಯವಾಯಿ:ತು. ಇವರಿಗೆ ಅನ್ನಆಣಾರಾದಿ ಸೌಕರ್ಯಗಳು ದೊರೆತವು 
ಜನಸಾಮಾನ್ಯರು ಇವರಿಗೆ ಅನ್ನಆಹಾರಾದಿ ಸೌಕರ್ಯಗಳನ್ನು ಕೊಡುವುದರ 
ಮೂಲಕ ಸದ್ಧತಿಪಡೆದೆರು, ಜನಸಾಮಾನ್ಯರು ತಮ್ಮ ಮುಕ್ತಿಯನ್ನು ತಮ್ಮ 
ಪರವಾಗಿ ಶುದ್ಧ ಚಿಂತನೆಯಲ್ಲಿ ತೊಡಗಿರುವವರಲ್ಲಿ ಕಂಡರು; ಪ್ರತಿಯಾಗಿ ಶುದ್ಧ 
ಚಿಂತನೆಯಲ್ಲಿ ನಿರತರುಗುವತರು ತಮ್ಮ ಮುಕ್ತಿ ಯನ್ನೂ ತಮ್ಮ ಇರುವಿಕೆಯ 
ಅನಶ್ಯಕತೆಯನ್ನೂ ವ್ಯವಹಾರ ಪ್ರಪಂಚದಲ್ಲಿ ಸಿಲುಕಿರುವ ಜನಸಾಮಾನ್ಯರಲ್ಲಿ 
ಕಂಡರು ವೃವಹಾರಪ್ರಪಂಚ ಮೊದಲಿನಂತೆಯೇ ನಖಂದುವರೆಯಿಂತು. 


ಎರೆಹನೆಯದಾಗಿ ಹಿಂದೂ ಧಾರ್ಮಿಕವ್ಯವಸ್ಥೆ ಹೊತ ಧರ್ವಗಳಿಗೆ ಹೆದರ 
ಬೇಕಾದ ಪ್ರಮೇಯವೂ ಇರಲಿಲ್ಲ. ಆರ್ಥಿಕವ್ಯವಸ್ಥೆಯಲ್ಲಿ ಯಾವ ಬದಲಾ 
ವಣೆಯೂ ಇಲ್ಲದಿದ್ದುದರಿಂದ ಹಿಂದೂ ಜಾತಿ ಪದ್ಧತಿಗೂ ಧಾರ್ಮಿಕವ್ಯವಸ್ಥೆಗೂ 
ಆಧಾರವಾಗಿದ್ದ ಆರ್ಥಿಕವ್ಯ ವಸ್ಥೆ ಸ್ವಲ್ಪವೂ ಆಲುಗಾಡಡೆ ಮುಂದುವರೆಯಿತು. 
ಹಿಂದೂಜಾತಿಪದ್ದ ತಿಯೂ ಧಾರ್ಸಿಕವೃವಸ್ಥೆಯೂ ಪೂರ್ವದಂತೆಯೇ ಉಳಿದವು 
ಇದರಿಂದ ಜಾತಿಪದ್ದ ತಿಯ ವಿರುದ್ಧ ಮತ ಹಿಂದೂ ಧಾರ್ಮಿಕವ್ಯವಸ್ಥೆಯ 
ವಿರುದ್ಧ ದಂಗೆ 'ನದ್ದ ಧಾರ್ಮಿಕನುಖಂಡರು ಹಿಂದೂ ಧರ್ಮದಿಂದ 
ರೂಪಾಂತರ ಹೊಂದಿದ ಹೊಸ ಧರ್ಮವೊಂದನ್ನೂ ಹಿಂದೂ ಆಚಾರಗಳಿಂದ 
ಬೇರ್ಪಟ್ಟಿ ಗುಂಪೊಂದನ್ನೂ ಸ್ಥಾ ಪಿಸಿದರೇ ವಿನಾ, ನಂದೂ ಧಾರ್ಮಿಕವ್ಯವಸ್ಥೆಯ 
ವೆ.ೀಲೆ ಯಾವ ಪರಿಣಾಮವನ್ನೂ ಉಂಟುಮಾಡಲು ಅಶಕ್ತ ದರು. ಕಡೆಗೆ 
ಹೆಸ ಧರ್ಮಗಳು ಹಿಂದೂ ಧರ್ಮದ ಸುಧಾರಿತ ಭಾಗವೆಂದೂ ಅಥವ ಅವು 
ಗಳೂ ಸಹ ಹಿಂದೂ ಧರ್ಮದ ಒಂದು ಹೊಸ ರೂಪವೆಂದೂ ಹಿಂದೂ ಧರ್ಮ 
ರಕ್ಷಕರು ಸಾರಿದರು, ಹೊಸ ಧರ್ಮಗಳು ಹಿಂದೂ ಧರ್ನುಡೊಡನೆ ಸಹ 
ಧರ್ಮಗಳಂತೆ ಉಳಿದವು; ಈಗಲೂ ಸಹ ಇನೆ, 


ಸಮಾಜವಾ: ದ ಸ ಸಮಸ್ಯೆಗಳು ೧೬೬. 


ತಿಳಿಸಿದೆ. ತಾತ್ಕಾಲಿಕವಾಗಿ ತೃನ್ಯಿಗೊಳ್ಳುವ ಮನೋಭಾವವನ್ನೂ ಶೋಷಿತ 
ವರ್ಗ ವರ್ಜಿಸಿ « ಆರ್ಥಿಕ ದಾಸ್ಯದ ಕರ್ತೃವಾದ ಬಂಡವಾಳಶಾಹಿ ವ್ಯವ 
ಸ್ಕೈಯ ನೇಲೋತ್ಸಾ ಟಿನೆಗೆ ಸಂಘಟಕರಾಗಿ” ಎಂದು ಕರೆಯಿತ್ರಿದೆ. 
ಆದರೆ ಅಜಾಗೃತಿ, ಸಂಪ್ರದಾಯಬದ್ಧ ತೆ ಜಡತ್ವ ಮತ್ತು ಮುಂದೆ 
ಆರ್ಥಿಕ ಪರಿಸ್ಥಿತಿ ಉತ ತ.ಮವಾಗುತ್ತದೆಂಬ ಆಸೆ ಕೋಷಿತನರ್ಗವನ್ನು 
ಬಹಳಕಾಲದವರಗೆ ಚೇತನಾರಹಿತ ವಸ್ತುವಿನಂತೆ ಇಡಲಾರನ್ರ. ಜನ 
ಜೀವನನನ್ನು ಆವರಿಸಿರುವ ವಿರಸಪೂರಿತ ಬಂಡವಾಳಶಾಹಿ ವ್ಯವಸ್ಥೆ 
ನಿರ್ದಾಕ್ಷಿಣ್ಯವಾಗಿ ತನ್ನ ಚಲನವಲನಗಳಿಂದ ದುಃಸ್ಥಿತಿಯನ್ನು ಜನ 
ಸಮೂಹಕ್ಕೆ ಕಾಣಿಕೆಯಾಗಿ ಬಿತ್ತುತ್ತಲೇ ಇರುತ್ತದೆ. ಶೋಷಿಕವರ್ಗದ 
ಸಹನೆ ಎಲ್ಲೆ ಮಾರುವಂತೆಯೂೂ ಜಡತ್ವ ಕುಲುಕುವಂತೆಯೂ ಆಗುತ್ತದೆ. 
ಸ್ವಾಮ್ಯವರ್ಗದ ಧೋರಣೆಯೂ ಸಹ ಕೋಪಹಿತವರ್ಗದಲ್ಲಿ ಅಶಾ.ತಿ 

ಹೆಚ್ಚಿಸಲು ಸಹಾಯಕವಃಗುತ್ತದೆ, ಲಾಭ ಸಂಗ್ರಹಣಕಾರ್ಯದಲ್ಲಿ 
ಏಕಾಗ್ರ ಚಿತ್ತದಿಂದ ಬಂಡವಾಳವರ್ಗ ತಲ್ಲೀನವಾಗಿರುವಾಗ, ಶೋಷಿತವರ್ಗದ 
ನಿಟ್ಟುಸುರು ಕಣ್ಣಿಗೆ ಬೀಳುವುದಿಲ್ಲ. ಕೋಷಿತವರ್ಗದಲ್ಲಿ ಕಾಣಿಸಿಕೊಳ್ಳುವ 
ಅತೃುಪ್ತಿ ಅಸಮಾಧಾನಗಳು ಸ್ವಾಮ್ಯ ವರ್ಗವನ್ನು ಕೆರಳಿಸುವುದಕ್ಕೆ ಮಾತ್ರ 
ಕಾರಣವಾಗುತ್ತವೆ. ಕೋಷಿತವರ್ಗೆತ್ಕೆ ಸರಿಹಾರ ವೀಡುವುದರ ಬದಲು, 
ಸಃ ಮ್ಯದ ರಕ್ಷಣೆಗಾಗಿ, ಇರುವ ಸ್ಥಿತಿಗತಿಗಳನ್ನು ಸಮರ್ಥಿಸುವುದಕ್ಕಾಗಿ 
ಬರ್ಗ್‌ ದಬ್ಬುಳಿಕೆಯನ್ನು ಆರಂಭಿಸುತ್ತದೆ. ಇವುಗಳೇ ಪೀಠಿಕೆ. 
ಜನಸಮುದಾಯದಲ್ಲಿರುವ ಅಶಾಂತಿ ಅಸಮಾಧಾನಗಳ ಜೊತೆಗೆ ಉಗ್ರ 
ಆರ್ಥಿಕಬಿಕ್ಕಟ್ಟೋ ಅಥವಾ ಯುನ್ಧದ ಪ ಪರಿಣಾಮಗಳಿಂದಾಗುವ ಆರ್ಥಿಕ 

ದುಃ ೃತಿಯೋ ಕೊಡಿಕೊಂಡಕೆ ಸಂದಿಗ್ಧ ಪರಿಸ್ಥಿತಿ ಉಂಟಾಗುತ್ತ ದೆ. ಶಾಸನ 
ಬದ್ಧ ರೀತಿಯಲ್ಲಿ ಗಳಿಸಲಸಾಧ್ಯವಾದ ಪರಿಹಾರಗಳನ್ನು ಶಾಸನಗಳ 
ಉಲ್ಲಂಘನೆಗಳ ಮೂಲಕ ದೊರಕಿಸಿಕೊಳ್ಳಲು ಶೋಷಿತವರ್ಗ ಯತ್ನಿಸು 
ತ್ತದೆ, ಕ್ರಾಂತಿ ಸನ್ನಿಹಿತವಾಗುತ್ತದೆ. ಕ್ರಾಂತಿಯಲ್ಲಿ ಗೆದ್ದವರ್ಗ ಶಾಸನ 
ವನ್ನು ರಚಿಸುತ್ತದೆ. ಮತ್ತು ಕ್ರಾಂತಿಯನ್ನು ಸಂರಕ್ಷಿಸಲು ಕ್ರಮಗಳನ್ನು 
ಕ್ಫೇನೆಸತ್ರುತ.ದೆ. % 

ಕಟ್ಟ ನ ಸರಿಸಿ ತಿಯಲ್ಲಿ ಪರಸ್ಪರ ವಿಕೋಧಿಗಳೆನಿಸಿದ ಒಪ್ಪಿಗೆಯ 
ತತ್ತ ಕ್ಕೂ ಕ್ರಾ ಕಂತಿಗೂ ಇರುವ ಹತ್ತಿರದ ಸಂಬಂಧ ಇದೇ ಆಗಿನೆ. 


ಗಿ೬೪ ವೈಜ್ಞಾನಿಕ ಸಮಾಜವಾದ 


ಪ್ರಜಾಸತ್ತೆಯ ಬಗ್ಗೆ ಸ್ವಲ್ಪವೂ ಅನುಮಾನಕ್ಕೆ ಆಸ್ಪದವಿಲ್ಲದ 
ತ ಆಧುನಿಕ ಸಮಾಜವಾದ ಕೊಟ್ಟಿದೆ. ಬಂಡವಾಳಶಾಹಿ 
ಸ್ಥೆಯ ನಿರ್ಮೂಲ ಸಮಾಜದ ಉತಾ ೨ದನಾಸಾಧನಗಳ ಸಮಾಜೀ 
ವ ವರ್ಗಗಳ ವಿನಾಶ್ಮ ER ವಸ್ಗೆಯೆ ಆಗಮನ, ಎಲ್ಲವೂ 
ಬಹುಮತ ಇರುವ ಶಾಸನಗಳ ಮೂಲಕ ಆಗಲು ಸಾಧ್ಯಖದೆ. ಆದರೆ ಇದರ 
ಸಾಧ್ಯತೆ ಕಾರ್ಮಿಕವರ್ಗದ ಜಾಗೃತಿ ಸಂಘಟನೆ, ಚಳವಳಿ ಮತ್ತು 
ಬಂಡವಾಳವರ್ಗದ ಧೋರಣೆಗಳನ್ನು ಅವಲಂಬಿಸಿದೆ. ಬಂಡವಾಳ ಆರ್ಥಿಕ 
ವ್ಯವಸ್ಥೆ ಯಲ್ಲಿರುವ ವಿರಸಗಳು ಶಾಸನಸಭೆಗಳ ಮೂಲಕ ನಿರ್ನಾಮವಾಗ 
ದಿದ್ದರೆ ಬಂಡವಾಳ ಶಾಹಿ ವೃವಸ್ಥೆಯೇ ಕ್ರಾ ೦ತಿಕಾರಕ ಸನ್ನಿ ವೇಶವನ್ನು 
ಕಲ್ಪಸಿಕೊಡುತ್ತದೆ. ಕ್ರಾಂತಿಯ ಮೂಲಕ ಜನರು ತಮ್ಮ "ತತೋ ರ 
ಗಳನ್ನು ಈಡೇರಿಸಿಕೊಳ್ಳು ದಂತೆ ಅಗುತ್ತದೆ. ಕ್ರಾ ತಿ ಒಬಿ ಬರ ಬಯಕೆ 
ಗಳಿಂದ ನಿರ್ಮಿತವಾಗುವುದಿಲ್ಲ. ಜನಸಮುದಾಯವೇ ಕೈಕೊಳ್ಳವ ಕ್ರಮ 
ವಾಗಿದೆ. 
ಆಧುನಿಕ ಸಮಾಜವಾದ ಕ್ರಾಂತಿಯನು ಬಯಸುವುದಿಲ್ಲ; ರಕ್ತ ಪಾತ 
ವನ್ನು ಬಯಸುವುದಿಲ್ಲ; ಶಕ್ತಿ ಆರಾಧಕವಲ್ಲ, ಸ್ವಾಭಾವಿಕವಾಗಿ ಅಥವಾ 
ಅನಿವಾರ್ಯವಾಗಿ ಮೂಡುವ ಕ್ರಾಂತಿಯನ್ನು ಗುರಿಮುಟ್ರ ಸಲು ಕಾರ್ಮಿ 
ಕರೇ ಮುಂದಾಳತ್ವವಹಿಸ ಬೇಕೆಂದೂ, ರಾಜ್ಯತಕ್ತಿ ಯನ್ನು REN 
ಸ್ವಾಧೀನಪಡಿಸಿಕೊಳ್ಳ ಬೇಕೆಂದ್ಕೂ ಜರ ಗೌಡ ಏಕ್ಸೈಕಪ್ರ ಭುತ್ತ 
ವನ್ನು ಘೋಷಿಸಬೇಕೆಂದೂ ತಿಳಿಸುತ್ತದೆ. ಇಲ್ಲದಿದ್ದಪ ಪಕ್ಷದಲ್ಲಿ ಉರುಳಿರುವ 
ಹನ ಹೇ ಸಾಲಾ ಮೇಲೆ ಹಿಂತಿರುಗಿ ಬಿದ್ದು ರಾಜ್ಯಶಕ್ತಿ 
ಯನ್ನು ಪುನಃ ಅಪಹರಿಸುತ್ತ ದೆಂದ್ಕೂ ಸರ್ವಾಧಿಕಾರವನ್ನು ೨ ಫೋಷಿಸುತ್ತ 
ಜಿಂದೂ ತೆ. ಉತ್ಪಾದನಾ ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯ 
ಪನ್ನು ನಾಶಪಡಿಸಲು ಹೊರಟರುವ ಕಾರ್ಮಿಕವರ್ಗದ ಕ್ರಾಂತಿ ಅತಿ 
ಉಗ್ರರೂಪದ ಬದಲಾವಣೆಗಳನ್ನು ತರಲೊರಟರುವ ಕ್ರಾಂಕಿಯೆಂದೂ, 
ಇದಕೆ ಸರಿಸಮಾನವಾದ ಸಾಮಾಜಿಕ ಆಂದೋಲನ ಇಸಾ ವುದೂ ಇಲ್ಲ 
ವೆಂದೂ, ಬಂಡವಾಳವರ್ಗದಿಂದ ಅತಿಯಾದ ವಿರೋಧ ಮತ್ತು. ಪ್ರತಿಭಟನೆ 
ಬರುವುದೆಂದೂ, ಆದುದರಿಂದ Bynes ಸಂರಕ್ಷಣೆಗಾಗಿ ಬಂಡವಾಳ 
ವರ್ಗದ ಮೇಲೆ ಕಾರ್ಮಿಕವರ್ಗದ ಏಕೈ ಕ ಪ್ರಭುತ್ವ ದ ಘೋಷಣೆ ಅಗತ್ಯ 
ವೆಂದೂ ತಿಳಿಸಿದೆ. 


ಸಮಾಜವಾದದ ಸಮಸ್ಯೆ ಗಳು ೧೬೫ 


ನಿರಂಕುಶ ಪ್ರಭುತ್ತವಿರುವ ಕಡೆಗಳಲ್ಲೆಲ್ಲಾ ಶಾಸ ಸನಬದ್ಧ ಚಳವಳಿಯ 

ಶ್ಲೆಯೇ ಉದ್ಭವಿಸುವುದಿಲ್ಲ. 1 ಆಧುನಿಕ ಸಮಾಜವಾದ ಅಂತಹ 
ಭ್‌ ಪ್ರಜಾಸತ್ರೆಗಾಗಿ ಶ್ರಮಿಸುವುದು ಮಾತ್ರವಲ್ಲದೆ, ಬಂಡವಾಳಶಾಹಿ 
ವ್ಯವಸ್ಥೆಯ ಸರ್ಮೂಲಕ್ಕಾಗಿ' ಶಾಸನಬದ್ಧ ಮುತ್ತು ಶಾಸನೇತರ ಚಳ 
ವಳಿಯನ್ನು ನಡಸಿಯೇ ತೀರಬೇಕೆಂದು ಸುತ್ತದೆ. ಬಂಡವಾಳಶಾಹಿ 
ಪ್ರಜಾಸತೆ' ಇರುವ ಕಡೆಗಳಲ್ಲಿ ಶಾಸನಬದ್ಧ ಚಳವಳಿಯನ್ನು ಮಾತ್ರ 
ಕೈಗೊಳ್ಳುತ್ತದೆ. ಒಂದು ಪಕ್ಷ ಕ್ರಾಂತಿಕಾರರ' ಸ ಸನ್ನಿವೇಶ ಬಂದು, ಕ್ರಾಂತಿ 
ಉಂಬಾದರೆ ಕಾರ್ಮಿಕರೇ ಮುಂದಾ ಳತ್ತ ವಹಿಸು ಕ್ರಾಂತಿಯನ್ನು ಇರಿ 
ಮುಟ್ಟಿಸಬೇಕೆಂದು ತಿಳಿಸುತ್ತದೆ. ಇಡ ಪ್ರಜಾಸತ್ತೆಯ ಒಗ್ಗೆ ವೈಜ್ಞಾನಿಕ 
ಸಮಾಜವಾದದ ಧೋರಣೆಯಾಗಿದೆ. 

ಮೂರನೆಯದಾಗಿ ವೆ ಜ್ಞಾನಿಕಸಮಾಜವಾದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ 
ಚ್ಛುತಿತರುತ್ತದೆ ಎಂಬ ಪ್ರಶ್ನೆ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳು 
ಹೊಂದಿರಬಹುದಾದ ಕೆಲವು ಬಗೆಯ ಸ್ವಾತಂತ್ರ್ಯ ಗಳಿಗೆ-ಸ್ವಾಮ್ಯವನ್ನು 
ಹೊಂದಿರಲ್ಕು ಇತರರನ್ನು ಕೂಲಿಗೆ ನೇಮಿಸಿಕೊಳ್ಳಲು, ಲಾಭಕ್ಕಾಗಿ 
ವ್ಯಾಪಾರಮಾಡಲು, ಉದ್ಯಮವನ್ನು ಆರಂಭಿಕಲು, ಬೇಡವಾದರೆ ಉದ್ಯಮ 
ವನ್ನು ಮುಚ್ಚಲು, ಲಾಭದ ಹೆಸರಿನಲ್ಲಿ ಶೋಷಣೆ ನಡೆಸಲ್ಕು ನಿರುದ್ಯೋಗಿ 
ಯಾಗಲ್ಕು ಿಕ್ಲಾಟಿನೆಮಾಡಲು, ದಿವಾಳಿಯಾಗಲು-- ಸಮಾಜವಾದೀ 
ವ್ಯವಸ್ಥೆ ಯಲ್ಲಿ ಸ್ಥಳವಿಲ್ಲ, ಇದರಿಂದ ಸ್ವಾತಂತ್ರ, ಗಳೆಂದು ಹೇಳಲಾದ 
ಹಲವು ಹಕ್ಕುಗಳಿಗೆ ಸಮಾಜವಾದೀ ವ್ಯವಸ್ಥೆಯಲ್ಲಿ ಚು ತಿಬರುವುದು 
ವಾಸ್ತವದ ಅಂಶ, ಆದರೆ ಇವುಗಳ ಚ್ಯುತಿಗಾಗಿ ಸಶ್ಪುತ್ತಾ ಪಸಡ 
ಬೇಕಾದ ವಿಷಯನಲ್ಲನೆಂದು ವೈಜ್ಞಾನಿಕ ಸಮಾಜವಾದ ತಿಳಿಸುತ್ತದೆ. 


(1) ಸಿರಂಕುಶಪ್ರಭ.ತ್ವದಲ್ಲಿ ಪ್ರಜೆಗಳಿಂದ ನೇಮಿತವಾದ ಸರ್ಕಾರವಿರು 
ವುದಿಲ್ಲ. ರಾಜನೇ ಸರ್ಕಾರ; ಮಂತ್ರಿಗಳು ಮತ್ತು ಅಧಿಕಾರವರ್ಗ ರಾಜನಿಗೆ 
ಮಾತ್ರ ಜವಾಬ್ದಾರರಾಗಿರುತ್ತಾರೆ. ರಾಜನ ಅಧಿಕಾರದ ಆಧಾರಸ್ತ೦ಭಗಳಿಂದರೆ 
ಸೈನ್ಯ, ಕಂದಾಯ, ಖಜಾನೆ ಮತ್ತು ಹಿಂಬಾಲಕವರ್ಗ. ರಾಜನಿಗೆ ಸೇರಿದ 
ಸ್ಟಾಮ್ಮವೇ ಅಧಿಕಪ್ರಮಾಣದಲ್ಲಿರುವಾಗ ಸಮಾಜದಲ್ಲಿರುವ ಸ್ಥಾಮ್ಯವರ್ಗದಲ್ಲಿ 
ತನ್ನ ಭದ್ರತೆಯನ್ನು ಕಾಣುತ್ತಾನೆ; ಪ್ರತಿಯಾಗಿ ಸ್ಫಾಮ್ಯವರ್ಗವೂ ಸಹ ರಾಜನ 
ಇರುನಿಳೆಯಲ್ಲಿ ಸ್ವಾಮ್ಳುಕ್ಕೆ ರಕ್ಷಣೆಯನ್ನು ಕಂಡು ರಾಜಪ್ರ ಭುತ್ವದ ಆರಾಧಕ 
ವಾಗಿರುತ್ತದೆ. 


೧೬೬ ವೈಜ್ಞಾ ನಿಕ ಸಮಾಜವಾದ 
"ಇ 


ಬಂಡವಾಳಶಾಹಿ ವ್ಯವಸ್ಥೆ ಎಂತಹ ಕೃತಕರೂಪದ ಸ್ವಾತಂತ್ರ್ಯ 
ವನ್ನು ಕಾರ್ಮಿಕವರ್ಗಕ್ಕೆ ದಯಪಾಲಿಸಿದೆ ಎಂಬುದು ವೇದ್ಯವಾಗಿರುವ 
ಅಂಶ, ಸ್ವಾತಂತ್ರ್ಯದ ಹೆಸರಿನಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಜನಸಮು 
ದಾಯಕ್ಕೆ ಆರ್ಥಿಕದಾಸ್ಯವನ್ನು ಕಲ್ಪಿಸಿದೆ. ಪೌರರು ಹೊಟ್ಟೆಯ 
ಪಾಡಿಗಾಗಿ ತಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಂ ಡಿದ್ದಾರೆ. ಬಂಡವಾಳ 
ಶಾಹಿ ವ್ಯವಸ್ಥೆ ಎಡೆಕೊಟ್ಟಿರುವ ಸ್ವಾತಂತ್ರ್ಯ ಗಳು ಸ್ವಾಮ್ಯ ವರ್ಗಕ್ಕೆ ಮಾತ್ರ 
ಕಲ್ಪಿಸಿರುವ ಸ್ವಾತಂತ್ರ್ಯಗಳಾಗಿವೆ; i ಶೋಷಣೆ 
ಸ್ವಾತಂತ್ರ್ಯದ ಹೆಸರಿನಲ್ಲಿ ನಡೆಯಲು ಅವಕಾಶವಾಗಿದೆ. 


ಜನಸಮುದಾಯದ ಏಳಿಗೆಗೇ ಕಂಟಕವಾಗಿರುನ ಬಂಡವಾಳಶಾಹಿ 
ಸ್ವಾಕಂತ್ರ್ಯಗಳಿಗೆ (Capitalist Liberties) ಆಧುನಿಕ ಸಮಾಜ 
ವಾದೀ ವ್ಯವಸ್ಥ ಯಲ್ಲಿ ಪುರಸ್ಥಾ ರನಿಲ್ಲ. ಅದಕ್ಕೆ ಪ್ರತಿಯಾಗಿ, ಸರ್ರ ರ ಏಳಿಗೆಗೂ 
ಅವಕಾಶವಿರುವಂತಹ ಮೇಲ್ಮಟ್ಟದ ಸಮಾಜವಾದೀ ಸ್ವಾತಂತ್ರ್ಯಕ್ಕೆ 
(Socialist Liberty) ನಾತ್ರ ಸ್ಥಳವಿದೆ... ಬಂಡವಾಳಶಾಹಿ 
ವ್ಯವಸ್ಥೆ ಸ ಯಲ್ಲಿರುವಂತೆ ವ್ಯಕ್ತಿ ಗಳು ಸಮಾನ ಸಾಮಾಜಿಕ ಮತ್ತು ರಾಜ 
A, ಹಕು ಗಳನ್ನು (Social and Political Rights) 
ಹೊಂದಿರುವುದೆ ವ ಮಾಶ್ರವಲ್ಲದೆ, ಆಧುನಿಕ ಸಮಾಜವಾದೀ ವ್ಯವಸ್ಥೆಯಲ್ಲಿ 
ಆರ್ಥಿಕವಾಗಿಯೂ ವ್ಯಕ್ತಿಗಳು ಸಮಾನಹಕ್ಕನ್ನು' ಪಡೆದಿದ್ದಾರಿ ಜನ 
ಜೀವನಕ್ಕೆ ಆಧಾರಭೂತವಾದ ಸಂಪತ್‌ Ls ಅಲ ಸಂಖ್ಯಾತರ 
ಸುಖಕ್ಕಾಗಿ ಇರದೆ ಎಲ್ಲರ ಸುಖಕ್ಕಾಗಿ ಮತ್ತು ಏಳಿಗೆಗಾಗಿ ಮೀಸಲಾಗಿವೆ, 
ಜನಸಮುದಾಯವನ್ನು ಶೋಷಣೆಯಿಂದ, ನಿರುದ್ಯೋಗದಿಂದ, ಮತ್ತು 
ಆರ್ಥಿಕದುಃಸ್ಸಿತಿಯಿಂದ ಪಾರುಮಾಡಲು ಸವಣಜದ pS ಸಾಧನ 


ಗಳನ್ನು ಸಮಾಜೀಕರಣ ಮಾಡಲಾಗಿದೆ. 





(1) ಅರ್ಥಿಕಸಮಾನತೆಯ ಅರ್ಥಕ್ಕೆ--೧೦೦ ನೇ ಪುಟ ನೋಡಿ, ಈ ಪುಸ್ತ 
ತದ ಹಲನೆಡೆಗಳಲ್ಲಿ ಆಧುನಿಕ ಸಮಾಜವಾದೀವ್ಯವಸ್ಥೆ ಆರ್ಥಿಕವಾಗಿಯು ವ್ಯಕ್ತ 
ಗಳಿಗೆ ಸಮಾನತೆ ತರುತ್ತದೆ ಎಂದೂ, ಪ್ರಜಾಸತ್ತೆಯ ಅರ್ಥ ಆರ್ಥಿಕಪ್ರಜಾ 
ಸತ್ತೆಯೂ ಅಹುದೆಂದೂ ಹೇಳಲಾಗಿದೆ, ಪುಟ ೧೧೬ ರಲ್ಲಿ ಗಿಲ್ಡ್‌ ಸನನಾಜನಾದ 
ವನ್ನು ವಿವರಿಸುವಾಗ ಆರ್ಥಿಕಪ್ರಜಾಸತ್ತೆಯನ್ನು ಶರುಪುದು ಅನರ ಉದ್ದೇಶ 
ವಾಗದೆ ಎಂದು ಹೇಳಲಾಗಿದೆ. ಆದುದಶಿಂದ, ಆಧುನಿಕ (ಮಾರ್ಕ್ಸ್‌ವಾದ) 


ಸಮಾಜವಾದದ ಸಮಸ್ಯೆಗಳು ೧೬೭ 


ಸಮಾಜದ ಸಂಪತ್‌ ಸಾಧನಗಳ ಖಾಸಗೀಸ್ವಾಮ್ಯವಿರುವ 
ಸಮಾಜಗಳಲ್ಲೆಲ್ಲಾ ಸ ಬ ಹಸು ಸ್ಪ ಸ್ವಾತಂತ್ರ್ಯ ಚು! ಭಿನ್ನ 
ವಾಗಿಸೆ. ಮೇಲಾಗಿ ವ್ಯಕ್ತಿಸ್ವಾತಂತ್ರ್ಯ ಎಲ್ಲ 3೦೩ ಇ] ಎಲ್ಲ ದ 
ದಲ್ಲೂ ಒಂದೇ ತೆರನಾಗಿಲ್ಲ. ವ್ಯಕ್ತಿಗಳು ಹೊಂದಿರಬೇಕಾದ ಸಾ ತಂತ್ರ ತ್ರ್ಯವನ್ನು 
ಸಮಾಜಕಲ್ಯಾಣ: ದೃ ದೃಷ್ಟಿಯಿಂದ ಮಿತಗೊಳಿಸಲಾಗಿಷೆ. ಯಾನ ಸಮಾ 
ಜವೂ ವ್ಯಕ್ತಿಗಳಿಗೆ ಬಚ್ಚಾ ಸ್ವಾತಂತ್ರ 3ನ್ನು ಕೊಬ್ಬಿ ಲ್ಲ. ವ್ಯಕ್ತಿ 
ಸ್ವಾತಂತ್ರ್ಯ ಮತ್ತು ಸಮಾಜಕಲ್ಯಾಣದ ಪ ತಾ ರ ಸಮಾಜದ 
ಆರ್ಥಿಕವ್ಯವಸ್ಥೆ ಯನ್ನು ಅವಲಂಬಿಸಿದೆ. ವ್ಯಕ್ತಿಗಳ ಸ್ವಾತಂತ್ರ್ಯ ಪ್ರತಿ 
ಸಮಾಜದ ಆರ್ಥಿಕವೃ ವಸ್ಥೆ ಎಡೆಕೊಡುವ ಆರ್ಥಿಕಸಂಬಂಧಗಳ--- ಕೂಲಿ 
ಯವನಾಗಿರಲ್ಕು ಭಿತುಕನಾಗಿರಲ್ಲು ವ್ಯಾಪಾರಗಾರನಾಗಿರಲ್ಕು, ಲೇವಾ 
ದೇವಿಯವನಾಗಿರಲು, ಜರ್ಮೀದಾರನಾಗಿರಲು, ಗುಲಾಮರನ್ನು ಹೊಂದಿ 
ರುವನಾಗಿರಲ್ಕು ಕೈಗಾರಿಕೋಡ್ಯವಮಿಯಾಗಿರಲು, ನಿರುದ್ಯೋಗಿ 
ಯ-ಗಿರಲ್ಕು ದಳ್ಳಾಳಿಯಾಗಿರಲ್ಲು ಇತ್ಯಾದಿ... ಪ್ರತಿಬಿಂಬವಾrದೆ. 
ಈ ಆರ್ಥಿಕ ಸಂಬಂಧಗಳು ಸಮಾಜ ವಿಕಾಸದ ಪ್ರತಿ ಘಟ್ಟದಲ್ಲೂ- 
ಪ್ರಾಚೀನ, ಊಳಿಗಮಾನ್ಯ ಮತ್ತು ಬಂಡವಾಳಶಾಹಿ ವ್ಯವಸ್ಥೆ ಮ ಬುದ 
ರೂಪದಲ್ಲಿವೆ. " ಬದಲಾವಣೆ ಹೊಂದಿರುವ, ಹೊಂದುತ್ತಲಿರುವ ಆರ್ಧಿಕ 
ಸಂಬಂಧಗಳು ವ್ಯಕ್ತಿ ಸ್ವಾತಂತ್ರ್ಯದಲ್ಲೂ ಬದಲಾವಣೆ ತಂದಿವೆ. ಬಂಡ 
ವಾಳಶಾಹಿ ವ್ಯವಸ್ಥೆಯ ಆರ್ಥಿಕ ಸಂಬಂಧಗಳು ನಿರ್ಮೂಲಹೊಂದಿದ 
ಹಾಗೆ ಹೊಸ ಬಗೆಯ ಸಮಾಜವಾದೀ ಆರ್ಥಿಕ ಸಂಬಂಧಗಳು ಹೊರ 
ಹೊಮ್ಮುತ್ತವೆ. ಈ ಹೊಸ ಆರ್ಥಿಕ ಸಂಬಂಧೆಗಳು ಕಲ್ಪಿಸುವ ಹೊಸ 


ಸಮಾಜವಾದಕ್ಕೂ ಗಿಲ್ಡ್‌ ನಾದಕ್ಕೂ ವ್ಯತಾ ಸವೇ ಇಲ್ಲವೆಂಬ ಸಂಶಯ ಬರ 


ಬಹುಮೆ, ಈ ಕಾರಣಗಳಿಂದ ಮಾಕ್‌ ವಾದದಲ್ಲಿ ಸಮಾನತೆ (ಆರ್ಥಿಕ) ಎಂಬ 

ಶಬ ಪಡೆದಿರುವ ಅರ್ಥವನ್ನು ಜ್ಞಾಪಕದಲ್ಲಿಡುವುದು ಬಹಳ ಅಗತ್ಯ ವಿದೆ, ಸಂಕ್ರಿಕ್ಕ 
ಎಟಿ ೧ ಣ್‌ 

ವಾಗಿ ಹೇಳುವುದಾದರೆ ಆರ್ಥಿಕ ಸಮಾನತೆ ಅಥನ ಆರ್ಥಿಕಪ್ರಜಾಸತ್ತೆ ಎಂದರೆ 

ವರ್ಗಪ್ಯತ್ಕಾಸಗಳನ್ನು ಸಾಶಸಡಿಸುವುದಾಗಿದೆ, ಮಾರ್ಕ್ಸ್ಸ್‌-ಏಂಗೆಲ್ಲರ ಆರಿಸ 

ಲ್ಪಟ್ಟ ಪತ್ರವ್ಯವಹಾರ, ಪುಟ 337 ಲಾರೆನ್ಸ್‌ ಮತ್ತು ವಿಸಾರ್ಸ್‌ ಪ್ರಕಟಣೆ, 1936 


(1) ಅರ್ಥಿಕ ಸಂಬಂಧಗಳಲ್ಲಿ ಉಂಟಾಗಿರುವ ಬದಲಾವಣೆಗಳ ಬಗ್ಗೆ ಮತ್ತು 
ಅವು ನಿನಿಧ ಕಾಲಗಳಲ್ಲಿ ಇದ್ದ ರೂಪಗಳ ಬಗ್ಗೆ 3 ನೇ ಅಧ್ಯಾಯ ನೋಡಿ. 


ಗಿ೬೮ ವೈಜ್ಞಾನಿಕ ಸಮಾಜವಾದ 


ಬಗೆಯ ಸಮಾಜವಾದೀ ಸ್ಪಾ ತಂತ್ರ ವನ್ನು ಆದರದಿಂದ ಬರಮಾಡಿ 
ಕೊಳ್ಳಬೇಕು. 

ಸಮಾಜವಾದೀ ವ್ಯವಸ್ಥೆ ಯಲ್ಲಿ ಸ್ವಾತಂತ್ರ A ಚ್ಯುತಿಬರುತ್ತ ಡೆ ಎಂಬ 
ರೋದನ ಬಂಡವಾಳಶಾಹಿ ವ್ಯವಸ್ಥೆ ಚ ಶಾಶ್ಮತೆ ಡ್ಯ ಚಿರವಾದದ್ದೆ ೦ಬ 
ಭ್ರಮೆಯ ಪ್ರತಿಫಲವಾಗಿದೆ. ಸ್ಯಕ್ಕಿ ಆಧುನಿಕ ಸಮಾಜವಾದೀ ವ ವಸ್ಥೆ 
ಯನ್ನು ಬಿಟ ರೂ ಪ್ರಕೃ ತ ಬಂಡವಾಳಶಾಹಿ ವ್ಯವಸ್ಥೆ ತಂದೊಡ್ಡಿ ರುವ 
ವಿರಸಗಳಿಂದೆ ೫: ಜೀ ಪ್ರ ಜಾಸತ್ತೆ ಗಳು ಕೆ ಗೊಂಡಿರುವ 
ಆರ್ಥಿಕ ನೀಕಿ_ಹತೋಟಓಗಳ್ಳು ಸರ್ಕಾರೀ ಉದ್ಯಮಗಳು, ಕನಿಷ್ಟ ಕೂಲಿಯ 
ನಿಯಮ, ಲಾಭದ ನಿಯಮ, ಬತ ಸಾಜಾ ವ ವಸ್ಥೆ ಯಲ್ಲಿ 
ರುವ ಸ್ವಾತಂತ ಶ್ರ್ಯೂಗಳಿಗೆ ಧಕ್ಕೆ ತಂದಿದೆ. ಸರ್ಕಾರೀ ಉದ್ಯಮಗಳಲ್ಲಿ ಕೆಲಸ 
ಮಾಡುತ. ರುನ ನೌಕರರು 5.48 ರಚಿಸುತ್ತಿರುವ ಶಿಸ್ತಿನ ನಿಯಮಗಳಿಗೆ 
ಒಳಪಟ್ಟ ಆರ್ಥಿಕವಾಗಿ ಅಲ್ಲದ್ಕಿ ರಾಜಕೀಯ ದೃಷ್ಟಿಯಿಂದಲೂ 
ಅಸ್ವಾತಂತ್ರ್ಯರಾಗುತ್ತಿದ್ದಾರೆ. 1 ಖಾಸಗೀ ಉದ್ಯಮಗಳಲ್ಲಿರುವೆ. ನೌಕರರ 
ಸ್ವಾತಂತ್ರ್ಯವನ್ನು ಇನ್ನು ವರ್ಣಿಸಬೇಕಾದ ಪ್ರಮೇಯವೇ ಇಲ್ಲ. ಮುಖ್ಯ 
ವಾಗಿ ಗಮನಿಸಜೇಕಾದದ್ದೆ ೦ದರೆ ಆರ್ಥಿಕ ವ್ಯವಸ್ಥೆಯ ಮಾರ್ಪಾಟನೊಡನೆ 
ಆರ್ಥಿಕ ಸಂಬಂಧಗಳಲ್ಲಿ ಉಂಟಾಗುವ ಬದಲಾವಣೆಗಳು ಮತ್ತು 
ಈ ಬದಲಾವಣೆಗಳು ಶಾಶ್ವತನೆಂದು ಪರಿಗಣಿಸಲಾಗಿದ್ದ ಹಲವು ವ್ಯಕ್ತಿ 


(1) ಸರ್ಕಾರೀ ಕೆಲಸಕ್ಕೆ ಸೇರುವವರು ಸರ್ಕಾರ ರೆಚಿಸುವ ನಿಯ.ವ:ಗಳಿಗೆ 
ತಲೆಬಾಗದಿದ್ದರೆ ಕೆಲಸ ದೊರಕುವುದಿಲ್ಲ. ಆದರೆ, ಉದರಪಫೋಸಣೆ ಸರ್ಕಾರಿ 
ಕೆಲಸವನ್ನು ಅಪೇಕ್ಷಿಸುವಂತೆ ಬಲಾತ್ವರಿಸುತ್ತದೆ. ನಿಯುವ.ಗಳಿಗೆ ತಲೆಬಾಗಲು 
ಇಸ್ಪವಿಲ್ಲದಿದ್ದರೆ ನಿರುದ್ಯೋಗಿಯಾಗಿ ಇರಬೇಕು, ಇಲ್ಲವೇ ಸುಕಷ್ಟು ಸ್ವಾಮ್ಯ ಸಕ್ತಿ 
ಇರಬೇಕು. ಬಂಡವಾಳಶಾಹಿ ಸಮಾಜ ವ್ಯವಸ್ಥೆಯಲ್ಲಿ ಖಾಸಗೀ ಸ್ವಾವ್ಯದ 
ಆನಶ್ಯಕತೆ. ಈಗ ಎದ್ದುಕಾಣುತ್ತದೆ. ಸರ್ಕಾರೀ ನೌಕರರಿಗೆ ರಚಿಸ:ವ ಸೇವಾ 
ಸ ಬೆತ್ತ ಇಲ್ಲದಿದ್ದರೆ ಸರ್ಕಾರದ ಕೆಲಸಕಾರ್ಯಗಳು ನಡೆಯುವುದೇ ಅಸಾಢ್ಯ 
ವಾಗುತ್ತದೆಂಬ ವಾದವಿದೆ. ಸದ್ಯಕ್ಕೆ ಈ ವಾದದಲ್ಲಿ ಅಡಗಿರುವ ಸತ್ಯ ಅಥವ ಅಸತ್ಯ 
ಏನೇ ಇರಲಿ, ಉತ್ಪಾದನಾಸಾಧನಗಳ ಸಮಾಜೀಕರಣ ಮುಂದುವರಿದ ಹಾಗೆ 
ನುಶ್ತು ಹೆಚ್ಚು ಹೆಚ್ಚ ಜನರಂ ಸರ್ಕಾರೀ ಉದ್ಯಮಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡ 
ಹಾಗೆ, ಸಕಾನರೀ ಸೇವಾ ನಿಯಮಗಳು ವೃಕ್ತಿಸ್ವಾಶಂತ್ರ ದ ಮೇಲೆ ಉಂಟು 
ಮಾಡುವ ಪರಿಣಾಮಗಳನ್ನು ಗಮನಿಸುವುದು ಬಹು ಅಗತ್ಯನಾಗಿನೆ. 


ಸಮಾಜವಾದದ ಸಮಸ್ಯೆ ಗಳು ೧೬೯ 


ಸ್ವಾತಂತ್ರ 5 ಗಳಿಗೆ ಚ್ಯುತಿ ತರುನ ಅಂಶ. ಮ ್ಪತಪ್ರಾಯ ಬಂಡವಾಳಶಾಹಿ 
ವ್ಯವಸ್ಥೆ ಯನ್ನ ವಿಮರ್ಶಿಸಿ, ಅದರ ಅಳಿವು ನಿಶ್ಚಯನೆಂದೂ, ಅದರ ಅಳವಿ 
ನೊಡ ಹೊತ ಆರ್ಥಿಕ ಸಂಬಂಧ ಮತ್ತು ಸ್ವಾತಂತ್ರ ಗಳು ಬರುವು 
ವೆಂದೂ ಅಧುನಿಕ ಸಮಾಜವಾದ ಶಿಳಿಸುತ್ತ ದೆ. 
ವೃ ಕಿಸ್ಟ್ರಾ ತಂತ್ರ ಕೇವಲ ಒಂದು ಭಾವನೆಯಲ್ಲ ನಿತ್ಯಜೀವನದಲ್ಲಿ 
ಜು ಮು ವವಾಗಿ ಅನುಭವಿಸುವ I 
ಅಂತಹ ವಾಸ್ತನ ಆನುಭವನನ್ನು ಆದುನಿಕ ಸಮಾಜವಾದೀ ವ್ಯವಸ್ಥೆ 
ಸಮಾಜದ ಸಂಪತ್‌ ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯವನ್ನೂ ವರ್ಗ 
ಗಳನ್ನೂ, ಶೋಷಣೆಯನ್ನೂ, ವಿನಾಶಗೊಳಿಸುವುದರ ಮೂಲಕ ಕಲ್ಪಿಸಿ 
ಕೊಡುತ್ತದೆ. ಒಂಡವಾಳಶಾಹಿ ಪ್ರಜಾಸತ್ತೆ ಯಲ್ಲಿ ಸತ್ತ nS 
ಸಾಮಾಜಿಕ ಮತ್ತು ರಾಜಕೀಯ "ಹಕ್ಕಗಳ್ಳು ಆರ್ಥಿಕ ನೆಮಾನತೆಯಿಂದ 
ಪುಸಿ ಪಡೆದು ವ್ಯಕ್ತಿ "ಜೀವನ ಪ್ರಫುಲ್ಲವಾಗುನಂತೆ ಸಮಾಜವಾದೀ ಆರ್ಥಿಕ 
ವ್ಯವಸ್ಥೆ ಅಣಿಮಾಡಿಕೊಡುತ್ತದೆ. 
ನಾಲ್ಕನೆಯದಾಗಿ, ಸಮಾಜದಲ್ಲಿರುವ ಕುಂದುಕೊರತೆಗಳಿಗೆ ಸ್ವಾಮ್ಯವೇ 
ಮುಖ್ಯಕಾರಣನವೆಂದು ಭಾವಿಸುವುದು ತಪ್ಪಾಗುತ್ತದೆಂದ್ಕೂ ಅನೇಕ ಕುಂದು 
ಕೊರತೆಗಳಗೆ ಮನುಷ್ಯ ಸ್ವಭಾವ (Human Nature) ಕಾರಣ 
ವಾಗಿದೆಯೆಂದೂ, ವ್ಯಕ್ತಿಗಳ ಮನೋವೃತ್ತಿ ಮತ್ತು ಸ್ವಭಾವವನ್ನು ತಿದ್ದು 
ಪಡಿ ಮಾಡಿದಹೊರತೂ ಸಮಾಜದಲ್ಲಿರುವ ಕುಂದುಕೊರತೆಗಳ ಸಮಸ್ಯೆ 
ಯನ್ನು ಬಗೆ ಹರಿಸಿದಂತೆಯೇ ಆಗುವುದಿಲ್ಲನೆಂದೂ ಸಮಾಜವಾದೀ 
ವ್ಯ ವಸ್ಲೆಯಲ್ಲೂ ಮನ. ಷ್ಯ ಮನೋವೃ ತ್ತಿ ಮತ್ತು ಸ  ಭಾನಿದಿಂದ ಹೊಮ್ಮುವ 
ಷ್ಟ ಮೋಸ್ಕ ಅಸಹನೆ, ದುರಾಸೆ ಸೌ ರ್ಥ, ಇತ್ಯಾದಿ ಇರುವುದಾದರೆ 
ಸಮಾಜವಾದದ ಹೋರಾಟ ವ್ಯರ್ಥವೂ ಸರ ಈ ದುರ್ಗುಣಗಳೇ 
ಆದಿಯಿಂದ ಇಲ್ಲಿಯನಕಿಗೆ ಸಮಾಜ ಜೀವನವನ್ನು ನಿಕಾರಗೊಳಿಸುತ್ತಲಿನೆ 
ಯೆಂದ, ಆದುದರಿಂದ ನೈತಿಕ ಕ್ರಾಂತಿಯಿಂದ ಮಾತ್ರ ಸಮಾಜದ ಕುಂದು 
ಕೊರತೆಗಳನ್ನು ತೊಡೆ ಮಹಾಕಲು ಸಾಧ್ಯ ಎಂದೂ ವಾದವಿದೆ. 
ಮನುಷ್ಯ ಸ್ವಭಾವ ಮತ್ತು ವರ್ತನೆಯ ಬಗ್ಗೆ ಆವರಣ (Environ- 
ment) ವಾದಕ್ಲೆ ಆಘುಥಿಕ ಸಮಾಜವಾದ ಸಮರ್ಥನೆಕೊಟ್ಟದೆ. ಮಾನವ 
ವ್ಯಕ್ತಿ ಸಮಾಜಜೀವಿ ಮತ್ತು ಸಂಘಜೀವಿ, ಆತನ ಸ್ವಭಾವವನ್ನು ಆತನು 


೧೭೦ ವೈಜ್ಞಾನಿಕ ಸಮಾಜವಾದ 


ಬೆಳೆಯುವ ವಾತಾವರಣ, ಜೀವಿಸುತ್ತಿರುವ ಸಮಾಜ ಎ ವ್ಯವಸ್ಥೆ, ಸಡೆಯುವ 
ವಿದಾ ್ಯಭ್ಯಾಸ, ಸಹವಾಸ, ಸಂಬಂಧಗಳು, ಇತ್ಯಾದಿ ಶಕ್ತಿಗಳು ನಿರ್ಧರಿಸು 
ಶ್ರ ವೆ ಸತಿಗೆ ಕಿ ಸತಃ ಶಾಶ್ವತವೆನ್ನುವ ಗುಣಗಳಿಲ್ಲ, ಕ್ರ ಮೇಣ 
ಚಿಳೆವಣಿಗೆಯಲಿ ಆತನು ಸ್ವಭಾವಗಳನ್ನು ಹೊಂದುತ್ತಾನೆ. ಬಾಲ್ಯದಲ್ಲಿ 
ಶಿಕ್ಷಣ ನಡೆದ ವ್ಯಕ್ತ ಒಂದು ರೀತಿಯಾಗುತ್ತಾನೆ ಇಲ್ಲದವನು ಒಂದು 
ರೀತಿಯಾಗುತ್ತಾನೆ. ಬಡತನದಲ್ಲಿ ಸಿಕ್ಕಿರುವೆವನ ಸ ಸ್ವಭಾವ ಒಂದು ರೀತಿ 
ಯಾಗುತ್ತದೆ; ಶ್ರೀಮಂತ ಮನೆತನದಲ್ಲಿ ಬಸಿತ್‌ ವರ್ತನೆಯೇ ಒಂದು 
ವಿಧವಾಗುತ್ತದೆ. ತನ್ನ ಕಷ್ಟೆ ಪರಂಪರೆಗಳನ್ನು ಪರಿಹರಿಸಿಕೊಳ್ಳಲು ಹಣ 
ಸುಪಾದನೆಮಾಡಲು ಹೂ ಸೋತ ವ್ಯಕ್ತಿಯ ವರ್ತನೆ ಒಂದು ಬಗೆ 
ಯಾಗುತ್ತದೆ ; ಗೆದ್ದಿರುವವನ ವರ್ತನೆ ಒಂದು ಬಗೆ ಇರುತ್ತದೆ. ಬಂಡವಾಳ 
ಶಾಹಿ ವ್ಯವಸ್ಥೆ ಯಲ್ಲಿರುವ ಆರ್ಥಿಕ ಏರಿಳಿತಗಳಿಗೆ ಅನಿಶ್ರಿತ ವಾತಾವರಣಕ್ಕೆ, 
ಅಭದ್ರತೆಗೆ ಸಿಕ್ಕಿರುವ ವ್ಯಾಪಾರಿ, ಉದ್ಯಮದಾರರ, ದಳ್ಳಾಳಿ, ಕೂಲಿಗಾರ, 
ಇವರುಗಳ ಜೀವನ ನಿತ್ಯ ದೃ ಷ್ಟಾ ೦ತಗಳಾಗಿವೆ. ಅನಿಶ್ತಿ ತೆ ಮತ್ತು ಅಭದ್ರತೆ 
ಗಳಿಂದ ಪಾರಾಗಿ ಟಂ ಕತ್ತಿಯ ಎಂಬ ಆರ್ಥಿಕ ಡ್‌ ಮನುಷ್ಯ 
ಸ್ವಭಾವ ಮತ್ತು ವರ್ತನೆಯಮೇಶೆ ಪ್ರಭಾವ ಬೀರಿವೆ; ವ್ಯಕ್ತಿ er, 
ಆವರಣದ ಕೈಗೊಂಬೆಯನ್ನಾಗಿ ಮಾಡಿವೆ. ಆದುದರಿಂದ ಮಾನವ ವ್ಯಕ್ತಿ 
ಗಳಲ್ಲಿ ಶಾಶ್ವತವಾದ ಸ್ವಭಾವ ಅಥವಾ ಗುಣಗಳಿಲ್ಲ. ಹೊಸ ಆವರಣದಲ್ಲಿ 
ಹೊಸ ಗುಣಗಳು ಬರುವುವು. 

ಸಮಾಜದ ಕುಂದುಕೆರತೆಗಳಿಗೆ ಮನುಷ್ಯ ಸ್ಥ ಸ್ವಭಾನವಾಗಲೀ ಅಥವಾ 
ನೆ ೈತಿಕಚ್ಯುತಿಯಾಗಲೀ ಕಾರಣವಾಗಿಲ್ಲ ಹ ಪಕ್ಷ ನೈ ತಿಕಚ್ಯುತಿ 
ಯಿಂಡ ಮಾನವನ ಅಧೋಗತಿಯು-ಟಾಗಿದೆ ಎಂದು ಭಾವಿ ಟ್ರಾ ಣಜ 
ಇಷ್ಟೊಂದು ನೀತಿಗಳ ಉಪದೇಶ ನಡೆದಿದ್ದರೂ ನೈತಿಕಸಮಸ್ಯೆ ಏಕೆ 
ಪರಿಹಾರ ಹೊಂದಿಲ್ಲ ಎಂಬ ಸಮಸ್ಯೆಗೆ ಉತ್ತರ ದೊರೆಯುವುದಿಲ್ಲ ಜನರು 
ನೀತಿಮಾರ್ಗವ ಕ್ಸ ಬೇಡವೆಂದು ನಿರಾಕರಿಸುತ್ತಿದ್ದಾರೆಯೆ ಅಥವಾ 
ಮನಸ್ಸು ಮಾಡಿಡರೂ ಜೀವನದಲ್ಲಿ ಅವುಗಳಿಗೆ ಅನಕಾಶವಿಲ್ಲವೇ ಎಂಬ 
ಸಮಸ್ಯೆ ತತೆಹಾಕುತ್ತದೆ. ಮುಖ್ಯವಾಗಿ ಸುಗುಣಗಳು ಜೀವನದಲ್ಲಿ ಪ್ರಕಾ 
ಶಿತವಾಗಲು ಸಮಾಜ ವ್ಯವಸ್ಥೆಯಲ್ಲಿರುವ ಪೈಪಫೋಟ್ಮ ನೂಕುನುಗ್ಗಲ್ಕು 
ಅಭದ್ರತೆ, ದಾರಿದ್ರ್ಯ, ನಾಳೆ ಏನೆಂಬ ಚಿಂತನೆ ಮತ್ತು ಡಾಂಬಿಕ ಬದುಕು 


ಸಮಾಜವಾದದ ಸಮಸೆ ಗಳು ಗಿ೬ಗಿ 


ಇವು ಅವಕಾಶಕೊಡುತ್ತಿಲ್ಲ. ಆದುದರಿಂದ ಸುಗುಣಾವಳಿಗಳ ಮತ್ತು 
ನೀತಿಯ ಉಪವೇಶ್ಕ ಉಪಜಶೇಶವಾಗಿ ಉಳಿದಿದೆಯೇ ನಿನ್ನಾ ಜೀವನದಲ್ಲಿ 
ಬೆರಕೆಯಾಗಿಲ್ಲ, § 

ಸ್ಥಿತಿಗತಿ ಹೀಗಿರುವಾಗ ನೀತಿಗಳಿಗೆ ಚ್ಯುತಿ ಬಂತೆಂಬ ವಾದಕ್ಕೂ 
ನೀತಿಗಳ ಸ್ವರೂಪವನ್ನು ಅರಿಯಲು ಪೂಜೆ, ಭಕ್ತಿ ನತ್ತು ಆಸ್ತಿಕತ್ತ ಇವು 
ಗಳಿಂದ ಸಾಧ್ಯವೆಂಬ ವಾದಕ್ಕೂ ಅವಕಾಶವೇ ಇ ಸಮಾಜವದಿದೆ ; 
ಜೀವಂತವ ಕ ಗಳದಾ ರೆ ; ಬಂಡವಾಳಶಾಹಿ ವ ಸ ವ ಕ್ರ ಗಳ ಸ್ತ ಭಾವ 
ಮತ್ತು ವರ್ತತೆಯ ಮೇಲೆ 'ಬೀರಿರುವ ದುಃಷ್ಟ್ರ ಭಾವವಿದೆ. ಈಗ ಷಿತಿಕ 
ಸಮಸ್ಯೆಯ ಪರಿಹಾರಕ್ಕಾಗಿ ಈ ದುಃಷ್ಟ ಭಾವವನ್ನು ತೊಡೆಯಬೇಕು. 
ಸಮಾ ಜವಾದೀ ಆವರಣ ವ್ಯಕ್ತಿವರ್ತನೆಯಲ್ಲಿ ಬದಲಾವಣೆಯನ್ನೂ 
ಸ್ಪಭಃ ವದಲ್ಲಿ ಪರಿವರ್ತನೆಯನ್ನೂ ತರುವುದರಿಂದ ನೈಕಿಕಸಮಸ್ಯೆ 
ಕ್ರಮೇಣ ತಾನಾಗಿಯೆ: € ಬಗೆಹರಿಯುತ್ತದೆ. 

ಹಾಗಾದರೆ ದೈವಭಾವನೆ ನ (111೧೧) ಹೇಗೆ ಬಂದಿತು? ಮಾನವ 

ಜೀವಿಗಳು ಅನುಭವಿಸುತ್ತಿರುವ ಕಷ್ಟಜೀವನ, ನಿರಾಕಿಯ ಜೀವನ, ದೈವ 
ಭಾವನೆಗೆ ಆಸಕೆಯಾಗಿವೆ. ದೆ ೈವಭಾವನೆ ಮನುಷ್ಯ ನಿರ್ಮಿತ ಭ್ರ ಮೆಯಲ್ಲಿ 
ಮರೆಹೊಗುವುದಾಗಿದೆ; ಸೀನ ಧ್ಯಾನದಿಂದ ಇಲ್ಲದಿರುವುದನ್ನು “ಹೊಂದಿದ 
ಹಾಗೆ ಮನೋಶಮನವನ್ನು ಕಲ್ಪಿ ಸಿಕೊಳ್ಳು ವ್ರದಾಗಿದೆ. (Religion 
ಜ್ಯ the opium of the ಜ| ಕನಾ ವ್ಯವಸ್ಥೆಯ 

ರಸಗಳೂ, ಅನಿರೀಕ್ಷಿತವಾಗಿ ಸಂಭವಿಸುವ ತೊಂದರೆಗಳೂ (ಉದಾ. 
ಆಳ ವ್ಯಾಪಾರದಲ್ಲಿ ನಷ್ಟ, ಇತ್ಯಾದಿ), ತನ್ನ ನ್ನ್ನ ಸುತ್ತುವರಿಯದಿರ 
ಲೆಂದು ತಕ ಮಾನಸಿಕ ಪರಿಹಾರವನ್ನು ನಿರ್ಮಿಸಿತೊಳ್ಳು ವುದಾಗಿದೆ. 
ಸಂಪ್ರದಾಯ, ಹೆದರಿಕೆ ಮತ್ತು ಅನಿಶ್ಚಿತ "ವಾತಾವರಣ ರೈನಭಾವನೆಯ 
ಹಿಡಿತವನ್ನು ಬಲಪಡಿಸುತ್ತನೆ. ಈ 3ವರಿಕೆಯನ್ನೂ ಕೃತಕ ಮಾನಸಿಕ 
ಪರಿಹಾರವನ್ನೂ ಭ್ರ ಮೆಯೆನ್ನೂ ಕೊಡೆದುಹಾಕಿದ ಹೊರತು ಮಾನವ 
ವ್ಯ ಕ್ರಿಗಳ ವಿಕಾಸಕ್ಕೆ" ಅವಕಾಶವಿಲ್ಲ. ದೈವಭಾವನೆಯ ಬಗ್ಗೆ ಸಮಾಜ 
Ket ದೃಷ್ಟಿ ನಾಸ್ತಿ ಕವಾದವಾದರೂ ವ್ಸ ಜ್ಞಾ ನಿಕ ದೃಷ್ಟಿ ಯಾಗಿದೆ. 

ple. ವ್ಯ ಕ್ರಿಗಳ ಬಾಳಿನಲ್ಲಿ be ಜ್‌ ಬೆಳವಣಿಗೆ 
ಯಲ್ಲಿ ಅರ್ಥನೇ ಪ್ರಾ ್ರ್ರಧಾನ್ಯವಳ್ಲವೆಂದೂ, ಇತರ ಶಕ್ತಿಗಳಾದ ಮನುಷ್ಯನ 


೧೭.೨ ವೈಜ್ಞಾ ನಿಕ ಸಮಾಜವಾದ 


ಬುದ್ಧಿ ಬಲ ಧಾರ್ಮಿಕ ತತ್ತ್ವಗಳು, ರಾಜಕೀಯ ವಸ್ಥೆ, ನ್ಮಾಯ 
ವ್ಯವಸ್ಥೆ, ಇತ್ಯಾದಿಗಳು ತಮ್ಮ ಪ್ರಭಾವವನ್ನು ಬೀರಿವೆ ಮತ್ತು ಬೀರುತ್ತಲಿವೆ 
ಎಂದೂ ಕೆಲವರು ವಾದಿಸಿದ್ದಾರೆ, ಉದಾತ್ತ ಥ್ಯೇಯಕ್ಕಾಗಿ ತ್ಯಾಗ, 
ದೇಶಕ್ನಾಗಿ ಮತ್ತು ನಂಬಿದನರಿಗಾಗಿ ಪ್ರಾಣತ್ಯಾಗ, ಆಧ್ಯಾತ್ಮಿಕ ಚಿಂತನೆ, 
ಫಲಾಫಲವಿಲ್ಲದ ಕೆಲಸ ಇವುಗಳು ವ್ಯಕ್ತಿಗಳ ಬಾಳಿನಲ್ಲಿ ಇನೆ. ಆದುದರಿಂದ 
ಮಾರ್ಕ್ಸ್‌ವಾದದ ಪ್ರಕಾರ ಆರ್ಥಿಕ ಅಂಶ, ರಾಜಕೀಯ ನ್ಯಾಯ 
ಧಾರ್ಮಿಕ ವ್ಯವಸ್ಥೆ ಮತ್ತು ಭಾವನೆಗಳು ಎಲ್ಲವನ್ನೂ ನಿರ್ಧರಿಸುತ್ತವೆ ಎಂದು 
ಐತಿಹಾಸಿಕ ಭೌತವಾದ ತಿಳಿಸುವುದರಿಂದ, ಅರ್ಥಕ್ಕೆ ಈ ಮಿತಿಮೀರಿದ 
ಪ್ರಾಧಾನ್ಯತೆ ಮಾರ್ಕ್ಸ್‌ವಾದದಲ್ಲಿ ಅಡಗಿರುವ ದೋಷವಾಗಿದೆ. ಎಂದು 
ಮತ್ತೆ ಕೆಲನರ ಟೀಕೆಯಾಗಿಡೆ. 

ಆರ್ಥಿಕ ಅಂಶ ಎಲ್ಲವನ್ನೂ ನಿರ್ಧರಿಸುತ್ತದೆ ಎಂದು ಮಾರ್ಕ್ಸ್‌. 
ಏಂಗೆಲ್ಪರು ಹೇಳಿರುವುದು ನಿಜ. ಆದರೆ ಆರ್ಥಿಕ ಅಂಶ ಹೇಗೆ ಮತ್ತು 
ಯಾವ ಪ್ರಮಾಣದಲ್ಲಿ ನಿರ್ಧರಿಸುತ್ತದೆ ಎಂಬುದರ ಬಗ್ಗೆ ವಿವರಣೆ 
ಯನ್ನೂ ಇತ್ತಿದ್ದಾರೆ. ಆರ್ಥಿಕ ಅಂಶ ಎಲ್ಲವನ್ನು ನಿರ್ಧರಿಸುತ್ತದೆ 
ಎಂಬ ಹೇಳಿಕೆಯ ಸಂಪೂರ್ಣ ಆರ್ಥವನ್ನು ಗ್ರಹಿಸದೆ ಅರೆತೆರೆದ ದೃಷ್ಟಿ 
ಯಿಂದ ಫಿರ್ಧಾರವಾದವನ್ನು ಸಂಕುಚಿತಗೊಳಿಸಿ ಅರ್ಥಮಾಡುವುದಾದರೆ 
ಎಲ್ಲವೂ ಪ್ರಮಾದವಾಗುತ್ತದೆ ಮತ್ತು ಅಪಾರ್ಥವಾಗುತ್ತದೆ. 

ನಿರ್ಧಾರದ ಪ್ರಶ್ನೆಯ ಬಗ್ಗೆ ಮಾರ್ಕ್ಸ-ಏಂಗೆಲ್ಫರು ಈ ಕೆಳಕಂಡ 
ವಿವರಣೆಯನ್ತಿ ತ್ತಿದ್ದಾರೆ ೫ 

ಮೊದಲನೆಯದಾಗಿ ಐತಿಹಾಸಿಕ ಭೌತವಾದವನ್ನು ಹೆಲವರು 
ಪ್ರಯೋಗದಲ್ಲಿ ತರ. ಯತ್ನಿ ಸಿರುವಂತೆ ಕೇವಲ ಆದು ಒಂದು ನಾಮಾಂಕಿ 
ತವಲ್ಲ (88 ೩ 70೮7೮ 77೩56). ಕಂಡಿದ್ದೆಲ್ಲವನ್ನೂ ನುಡಿದಿದ್ದೆಲ್ಲ 
ವನ್ನೂ ದೀರ್ಫೆ ವಿಮರ್ಶೆಗೆ ಒಳಪಡಿಸದೆ ಈ ನಾಮಾಂಕಿತದಿಂದ ಎಲ್ಲ 
ಸಮಸ್ಯೆಗಳಿಗೂ ಉತ್ತರ ದೊರಕುತ್ತದೆ ಎಂದು ಹೇಳುವುದು ತಪ್ಪಾಗುತ್ತದೆ. 

ಎರಡನೆಯದಾಗಿ,' ಐತಿಹಾಸಿಕ ಭೌತವಾದ ಇತಿಹಾಸವನ್ನು ಅರ್ಥ 
ಮಾಡಿಕೊಳ್ಳಲು ಒಂದು ಸಾಧನ ಮಾತ್ರವಾಗಿದೆ (0ur cಂಒception 
of history is above all a guide tostudy), ಎಲ್ಲ ದೇಶಗಳ 
ಇತಿಹಾಸವನ್ನು ಆಮೂಲಾಗ್ರವಾಗಿಯೂ ಪ್ರತ್ಯೇಕ ಪ್ರತ್ಕೇಕನಾಗಿಯೂ 


ಸಮಾಜವಾದದ ಸಮಸ್ಯೆಗಳು ೧೩೩ 


ವ್ಯಾಸಂಗಮಾಡಿಯೇ ತೀರಬೇಕು. ಪ್ರತಿ ಸಮಾಜ ದಾಟಬಂದಿರುವ 
ಆರ್ಥಿಕ ಘಟ ಸೈವನ್ನೂ ಮತ್ತು ಅದು ಇರುವ ಪ್ರಸ್ತುತ ಆರ್ಥಿಕ ಘಟ್ಟವನ್ನೂ 
ಪತ್ತೆ ಹಚ್ಚ ಬೇಕು. ತರುವಾಯೆ ಆಯಾ ಮಟ್ಟಕ್ಕೆ ಹೊಂದಿಕೊಂಡಿರ.ವ 
ಮತ್ತು ಶಾಸನಗಳನ್ನು, ಮತೀಯ ಮತ್ತು ದಾರ್ಶನಿಕ ತತ್ತ್ವ 
ಗಳನ್ನು, ಭಾವನೆಗಳನ್ನು ತರ್ಕಿಸಲು ಆರಂಭಿಸಬೇಕು. ಆದರೆ ಇಂತಹ 
ಕೊಲಂಕಸವಾದ ಪರೀಕ್ಷೆ ಬಹು ಸ್ವಲ್ಪಮಟ್ಟಿಗೆ ಆಗಿದೆ. 

ಮೂರನೆಯದಾಗಿ, ಐತಿಹಾಸಿಕ ಭೌತವಾದದ ಪ್ರಕಾರ ಕಟ್ಟಕಡೆಯ 
ದಾಗಿ ಇತಿಹಾಸವನ್ನು ನಿರ್ಧರಿಸುವ ಅಂಶವೆಂದರಿ (the ಜ್‌ 
mining element in history) ವಾಸ್ತವಿಕ ಜೀವನದಲ್ಲಿ ನಡೆಯು 
ತಿರುವ ಉತ್ಪಾದನೆ ಮತ್ತು ಮುತು ಉತ್ಪಾದನೆಯಾಗಿದೆ (is ultimately 
the production and reproduction in real life). 

ಇಷ್ಟು ಮಾತ ವೇ ಹೊರತು ಐತಿಹಾಸಿಕ ಭಾತವಾದ ಇನ್ನೇನನ್ನೂ 
ಹೇಳಿಲ್ಲ. ಆದುದರಿಂದ ಯಾರಾದರೂ ಅಪಾರ್ಥಮಾಡೆಲು ಯತ್ನಿಸಿ ಆರ್ಥಿ 
ಕಾಂಶವೇ ಎಲ್ಲವನ್ನೂ ನಿರ್ಧರಿಸುವ ಸಂಗತಿ ಎಂದು ತಿಳಿಸುವುದಾದರೆ 
ಅವರುಗಳು ಐತಿಹಾಸಿಕ ಭೌತವಾದವನ್ನು ಅರ್ಥವಿಲ್ಲದ ಅಸಂಬದ್ಧ 
ಪ್ರಲಾಪಕ್ಕೆ ಇಳಿಸುತ್ತಿದ್ದಾರೆ ಎಂದು ಹೇಳಬಹುದು. 

ನಾಲ್ಕನೆಯದಾಗಿ, ಆರ್ಥಿಕ ಪರಿಸ್ಥಿತಿ ಆಧಾರ ಸ್ವರೂಪವಾಗಿದೆ, 
ಹೊದಿಕೆಯ ರೂಪದಲ್ಲಿರುವ ಅನೇಕ ಅಂಶಗಳಾದ (the various 
elements of the superstructure) ವರ್ಗ ಹೋರಾಟದ 
ರಾಜಕೀಯ ರೂಸಗಳು ಮತ್ತು ಅದರಿಂದಾದ ಸರಿಣಾಮಗಳು, ಹೋರಾಟ 
ದಲ್ಲಿ ವಿಜಯವನ್ನು ಗಳಿಸಿ ವರ್ಗಗಳು ಜಾರಿಗೆ ತಂದ ಸಂವಿಧಾನಗಳ್ಳು 
ಮತ್ತು ವಿವಿಧ ಶಾಸನಗಳು, ಮತ್ತು ಹೋರಾಟದಲ್ಲಿ ಭಾಗವಹಿಸಿರುವ 
ವರ್ಗಗಳ ಮನಸ್ಸಿ ನಲ್ಲಿ ಉಂಟಾದ ಪ್ರತಿಕೆಯಗಳು, ರಾಜಕೀಯ 
ನ್ಕಾಯ ಮತ್ತು ದಾರ್ಶನಿಕ ತತ್ತ್ವಗಳು ಮತೀಯ ಭಾವನೆಗಳು ಮತ್ತು 
ಇವುಗಳು ಬೆಳೆವಣಿಗೆ ಹೊಂದಿ ದ ಒಂದು ಪಂಥ ಅಥವಾ ಸಿದ್ಧಾ ತ 
— ಇವುಗಳೂ ಸಹ ಇತಿಹಾಸದ ಮುಂದೋಟದ ಮೇಲೆ ತಮ್ಮ 
ಪ್ರ ಭಾವವನ್ನು ಬೀರಿವೆ ಮತ್ತು ಅನೇಕ ಸಂಧರ್ಭಗಿಳ್ತಿ ಇತಿಹಾಸದ ರೂಪ 
ನನ್ನು ಬಟಾ ನಿರ್ಧರಿಸುವುದರಲ್ಲೂ ಹೆಚ್ಚು ಪಾತ್ರ ತಾಳಿವೆ. ಈ ಅಂಶ 


ಗಿಕಳ ವೈಜ್ಞಾನಿಕ ಸಮಾಜವಾದ 


ಗಳಲ್ಲದರ ಪ್ರತಿನಿರ್ಧಾರವೂ ಸಹ ಇರುತದೆ. ಇಷ್ಟಾದರೂ ಮಧ್ಯ ಮಧ್ಯೆ 
ಅಕಸ್ಮಾತ್ತಾಗಿ ತಲೆಹಾಕುವ ಅಂಶಗಳಿದ್ದರ್ಕೂ ಆರ್ಥಿಕ ಬೆಳವಣಿಗೆ ಕಟ್ಟಕಡೆ 
ಯದಾಗಿ, ಅನಿವಾರ್ಯದ ರೀತಿಯಲ್ಲಿ ತನ್ನ ಇರುವಿಕೆಯನ್ನು ಪ್ರದರ್ಶಿಸಿ 
ಕೊಳ್ಳುತ್ತದೆ. 3 

ಈ ವಿವರಣೆ ಆರ್ಥಿಕ ಧಿರ್ಧಾರವಾದದ ಬಗ್ಗೆ ಸಂದೇಹವನ್ನು 
ನಿವೃತ್ತಿ ಗೊಳಿಸುತ್ತದೆ ಮತ್ತು ಅದರ ಅನ್ವಯದ ಬಗ್ಗೆ ಮಾರ್ಕ್ಸ್‌- 
ಏಂಗೆಲ್ಸದ ಕೊಟ್ಟವ ಎಚ್ಚರಿಕೆಯೂ ಗಮನಾರ್ಹವಾಗಿದೆ. 

ಐತಿಹಾಸಿಕ ಭೌತವಾದ ವೈಜ್ಞಾಸಿಕ ಅಥವಾ ಆಧುನಿಕ 
ಸಮಾಜವಾದದ ಅಡಿಗಲ್ಲು. ಸಮಾಜವಾದದ ಆವಶ್ಯಕತೆಯನ್ನು ಒಪ್ಪಿ, 
ಐತಿಹಾಸಿಕ ಭೌತವಾದವನ್ನು ಒಪ್ಪದಿದ್ದರೆ, ಆಡಿಪಾಯವಿಲ್ಲದ 


ಗೃಹವನ್ನು ಪ್ರವೇಶಮಾಡಿದಂತಾಗುತ್ತದೆ. ಕಲ್ಪನಾಸಮಾಜವಾದ 
ಎಲ್ಲಾ ಬಾಗಿಲುಗಳಿಂದಲೂ ಪ್ರವೇಶಮಾಡುತ್ತದೆ... ಬಂಡವಾಳಶಾಹಿ 


ವ್ಯವಸ್ಥೆ, ರಾಜಕೀಯ ಮತ್ತು ತೋಷಣೆ ಮುಂದುವರಿಯಲು ಅವಕಾಶ 
ವಾಗುತ್ತದೆ. 


ಹ ಅಭಾಸ ಅ.11 


(1) ಬ್ಲಾಕ್‌, ಷ್ಮಿಟ್‌ ಮತ್ತ ಸ್ಟಾರ್‌ಕೆನ್‌ ಬಲ್ಲ ಇವರಿಗೆ ಏಂಗೆಲಳ್ಸಿ ಬರೆದ 
ಕಾಗದಗಳಿಂದ (ನಕಾರ್ಕ್ಸ್‌-ಏಂಗೆಲ್ಲರ ಆರಿಸಲ್ಪಟ್ಟ ಬರೆಹಗಳು, ಪುಟ 441, 
443, 457, ಮಾಸ್ಕೋ ಸಂಪುಟ, 1951). 


ಅಧ್ಯಯನ: 


Selected works of Lenin : Vol. 7, Part 1, 1, ಹಿ. 1937, 
On the Problems of Leninism : Stalin : Pages 39-48, 
F.L.P.H.M. 1945. 
Soviet Socialist State: ಆ. Glezerman: F.L.P.H. M. 
Marxism and Democratic Tradition : Landis. 
Human Nature : Vernon Venable : Dennis Dobson, 
London. 
Essay on Religion : G- Thomson: L &W. 
Lenin on Religion : Little Lenin Library. Vol. ೫11, 
Anti-Dhuring : Engels: ೫. 1.. ೫. 1, M. 
Letters on Historical Materialism : Marx-Engels ; 
Vol. 1. Pages 372-391, Marx-Engels 
S, W, Adoratsky, Ed. 


ಸಮಾಜವಾದ ಮತ್ತು ಭಾರತ 
ಅಧ್ಯಾಯ 10 


ಆಧುನಿಕ ಕಾಲದ ಸಾಮಾಜಿಕ್ಕ ಆರ್ಥಿಕ ಮತ್ತು ರಾಜಕೀಯ 
ಇತಿಹಾಸದಲ್ಲಿ ವೃಜ್ಞಾ ನಿಕ Ws ವಿಭವದ ದಮಕು ನಿರ್ದಿಷ್ಟ 
ವಾದ ಸ್ಟಾ ನವನ್ನು ಗಳಿಸಿ ಸಂಚದ § ಭಾಗದಲ್ಲಿ ವೈಜ್ಞಾ ಎಕೆ 
ಸಮಾಜವು: ದ ತ ಣಿ ನ ಹೊಂದುತ್ತ ಲಿಡಿ. ಮಿಕ್ಕ 
ಕಡೆಗಳಲ್ಲಿ ಸಮಾಜವಾದದ ಮುಂದೋಚಟಿದ ಅಲೆಗಳು ಕಾಣಿಸಿಕೊಂಡಿವೆ. 
ವೈಜ್ಞಾ ಕ ಸಮಾಜವಾದ (ಮಾಕ್ಸ್‌ ೯ವಾದ) ನಿರ್ವೀರ್ಯದ ವಾದ್ಯ 
ಸುಳ್ಳು ವಾದ್ಯ ಗತಿಸಿಹೋದ ವಾದ ಎಂದು ಹೇಳಿಕೆಗಳು ಬರುತ್ತಿದ್ದ ಷ್ಟ 
ಈ ಹೇಳಿಕೆಗಳ ನಡುನಡುವೆಯೇ ಅದರ ಮುಂದೋಟ ಸಾಗುತ್ತಿದೆ 
ಹೆಚ್ಚು ಹೆಚ್ಚು ಜನರು ವೈಜ್ಞಾನಿಕ ಸ ಸಮಾಜವಾದ ಸೂಚಿಸಿರುವ ಮುಕ್ತಿ 
ಮಾರ್ಗದ ಅನುಯಾಯಿಗಳಾಗುತ್ತಿದ್ದಾರೆ. 

ವೈಜ್ಞಾನಿಕ ಸಮಾಜವಾದ ಇಷ್ಟು ಜನಪ್ರಿಯವಾಗಲು ಇಷ್ಟು 
ಮುಂಡೋಟಿ ಸಾಗಿಸಲು ಈ ವಾದದಲ್ಲಿ ಅಡಗಿರುವ ಸತ್ಯ ನಿರೂಪಣೆಯೇ 
ಕಾರಣವಾಗಿದೆ. ಐತಿಹಾಸಿಕ ಭೌತವಾದ, ಹೆಚ್ಚಿಗೇ ಮೌಲ್ಯ, ವರ್ಗ 
ಗಳ ಇರುವಿಕೆ ಮತ್ತು ನರ್ಗಹೋರ:ಟಿ ಇವುಗಳನ್ನು ಇತಿಹಾಸದ 
ಪದರಗಳಿಂದ ಸಂಶೋಧಿಸಿ ಸಮಾಜ ವಿಜ್ಞಾ ನನನ್ನು ಮಾರ್ಕ್ಸ್‌ವಾದ 
ಪ್ರತಿಪಾದಿಸಿದೆ ಜನಸಮುದಾಯದ ಕಲಾ ಣಿಕ್ಸಾಗಿ ಮಾರ್ಕ್ಸ್‌-ಎಂಗೆ 
ಲ್ಸರು ಬಿಟ್ಟು ಹೋಗಿರುವ ವಿಮರ್ಶಾಸ:ಧನಗಳಿಂದ ಕಳೆದ ತ ಈಗಿನ 
ಜಾ “ಸ್ವರೂಪವನ್ನು ಅರಿಯುವುದಕ್ಕೂ, ವರ್ಗರಹಿತ್ತ ಶೋಷಣಾ 
ರಹಿತ ಸಮಾಜವನ್ನು ಸ್ಫಾನಿಸಲು ಶ್ರ ಮಿಸುವುದಕ್ಟೂ ಆದೇಶ ಇ 
ಬಂಡವಾಳಶಾಹಿ ವ್ಯವಸ್ಥ ಯಿಂದ NS ಕ್ಲೋಚೆಯಿಂದ ಜನಸಮು 
ದಾಯ ಎಚ್ಛೆತ್ತಿದೆ; ಕಾರ್ಮಿಕವರ್ಗ ಜಾಗೃತಿಗೊಂಡು ಕಾರ್ಯೋನ್ಮು ಖು 
ರಾಗಿದ್ದಾರೆ; ಸಂಘಟನೆಗೊಂಡು ಚಳವಳಿಯನ್ನು ಹೂಡಿದ್ದಾರೆ. 

ಮಾರ್ಕ್ಸ್‌-ದಿಂಗೆಲ್ಸರ ವಾದ ಜನನ ಆಶೋತ್ತರಗಳನ್ನು ಪ್ರತಿ 
ಬಿಂಬಿಸಿರುವುದಲ್ಲದೆ, ಶೋಷಣೆಯಿಂದ ನಿಮುಕ್ತರಾಗುವುದಕ್ಕೂ ಮಾರ್ಗ 


| 4 
೧೬೬ ವೈಜ್ಞಾ ನಿಕ ಸಮಾಜವಾದ 


ಸೂಚಿಸಿದೆ. ಶೋಷಣೆಯಿಂದ ಪಾರಾಗಬೇಕಾದಕೆ ಕಾರ್ಮಿಕರು ಕಾರ್ಯ 
ಕಿರತರಾಗಬೇಕ್ಕು, ಸಂಘಟನೆ ಸಾಧಿಸಬೇಕು ಎಂದು ತಿಳಿಸಿದೆ. ರಾಜಕೀ 
ಯದಿಂದ ದೂರಸರಿಯ: ದೆ ಕಾರ್ಮಿಕವರ್ಗ ರಾಜಕೀಯದಲ್ಲಿ ಪ್ರವೇಶಿಸಬೇ 
ಕೆಂದು ಸೂಚಿಸಿದೆ. ಕಾರ್ಯಾಚರಣೆ ಏತಕ್ಕಾಗಿ, ಹೇಗೆ ನಡೆಸಬೇಕು 
ಮತ್ತು ಕಾರ್ಯದ ಗುರಿ ಏನು ಎಂಬುದನ್ನು ವಿಶದಸಡಿಸಿಡೆ. ಕಾರ್ಯಾ 
ಚರಣೆ ವಿಸ್ಮಾರಗೊಂಡಂತೆೆ, ಚಳವಳಿ. ತೆ ಸಾಗಿದಂತೆ, ಸ್ಥಳ ಕಾಲ 
ಮತ್ತು ಸನ್ನಿವೇಶಗಳಿಗೆ ಅನುಗುಣವಾಗಿ ತತ್ತ ವನ್ನು ರೂಪಿಸಿಕೊಳ್ಳ ಬೇ 
ಕೆಂದು ತಿಳಿಸಿದೆ. 

ವೈಜ್ಞಾನಿಕ ಸಮಾಜವಾದದ ಅನ್ವಯದಬಗ್ಗೆ ಹಲವರು ಮಾರ್ಕ್ಸ್‌- 
ಏಂಗೆಲ್ಸರ ವಾದಸರಣಿಯಲ್ಲಿ ಒಂದು ದೋಷವಿದೆ ಎಂದು ವಾದಿಸಿದ್ದಾರೆ. 
ಇವರ ವಾನಸರಣಿ ಈರೀತಿ ಇದೆ: ಬಂಡವಾಳಶಾಹಿ ಉತ್ಸಾದನಾಕ್ರಮ 
ಎಡೆಕೊಟ್ಟಿ ರುವ ವಿರಸಗಳೇ ಸಮಾಜವಾದದ ಆಗಮವನ್ನು ಅನಿವಾರ್ಯ 
ವನ್ನಾಗಿ ಮಾಡಿನೆ ಎಂದೂ, ಮತ್ತು ಕೈಗಾರಿಕಾ ಕಾರ್ಮಿಕವರ್ಗ ಸಮಾಜ 
ವಾದದ ಆಗಮನದ ಕರ್ತೃಗಳಾಗಿದ್ದಾರೆಂದೂ ಮಾರ್ಕ್ಸ್‌- ಏಂಗಲ್ಪರು 
ತಿಳಿಸಿದ್ದಾರೆ, ವ್ಯವಸಾಯವೇ ಪ್ರಾಧಾನ್ಯವಾಗಿ ಉಳ್ಳ ಹಿಂದುಳಿದ ದೇಶ 
ಗಳಲ್ಲಿ ಕೈಗಾರಿಕಾ ಉಧ್ಯಮಗಳಾಗಲ್ಲೀ ಅಥವಾ ಕೈಗಾರಿಕಾ ಕಾರ್ಮಿಕ 
ವರ್ಗವಾಗಲೀ ಇಲ್ಲದಿರುವುದರಿಂದ ಸಮಾಜವಾದದ ಪ್ರಶ್ನೆಯೇ ಉದ್ಭವಿಸು 
ವುದಿಲ್ಲ, 

ಎನಡನೆಯದಾಗಿ, ಬಂಡವಾಳಶಾಹಿ ವ್ಯವಸ್ಥೆ ಅಭಿವೃದ್ಧಿ ಹೊಂದಿ 

ರುವ ದೇಶಗಳಾದ ಅಮೆರಿಕಾ, ಇಂಗ್ಲೆ ಡ್‌, ಫ್ರಾನ್ಸ್‌ ಮಸ್ತ ಇತರ 
ದೇಶಗಳಲ್ಲಿ ಸಮಾಜವಾದ ಅನಿವಾರ್ಯವಾಗಿ ಆಗಮಸಿಯೂ ಇಲ್ಲ ಮತ್ತು 
ಕಾರ್ಮಿಕವರ್ಗವನ್ನು ಮಾರ್ಕ್ಸ್‌ವಾದ ಆಕರ್ಷಿಸಿಯೂ ಇಲ್ಲ, ಆಡುದರಿಂದ 
ಬಂಡವಾಳಶಾಹಿ ವ್ಯವಸ್ಥೆಯ ಬಗ್ಗೆ ಮಾರ್ಕ್ಸ್‌ ಎಂಗೆಲ್ಸರು ಮಾಡಿರುವ 
ವಿಮರ್ಶೆ ತಪ್ಪಾಗಿದೆ ಮತ್ತು ಅವರು ನುಡಿದಂತೆ ಸನತಾಜವಾದದ ಆಗಮನ 
ಅನಿವಾರ್ಯವಾಗಿಲ್ಲ. 

ಮೇಲೆ ಹೇಳಿದ ವಾದದಲ್ಲಿ ತಿರುಳಿಲ್ಲ, ಮಾರ್ಕ್ಸ್‌-ಏಂಗಲ್ಲರು ತಮ್ಮ 
ಕಾಲದ ಬಂಡವಾಳಶಾಹಿ ವ್ಯ ವಸ್ಥೆ ಕೈಯನ್ನು ವಿಮರ್ಶೆಗೆ” ಸಂತಾ ಸಮಾಜ 


(1) 4ನೇ ಆಧ್ಯಾಯೆ ಬಾ. 


ಸಮೌಜವಾದ ಮತ್ತು ಭಾರತ ಗಿರೀ 


ವಾದದ ಆಗಮನ ಅನಿವಾರ್ಯವೆಂದು ಹೇಳಿದ ದ್ದು ನಿಜ. ಹಾಗೆಯೇ ಬಂಡ 
ವಾಳಶಾಹಿ ವ್ಯ ವಸ್ಥೆ ಹೇಗೆ ಪತನಹೊಂದುತ್ತ ದೆ ಎಂಬುದರ ಬಗ್ಗೆ ವಿವನಣೆ 
ಯಿಶ್ತು, ಚು ಕಾರ್ಮಿಕವರ್ಗದ ಸಂಘಟನೆ ರಾಜಕೀಯ ಜಾಗೃತಿ, ಐಕ್ಯ 
ಮತ್ಯ, RHR ಹೂಡುವ ಕ್ರಾಂತಿಕಾರಿ ಚಳವಳಿ ಇವುಗಳಿಂದ ತ 
ಸ ವ್ನವಸ್ಥೆ ಬರುತ್ತದೆಂದು ತಿಳಿಸಿದ್ದಾ ಥ್ರ ಜಾನ ವೃವಸೆ 
ಕಳಿತಫಲ ಜಾರಿ ಬೀಳುವಂತೆ ತಟ್ಟನೆ ಒಂದು ದಿವಸ ಉದ ವಿಸುವುದಿಲ್ಲ, 
ಕಾರ್ಮಿಕವರ್ಗದ ಸಂಘಟತ ಕೋರಾಬಓವಿಲ್ಲವೆ ಊಟ ಉರುಳು 
ವುದಿಲ್ಲ, ಹೋರಾಟ ಅಗತ್ಯವಾಗಿದೆ. ಆದರೆ ಅನೇಕವೇಳೆ ಕಾರ್ಮಿಕವರ್ಗ 
ಹೂಡುವ ಚಳವಳಿ ಸಫಲವಾಗದೇ ಇರಬಹುದು. ಬಂಡವಾಳವರ್ಗದಿಂದ 
ಬರುವ ಬಲವಾದ ಪ ಪ್ರತಿಭಟನೆಯನ್ನು ಎದುರಿಸಲು ಅಶಕ್ಕವಾಗಿ ಕಾರ್ಮಿ 
ಕನರ್ಗ ಅನೇಕವೇಳೆ ಸೋತಿದೆ. 


ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿರುವ ವಾಸ್ತವಿಕ ಆರ್ಥಿಕ ಪರಿಸ್ಥಿತಿ 
ಕಾರ್ಮಿಕವರ್ಗದ ಚಳವಳಿಯನ್ನು ನಿರ್ಧರಿಸುತ್ತದೆ ಜೊತೆಗೆ ಬಂಡವಾಳ 
ಶಾಹಿ ರಾಷ್ಟ್ರಗಳು ಹೊಂದಿರುವ ವಸಾಹಶುಗಳ್ಳು ಲಾಭದಾಯಕ 
ಉದ್ಯಮ, ಗಳಿಸಿರುವ ಸಂಸತ್ತು ಇವುಗಳು ಬಂಡವಾಳಶಾಹಿ ವ್ಯವಸ್ಥೆಗೆ 
ಕಾರ್ಮಿಕವರ್ಗದಿಂದ ಬರುವ ಪ್ರತಿಭಟಿನೆಯನ್ನು ಮುರಿಯಲು ಸಹಾಯಕ್ಕೆ 
ಬರುತ್ತವೆ, ಸ್ವಲ್ಪ ಹೆಚ್ಚು ಕೂಲಿ ವ.ತ್ತು ಇತರ ಸುಧಾರಣೆಗಳು ಕಾರ್ಮಿಕ 
ವರ್ಗದಲ್ಲಿ ತೃಪ್ತಿ ಮನೋಭಾವವನ್ನು ತರುತ್ತವೆ; ವರ್ಗವೈಷಮ್ಯದ 
ಶೀಕ್ಷಣತೆಯನ್ನು ಕಡಿನೆ ಮಾಡ.ತ್ರವೆ, ಕಾರ್ಮಿಕವರ್ಗ ಸುಧಾರಕ 
ತತ್ತ್ವಕ್ಕೆ ನ:ನಸೋಲುತ್ತದೆ ಮತ್ತು ಕ್ರಾಂತಿಕಾರಿ ಚಳವಳಿಯ ಪಥದಿಂದ 
ದೂರ ಸರಿಯುತ್ತದೆ. ಇದರಿ:ದಾಸಿ ಬಂಡವಾಳಶಾಹಿ ವ್ಯವಸ್ಥೆಯ 
ಪತನ ಸ್ವಲ್ಪಕಾಲದನರೆಗೆ ಮುಂಡಕ್ಕೆ ತಳ್ಳುತ್ತದೆ. ಆದರೆ ಬಂಡವಾಳ 
ಶಾಹಿವ ವಸ್ಥೆ ಜನ್ಮನಿತ್ರಿರುವ ವಿರಸಗಳು ಬಂಡವಾಳಶಾಹಿ ವೈನಸ್ನಯುನ್ನು 
ಬಿಕ್ಕಟ್ಟಿ ಗೆ ಸಿಕ್ಕಿ ಸುತ್ತ, ಇರುತ್ತ ಗಾ ಎಲ್ಲೆಲ್ಲ ಬಂಡವಾಳಶಾಹಿ ವ ವಸ್ಥೈ 
ಬಿಕ ಿಟ್ಟನ ಲ್ಯ ತಿಯಿಂದ ಪಾರಾಗಲು ಅಸಮರ್ಶವಾಗಿದೆಯೋ ಮತ್ತು 
ಬಂಡವಾಳಶಾಹಿ ವ್ಯವಸ್ಥೆ ಯ ವಿರುದ್ಧ ಎದ್ದಿರುವ ಕಾರ್ಮಿಕರ ಚಳವಳಿ 


(1 ಪುಟ ೧೪ ೧೪೮ ನೋಡಿ. 
12 


೧೭೮ ವೈಜ್ಞಾನಿಕ ಸಮಾಜವಾದೆ 


ಯನ್ನು ಅಡಗಿಸಲು ಬಂಡವಾಳವರ್ಗ ಅಶಕ ಕ.ವಾಗಿದೆಯೋ ಮತ್ತು ಸಮಾ 
ಜವಾದಿ ವ್ಯವಸ್ಥೆಯನ್ನು ಸ್ಥಾಪಿಸಲು ಥ್ರೇಯಪ್ಪೆ ಪೊರಿತವಾದ "ವ್ಯವಸ್ಥಿತ 
ಕಾರ್ಮಿಕವರ್ಗದ ಸಂಘಟನೆ ಇರುವುದೋ ಅಲ್ಲೆಲ್ಲಾ PEEL, ಚಳ 
ವಳಿ ವಿಜಯಗಳಿಸುತ್ತದೆ. ಉಳಿದಕಡೆ ಕಮ್ಯೂನಿಸ್ಟ್‌ ಪಕ್ಷ ಬಂಡವಾಳ 
ವರ್ಗದ ಎದುರು ಕಕ್ಸಿಯಾಗಿ ನಿಲ್ಲುತ್ತ ದೆ. 
ವೈಜ್ಞಾನಿಕ ಸಮಾಜವಾದ ಕೇವಲ ಕ್ಲೆ ಗಾರಿಕೆಯಲ್ಲಿ ಮುಂದುವರಿದ 
ರುವ ಬಂಡವಾಳಶಾಹಿ ರಾಷ್ಟ್ರಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಎಂಬ 
ವಾದ ವಾರ್ಕ್ಸ್‌ವಾದವನ್ನು ಸಂಕುಚಿತಗೊಳಿಸುವ, ಬಂಡವಾಳಶಾಹಿ ವ್ಯವ 
ಸ್ಕೈಯ ಚಲನವಲನೆಗಳ ಬಗ್ಗೆ (the law of motion) ಮಾರ್ಕ್ಸ್‌- 
ಏಂಗ್ಲಲರು ಇತ್ತಿ ರುವ ವಿವರಣೆಯನ್ನು ನಿರ್ಲಕ್ಷಿಸುವ ಮತ್ತು ಮಾಕ್ಸ್‌ ೯ 
ಎಂಗೆಲ್ಪರ ವಾದದ ಪ್ರತಿಷಾದನಾನಂತರ ಬಂಡವಾಳಕಾಹಿ "ವ್ಯವಸ್ಥೆ ಮ್ಲ 
ಉಂಟಾಗಿರುವ ಬದಲಾವಣೆಗಳನ್ನು ಪರಿಗಣಿಸುವ ದೃಷ್ಟಿ ಕೋಫವಾಗುತ್ತ ದೆ 
ಮೊದಲನೆಯದಾಗಿ ಬಂಡತಾಕಾಜಿ ವ್ಯವಸ್ಥೆಯ ಲಕ್ಷಣಗಳು 
ಕೈಗಾರಿಕೆಯಲ್ಲಿ ಮುಂದ;ವರಿದ ಮತ್ತು ಕಾರ್ಮಿಕವರ್ಗ ಇರುವ 
ಆರ್ಥಿಕವ್ಯವಸ್ಥೆಗೇ ಮಾಸಲಲ್ಲ. ದುಡಿಮೆಯವರಿಂದ ಉತ್ಪಾದನೆ ನಡೆದು 
ಲಾಭದೃಷ್ಟಿಯಿಂದ ಮತ್ತು ಮಾರುಕಟ್ಟೆಯ ದೃಷ್ಟಿಯಿಂದ ಸರಕುಗಳು 
ಎಲ್ಲೆಲ್ಲಿ “ತಯಾರಾಗುತ್ತಿ, ವೆಯೋ ಅಲ್ಲೆಲ್ಲಾ ಬಂಡವಾಳಶಾಹಿ ವ್ಯವಸ್ಥೆಯ 
ಲಕ್ಷಣಗಳು ಇವೆ. ಆದುನಿಕ ಬೇಸಾಯ ಬಂಡವಾಳಕಾಹಿ ಬೇಸಾಯದ 
ರಂಗವಾಗಿದೆ. ಮಾರುಕಟೆಯ ದೃಷ್ಟಿಯಿಂದ ಉತ್ಪಾದನೆ ನಡೆಯುತ್ತಿದೆ. 
ಉತ್ಪಾದನಾ ಸಾಧನವಾದ ಭೂಮಿ ಜಮಿಾನ್ಹಾ ರನರ್ಗಕ್ಕೆ ಸೇರಿದ್ದಾ ಗಿ, 
ಶೋಷಣೆಗೆ ಸಿಲುಕಿರುವ ಅಗಾಧ ರೈತಸ್ತೋಮವಿದೆ. 
ಎರಡನೆಯದಾಗಿ, ಕೈಗಾರಿಕಾ ರಾಷ್ಟ್ರಗಳು ಕೈಗಾರಿಕಾ ರಾಷ್ಟ್ರಗ 
ಳಾಗಿಯೇ ಜನಿಸಿದವು ಮತ್ತು ಮುಂದೂ ಇರುವುವು, ವ್ಯವಸಾಯವೇ 
ಪ್ರಾಧಾನ್ಯವಾಗಿವುಳ್ಳ ರಾಷ್ಟ್ರಗಳು ಮತ್ತು ಹಿಂದುಳಿದ ರಾಷ್ಟ್ರಗಳು 
ಮುಂದೆಯೂ ಸಹ ಹಾಗೇ ಇರುವುವು-ಎಂಬ 'ತಪ್ಪುಭಾವನೆ ಮಾರ್ಕ್ಸ್‌ವಾದ 
ವನ್ನು ಅಪಾರ್ಥಮಾಡಿಕೊಳ್ಳು ವುದಕ್ಕೆ ಕಾರಣವಾಗಿದೆ, ಈ ತಪ್ಪು ನಿವಿಧಜೀಶ 
ಗಳಲ್ಲಿರುವ "ಅಸಮ ಬೆಳವಣಿಗೆ (The law of uneven dis 
ment) ನಿಯಮವನ್ನು ನಿರ್ಲಕ್ಷಿಸುವಂತೆ ಮಾಡಿದೆ. ಯಾವ ರಾಷ್ಟ್ರವೂ 


ಸಮಾಜವಾದ ಮತ್ತು ಭಾರತ ೧೭೯ 


ಆರಂಭದಿಂದ ಕೆ.ಗಾರಿಕಾರಾಷ್ಟ ಕ್ರೈ ವಾಗಿರಲಿಲ್ಲ; ಕ್ರಮೇಣ ಕೈಗಾರಿಕಾ ಮುಂ 
ದೋಟಿ ಮತ್ತು ಗೆ ಗಾರಿಕಾ ಬಂಡವಾಳಶಾಹಿ ವ್ಯವಸ್ಥೆ ಕಲವು ದೇಶಗಳಲ್ಲಿ 
ಬಂದಿಶು. ವು ತತಮಾನಗಳ ಹಿಂದೆ ಪ್ರಪಂಚದ ಎಲ್ಲಾ ರಾಷ್ಟ್ರಗಳ 
ಮುಖ್ಯ ಕಸಬು ವೃವಸಾಯನೆ € ಆಗಿ ಉಳಿದಿತ್ತು. ಈಗ ನೋಡುವುದಾ 
ದರೆ ನ್ಯವಸಾಯವೇ ಪ್ರ ಹ ಪ್ರಧಾನ್ಯವಾಗಿರುವ ಮತ್ತು ಇುಂದುಳಿದ ರಾಷ್ಟ್ರಗಳಲ್ಲೂ 
ಸಹ ಕೈಗಾರಿಕೆ ಮುಂದುವರಿದು ಕೈಗಾರಿಕಾ ಬಂಡವಾಳಶಾಹಿ ವ್ಯವಸ್ಥೆ 
ಆಚರಣೆಗೆ ಬಂದಿದೆ. 
ಅಲ್ಲದೆ, ಮಾರಾಟದ ದೃಷ್ಟಿಯಿಂದ ಸರಕುಗಳ ತಯಾರಿಕೆ, ಸ್ಪೈಪೋ 
ಟಿಯ ವ್ಯಾಪಾರ, ಲಾಭದಾಹ, ವಸಾಹತು ಮತ್ತು ಮಾರುಕಟ್ಟಿಗಾಗಿ ಬೇಟ 
ಲಾಭದ ದೃ ಸ್ಟಿಯಿಂದ ಬಂಡವಾಳದ ರಫ್ತು ಎಲ್ಲಾ _ರಾಷ್ಟ್ರಗಳನ್ನೂ ಒಂದೇ 
ಜಾ 'ಆರ್ಥಿಕವೆ ವಸ್ಥೆಯ ಸರಪಣಿಗೆ ಕೊಂಡಿಗಳಂತೆ ಬೆಸೆದಿವೆ. 
ಕೆಲವು ಶತಮಾನಗಳ ಬಂದಿ ರಾಷ ಗಳ ಆರ್ಥಿಕವ್ಯವಸ್ಥೆ ಯಲ್ಲಿ ಇದ್ದ 
ಸ್ವಯಂಪೂರ್ಣಿತೆ ಮತ್ತು ಇತರ ರಾಷ್ಟ್ರ ಗಳೊಡನೆ ಇದ್ದ ಅ ಅಲ್ಪ ಸ್ಪಲ್ಪದ 
ವ್ಯಾಪಾರ ಸ ಸಂಬಂಧೆ ಇವುಗಳು ನತಿಸಿರೆ. ಬಂಡವಾಳಶಾಹಿ ವ್ಯವಸ್ಥೆ “ತನ್ನ 
ಚಲನನಲನಗಳಿಂದ ಹ್ರಪಂಚದ ಎಲ್ಲಾ ರಾಷ್ಟ ಗಳನ್ನೂ ಒಂದಾಗಿ 
ಮಾಡಿದೆ. ಒಂದು os ರಾಷ್ಟ್ರದಲ್ಲಿ ಜಾ ಹಿ ಉತ್ಪಾ 
ದನಾಕ್ರಮದಲ್ಲಿ ಉಂಟಾಗುವ ಏರಿಳಿತಗಳು ಎಲ್ಲಾ ರಾಸ್ಟ ಗಳಿಗೂ ತಟ್ಟು 
ತ್ತವೆ, ಒಂದು ಬಂಡವಾಳಶಾಹಿ ರಾಷ್ಟ್ರ ಮಾಜಿಗುವ' | ತಿಗ ಬಂದರೈ 
ಅದು ಮುಳುಗುವುದರ ಜೊತೆಗೆ ಇತರ ಬಂಡವಾಳಶಾಹಿ ರಾಷ್ಟ ಕ್ರಗಳನ್ನೂ 
ಸಹ ಎಳೆದುಕೊಂಡು ಮುಳುಗುತ್ತದೆ 
ಬ ತಾಲ ಬಂಡವಾಳಶಾಹಿ ವ್ಯವಸ್ಥೆಯ ಬಗ್ಗೆ ತಮ್ಮ 
ವಿನುರ್ಶೆಯನ್ನು ಪ್ರಕಟಿಸಿದಾಗ ಕೈಗಾರಿಕಾ ಬಂಡವಾಳಶಾಹಿ ವ ವಸ್ಥೆ 
(lads Cl ಅಷ್ಟಾಗಿ ಪ್ರಪಂಚದ ಎಲ್ಲ ಕಡೆಯಲಿ 
ಪ್ರಸರಿಸಿರಲಿಲ್ಲ. ಮೊಟ FS ೧ ಇಂಗ್ಲೆ ೦ಡಿನಲ್ಲಿ ಅವತರ 
ಷಾ ಹೊಂದಿದ್ದ ಕ್ಸ ಗಾರಿಕಾ ಬಂಡವಾಳಶಾಹಿ ವ ನಸೆಯ ಕುಹರ 
ಅವರ ಕರ್ತವ್ಯ ಹ್‌ ತಮ್ಮ ನಿಮರ್ಶೆಯೆ ಮೂಲಕ ಬಂಡವಾಳಶಾಹಿ 
ವ್ಯವಸ್ಥೆಯ ಚಲನಾನಿಯನುನನ್ನು ಸತ್ತೆ ಹಚ್ಚೆ ದರು. ಕೈಗಾರಿಕಾ ಬಂಡ 
ವಾಳಶಾಹಿ ವ್ಯವಸ್ಥೆ ವಿರಸಪೂರಿತವಾದದ್ದೆ ed ಕಾರ್ಮಿಕನರ್ಗದ ತೋಷ 


೧೮೮೦ ವೈ 


ಣೆಗೆ ಮಸ್ತು ದುಃಸ್ಥಿತಿಗೆ ಬಂಡವಾಳಶಾಹಿ ವ್ಯವಸ್ಥೆಯೇ ಕಾರಣವೆಂದೂ 
ತೀರ್ಮಾನಕ್ಕೆ ಬಂದರು. ವಸಾಹತುಗಳಿಗಾಗಿ ಬೇಟಿ, ಪೈಪೋಟಿ, ಬಂಡ 
ವಾಳದ ರಫ್ತು ಮತ್ತು ಯುದ್ಧಗಳು ಇವೇ ಬಂಡವಾಳಶಾಹಿ ವ್ಯವಸ್ಥೆ ವಿರಸ 
ಗಳಿಂದ ಪಾರಾಗಲಿಕ್ಟೈೆ ಹುಡುಕುವ ಮಾರ್ಗವಾಗುವುದೆಂದರು,. ಜನ 
ಸಮುದಾಯದ ನಿತ್ಯ ವನ ದಿನೇ ದಿನೇ ಅಫೋಗತಿಗೆ ಇಳಿದು ಕಾರ್ಮಿ 
ಕವರ್ಗದ ಕ್ರಾ ಂತಿಕಾರಕ ಹೋರಾಟ ಮೂಡುವುದೆಂದರು ; ಹಾಗೆಯೇ 
ಸಮಾಜವಾದದ ಆಗಮನವೂ ಅನಿವಾರ್ಯವೆಂದರು, 
19 ನೇ ಶತಮಾನದ ಬಂಡವಾಳಶಾಹಿ ವ್ಯವಸ್ಥೆಯ ಇತಿಹಾಸ 
ಮಾರ್ಕ್ಸ್‌--ಏಂಗಲ್ಲರ ನಿಮರ್ಶೆಯನ್ನು ಸಮರ್ಥಿಸಿದೆ. ಬಂಡವಾಳಶಾಹಿ 
ವಸ್ಥೆ ಎಲ್ಲ ದೇಶಗಳಿಗೂ ವಿಸ್ತರಿಸದಂತೆ ವಿರಸಗಳೂ ಆದನ್ನು ಹಿಂಬಾಲಿ 
ಸಿವೆ. ವ್ಯವಸಾಯ ಮತ್ತು ಕೈಗಾರಿಕೆ ಈ ಎರಡು ಕ್ಷೇತ್ರಗಳಲ್ಲೂ ಬಂಡ 
ವಾಳಶಾಹಿ ಉತ್ಪಾದನಾ ಕ್ರಮವು ಬಂದಿದ್ದೆ. ಬಂಡವಾಳ ವ್ಯವಸ್ಥೆ ಜನ್ಮ 
ಇತ್ತಿರುವ ಕೈಗಾರಿಕಾ ಕಾರ್ಮಿಕವರ್ಗ ಭೂಮಿ ಇಲ್ಲದ ನಿರ್ಗತಿಕ ರೈತಾಪಿ 
ವರ್ಗ ತಮ್ಮ ಶೋಷಣೆಯನ್ನು ಕಂಡಿವೆ. ಬಂಡವಾಳವರ್ಗ ಮತ್ತು 
ಕಾವಿ೯ಕವರ್ಗ ವರ್ಗವೈಷಮ್ಯವನ್ನು ತಾಳಿ ಎದುರು ಬದರಾಗಿ ನಿಂತಿವೆ. 
ಉತ್ಪಾದನಾ ಸಾಧನಗಳಲ್ಲಿ ವ ಖಾಸಗೀ ಸಾಮ್ಯದ ವಿರುದ್ಧ ಕಾರ್ಮಿಕ 
ವರ್ಗ ಚಳವಳಿಯನ್ನು ಹೂಡಿದೆ; ಬಂಡವಾಳವರ್ಗ ಸ್ನಾಮ್ಯದ ರಕ್ಷಣೆಗಾಗಿ 
ನಿಂತಿದೆ... 17-18ನೇ ಶತಮಾನಗಳಲ್ಲಿ ನಿರಂಕುಶ ಪ್ರಭುತ್ತದ ವಿರುದ್ಧ 
ಮ.ಂದಾಳುತ್ತ ವಹಿಸಿದ್ದ ಬಂಡವಾಳವರ್ಗ ಪ್ರಕಿಗಾಮಿಯಾಗಿದೆ. 
ಕಾರ್ಮಿಕನರ್ಗ ಸಮಾಜವ.ದೀ ಪತಾಕೆಯನ್ನು ಹಾರಿಸಿದೆ. 
ಮಾರ್ಕ್ಸ್‌-ಏಂಗಲ್ಸರನುತರ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಉಂ 
ಟಾಗಿರುವ ಬದಲಾವಣೆಗಳನ್ನು ನಿರ್ದೇಶಿಸಿ ವೈಜ್ಞಾನಿಕ ಸಮಾಜವಾದದ 
ವಿಶ್ವವ್ಯಾಪ್ತಿ ಸ್ವರೂಪವನ್ನು ಲೆನಿನ್‌ ವಿಶದಪಡಿಸಿದನು,: ಇಪ್ಪತ್ತನೆ ನೇ ಶತ 
ಮಾನದಲ್ಲಿ ವಿರಸಪೂರಿತವಾಗಿರುವ ಬಂಡವಾಳಶಾಹಿ ವ್ಯವಸ್ಥೆ ಸಾಮ್ರಾ 
ಜ್ಯವಾದಿೀ ಬಂಡವಾಳಶಾಹಿ ವ್ಯವಸ್ಥೆಯಾಗಿ (Imperialism-The 
Highest stage of capitalism) ಮಾರ್ಸಾಟು ಹೊಂದಿ ಎಲ್ಲಾ 
(1) ಲೆಸಿನ್ನನ;--" ಸಾಮ್ರಾ ಜೃ ಲಹಿ- ಬಂಡವಾಳ ಾಹಿ ವ್ಯವಸ್ಥೆಯ ಆತ್ಮ 
ನತ ಮಟ್ಟ” ಎಂಬ ಬರೆಹ, 


ಜ್ಞಾನಿಕ ಸಮಾಜವಾದ 


ಸಮಾಜವಾದ ಮತ್ತು ಭಾರತ ೧೮ಗಿ 


ಬಂಡವಾಳಶಾಹಿ ರಾಷ್ಟ್ರಗಳನ್ನೂ ಪರಸ್ಪರವಾಗಿ ಬಂಧಿಸಿರುವುದಾಗಿ ತಿಳಿಸಿ 
ದನು. ಆರ್ಥಿಕ ವಿರಸಗಳಿಂದ" ಸಾಡಿಗಲಿಕೆ ಯುದ. ಸಿದತೆ ಅಥವಾ 


ಯುದ ಸಾಮ್ರಾಜ್ಯವಾದಿ ಬಂಡವಾಶಾಹಿ ವ್ಯವಸ್ಥೆಗೆ ಉಳಿದಿರುವ ಒಂದೇ 
ವಣರ್ಗವೆಂನು ತಿಳಿಸಿದನು, ಸಾಮ್ರಾ ಜ್ಯ ಭಷ ಯುದ್ದ 19ನೇ ಶತ 
ಮಾನದಲ್ಲಿದ್ದ ಂತೆ ಒಂದೆರಡು ed ರಾಷ್ಟ "ಗೆ ಸಂಬಂ 
ಧಿಸಿರುವ ಪ್ರಾದೇಶಿಕ ಯುದ್ದವಾಗನೆ ಪ್ರ ್ರಸಂಚದ ಎಲ್ಲಾ ಘಿ 
ರಾಷ್ಟ್ರ ಗಳನ್ನು ಸುತ್ತುವರಿದು ವಿಶ್ವ ಯುದ್ಧ ವಾಗಿರುವುದಾಗಿ ತಿಳಿಸಿದನು. 
ಬೇಸತ್ತ ಕಾರ್ಮಿಕವರ್ಗ, ಕೈತವರ್ಗ ವ.ತು ನಿ ಪ್ರಾಜ್ಯರವರ್ಗ ಬಂಡವಾಳ 
ಶಾಹಿ ವ್ಯವಸ್ಥೆಯ ನಿರ್ಮೂಲಕ್ಕಾಗಿ ಕ್ರಾಂತಿಕಾರಕ ಪ್ರತಿಭಟನೆಯನ್ನು 
ಹೊಡುವುದೆಂದನು. ಇಂತಹ ಕ್ರಾಂತಿಕಾರಕ ಸನ್ನಿವೇಶದಲ್ಲಿ ಜನಸಮು 
ದಾಯವು ಕಾರ್ಮಿಕವರ್ಗದ ವನಿಂದಾಳತ್ವದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ 
ಯನ್ನು ವಿನಾ ಶಗೊಳಿಸುವುದು ಎಲ್ಲೆಡೆಯಲ್ಲಿಯೂ ಸಾಧ್ಯ. ಹಿಂದುಳಿದ 
ರಾಷ್ಟ್ರ ೨ ಅಥವಾ ಮುಂದುವರಿದಿರುವ ರಾಷ್ಟ್ರ ಎಂಬ ವ ; ತ್ಯಾಸವನ್ನು 
ಸಾವ್ರ ವಾದಿ ಬಂಡವಾಳಶಾಹಿ ವ್ಯವಸ್ಥೆ ತೊಡೆದುಹಾ ಕಿ ಸಾಮ್ರಾ 
ಜ್ಯವಾದ ಬಂಡವಾಳಶಾಹಿ ವ್ಯವಸ್ಥೆಯ ಸರಪಣಿಯಲ್ಲಿ ಅತಿ ಬಲಹೀನ 
ಕೊಂಡಿಯು ಕಿತ್ತು ಕಾರ್ಮಿಕವರ್ಗದ ಕ್ರಾಂತಿ ವಿಜಯವಾಗಲು ಸಾಧ್ಯ 
ನಿಡೆ. ಹಿಂದುಳಿದ ಮತ್ತು ವ್ಯವಸಾಯನೇ ಪ್ರಾಧಾನ್ಯ ವಾಗಿದ್ದ ರಷ್ಯಾದೇಶ 
ದಲ್ಲಿ ಕಾರ್ಮಿಕವರ್ಗ ನಡೆಸಿದ ಮಹಾಕ್ರಾಂತಿ ಲೆನಿನ್ನನ ಭನುರ್ತೆಯನ್ನು 
ಸವ.ರ್ಥಿಸಿಡೆ. ಲೆನಿನ್ನನ ಅನುಯಾಯಿ ಸಾಲಿನ್‌ “ತಿನಿರ್ನ ವಾದವನ್ನು 
ಮುಂದುವರಿಸಿ ಏಕಮಾತ್ರ ದೇಶದಲ್ಲಿ ಸಮಾಜವಾದೀ ವ್ಯವಸ್ಥೆ ಯ ಸ್ಥಾ ನನೆ 
ಮತ್ತು ಅದರ ಅಭಿವೃದ್ಧಿ "ಸಾಧ್ಯವೆಂಬುದನ್ನು ಸೋವಿಯಟ್‌ ಸಮಾಜವಾದಿ 
ರಾಷ್ಟ್ರ )ದ i; ಮೂಲಕ ಪ್ರದರ್ಶಿಸಿದನು. 3 

ಫೌರ್ವಾತ್ಮ ದೇಶಗಳಲ್ಲಿ ವೆ ಜ್ಞ್ಯಾಧಿಕ ಸಮಾಜವಾದದ ವ್ಯಾಸನೆಯ 
ಬಗ್ಗೆ ಕೆಲವು ವೃತ್ತಗಳಲ್ಲಿ ಜಿಜ್ಞಾಸೆ ಇದೆ. ಅದೇನೆಂದರೆ ವೈಜ್ಞಾನಿಕ 
ಸಮಾಜವಾದ ನಿಂಡವಾಳಶಾಹಿ ವ್ಯವ ಗೆ ಪ್ರತೀಕಾರ ರೂಪದಲ್ಲಿದ್ದು 
ಪಾಶ್ಚಾತ್ಯ ದೇಶಗಳಲ್ಲಿ ಉದ್ಭ ವಿಸಿದ್ದಾ ಗಿ ಆದ್ದ ರಿಂದ ಸನ ಮಾಜವಾದದ 


ಹ್‌ ಅರ್‌ಾ್‌ 


(1) ಸಾ ಲಿನ್ನನ ಲೆನಿನ್‌ನಾದದ ಸಮಸ್ಯೆಗಳು' ಎಂಬ ಬರೆಹಗಳು ; 
ಮಾಸ್ಕೊ ಸಂಪುಟ 1945, 





ಗಿಲ್‌ ವೈಜ್ಞಾನಿಕ ಸಮಾಜವಾದ 


ವ್ಯಾಸನೆ ಪೌರ್ವಾತ್ಯ ದೇಶಗಳಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯ ಇರುವಿಕೆ 
ಯನ್ನು ಅವಲಂಬಿಸಿದೆ. ಆದಿ ಪೌರ್ವಾತ್ಯ ದೇಶಗಳಲ್ಲಿ ಬಂಡವಾಳ 
ಶಾಹಿ ವ್ಯವಸ್ಥೆ ರೂಪುಗೊಂಡಿಲ್ಲ; ಒಂದು ಪಕ್ಷ ಬಂಡವಾಳವಶಾಹಿ ವೃ ವಸ್ಥೆ 
ಪೌರ್ವಾತ್ಮದೇಶಗಳಲ್ಲಿ ಇರವುದಾದರೂ, ಪೌರ್ವಾತ್ಯ ದೇಶಗಳ ಸಾಂಸ್ಕತಿಕ 
ಹಿನ್ನಲೆ ಮತ್ತು ಆಧ್ಯಾತ್ಮಿಕ ಮನೋಭಾವ ( Spiritual out-look) 
ಬಂಡವಾಳಶಾಓ ಸಿ ತನ್ನ ವಿರಸಗಳನ್ನು ಬಿತ್ತ ಲು ಅವಕಾಶವಿಲ್ಲದ 
ಹಾಗೆ ಮಾಡಿವೆ. ಎರಡನೆ ಯದಾಗಿ, ಸಮಾಜವಾದ ತತ್ತ ವು ಪೌರ್ವಾತ್ಯ 
ಸಾಂಸ್ಕೃತಿಕ ಇತಿಹಾಸದಲ್ಲಿ ಹೊಸದಲ್ಲ; ಬಹಳ ಹಳೆಯದು. ಪಾಶ್ಚಾತ್ಯ 
ದೇಶಗಳಲ್ಲಿ ಈಗ ಅದರ ಆಷಶ್ರ ಕತೆಯ ಬಗ್ಗೆ ಜಹ್ಪ್ಯಾಸಗಳಾಗುತ್ತದ್ದ ನ್‌ 
ಸಮಾಜವಾದೀ ಮನೋಭಾವ, ಸಮಾಜವಾದೀ ವ್ಯವಸ್ಥೆ ನೌ ರ್ನಾತ್ಯ 
ದೇಶಗಳಲ್ಲಿ ಅನಾದಿಕಾಲದಿಂದಲೂ ಇವೆ. ಪೌರ್ವಾತ್ಮ ಬ ಜನಜೀವನದಲ್ಲಿ 
ಸಮಾಜವಾದ ರಕ್ಕಗತವಾಗಿರುವಾಗ ಅದರ ಅವಶ್ಯಕತೆಯ ಬಗ್ಗೆ ಪುನಃ 

ಈಗ ಉಪದೇಶ ನಡೆಯುವುದು ಅನಾವಶ್ಯಕವಾಗಿದೆ. ಮೂರನೆಯದಾಗಿ, 
ಒಂದು ಪಕ್ಷ, ಸಮಾಜವಾದೀ ತತ್ತೆ _ದ ಉಪದೇಶ ಅವಶ್ಯ ಕವಾಗಿ ಕಂಡು 
ಬಂದರೂ "ಮಾಕ್‌ ರ್ಸಿ-ಏಂಗಲ್ಪರುಪ್ರ ಸ ಶಿಪಾದಿಸಿರುವ ಭೌಶಾತ್ಮಿಕ ಸಮಾಜ 
ವಾದಕೆ ಸ್ಥಳವೇ ಇಲ್ಲ, ಪೌರ್ವಾತ್ಯ ದೇಶಗಳಲ್ಲಿ ಅದರಲ್ಲೂ ಭಾರತದಲ್ಲಿ, 
ಆಗಬೇಕಾಗಿದೆ ಶಿಥಿಲವಾಗಿರುವೆ ಧರ್ಮದ ಪುನರುಜಿ (ವನದ ಕೆಲಸ 
ಮಾತ್ರ. ಗಾಂಧೀಜಿಯವರು ಈ ಧರ್ನುದ ಸ [ರೂಪವನ್ನು ಮತ್ತೆ 
ಪ್ರಸಾರ ಮಾಡಿದ್ದಾರೆ. ಭಾರತದ ಧರ್ಮಕ್ಕೆ ಅನುಗುಣವಾಗಿ ರುವಂತಷೆ 
ಸಮಾಜವಾದೀ ತತ್ತ ವನ್ನು ಅನುಷ್ಠಾನಕ್ಕೆ ತರುವುದು ಮಾತ್ರ ಉಳಿದಿದೆ. 


ಪೌರ್ವಾತ್ಮ ದೇಶಗಳಲ್ಲಿ ಅದರಲ್ಲೂ ಭಾರತದಲ್ಲಿ, ಬಂಡವಾಳಶಾಹಿ 
ವ್ಯವಸ್ಥೆ ಇದೆಯೇ ಅಥವಾ ಇಲ್ಲವೇ ಮತ್ತು ಭಾರತದಲ್ಲಿ ಅನಾದಿಕಾಲದಿಂದಲೂ 
ಸಮಾಜವಾದೀ ತತ್ರ ಮತ್ತು ವ ವಸ್ಥೆ ಇದ್ದ ವೇ ಎಂಬ ಪ ಪ್ರತ್ನೆ ಗಳಿಗೆ ಉತ್ತ ರ 
ಬೇಕಾಗಿದೆ. ಉತ್ಪಾ ದನಾ ವಸ್ತು ಗಳಲ್ಲಿ ಖಾಸಗೀ ಸಾ ಮ, ಮಾರುಕಟ್ಟಿ 
ಯಲ್ಲಿ ವಿಕ್ರ ಅಕಾ. ಸರಕುಗಳ 3 ತಯಾರಿಕೆ ಮತ್ತು ರ. | ಹಾಗೆ ತಯಾ 
ರಿಸಲು ಇತರರನ್ನು ಕೂಲಿಗಾಗಿ ನೇವಿ: ಸಿಕೊಳ್ಳು ವುದು ಲಾಭ, ಪೈಪೋಟಿ 
ಇವುಗಳು ಬಂಡವಾಳಶಾಹಿ ವ್ಯವಸ್ಥೆ ವಿಂದು ಕರೆಯಲು ನಿರ್ಜೀಶಿಸುವ ಲಕ್ಷಣ 
ಗಳಾಗಿವೆ. ಅತ್ಯ ಎಂತ ಅನಾಗರಿಕಕಾಲದ ಸಮಾಜ ವ್ಯವಸ್ಥೆಯನ್ನು ಬಿಟ್ಟ ಕಿ, 


ಸಮಾಜವಾದ ಮತ್ತು ಭಾರತ ೧೮೩ 


ಅಂದಿನಿಂದ ಇಲ್ಲಿಯವರೆಗೆ ಉತ್ಪಾದನಾ ವಸ್ತುಗಳಲ್ಲಿ ಖಾಸಗೀ ಸ್ಟಾ ಮ್ಯ 
ಭಾರತದ ಅರ್ಥಿಕ ವಯ ಕಣವಾಗಿದೆ. ಭಾರತದ ಪ್ರಾಚೀನ 
ಮತ್ತು ಮಧ್ಯಮ ಕಾಲಗಳಲ್ಲಿ ಸ್ವಯಂ ಪೂರ್ಣತೆಯ ಕೃಷಿ, ಸ್ವಯಂಪೂರ್ಣ 
ತೆಯ ದುಡಿಮೆ, ಅದಲು- ಬರ ದಲಿನ ವ್ಯಾಪಾರ, ಗೃಹನಿಗಾರಿಕ ಇವೇ ಭಾರ 
ತದ ಆರ್ಥಿಕ ವ ೈವಸ್ಸೆಯ ಆಧಾರಗಳಾಗಿದ್ದವು ಆದರೆ 20 ನೇ ಶತಮಾ 
ನಾನಂತರ ಈ ವ್ಯವಸ್ಥೆ ನಾಗಾಲೋಟದಿಂದ ವಖಿಂದುನರೆದು ಬಂಡವಾಳ 
ಶಾಹಿ ವ್ಯವಸ್ಥೆಯ ಸ್ವರು ಸವನ್ನು ಶಾಳಿನಿ.! ಸಂಚಾರ ಸೌಕರ್ಯ 
ಮತು ಸ್ಮ ವ್ಯಾಪಾರ, ಆಮದು ರಘ , ದೇಶಕ್ಕೆಲ್ಲ ಅನ್ನ ಯವಾಗುವ ರೀತಿಯ 
ಪದಾರ್ಥದ ಬೆಲೆ, ಮಾರುಕಟ್ಟ.' ಮಾರುಕಟ್ಟಿ ಯೆ ಪರಿಸ್ಥಿ ತಿಗನುಗುಣ 
ವಾಗಿ ಉತ್ಪಾದನೆ ಬಂಡವಾಳ "ಶೇಖರಣೆ, ಖಾಸ ಗೀ ಕೈಗ ಗಾರಿಕೋವ್ಯಮ 
ಗಳು, ಕೂಲಿಗಾರವರ್ಗ, ಕೇವಲ ಮಾರಾಟಿಕಾ ಕ್ಸಾಗಿ ಮತ್ತು ಲಾಭದ ದೃಷ್ಟಿ 
ಯಿಂದ ಬೆಳೆಯಲ್ಪಡುವ ಫಸಲುಗಳು, ಸಪೋಟ, ಬ್ಯಾಂಕುಗಳು ಎಲ್ಲವೂ 
ಆಗಮಿಸಿನೆ. ನಮ್ಮ ಆರ್ಥಿಕವ್ಯವಸ್ಥೆ ಯನು ಪ ಪಾಶ್ಚಾತ್ಯ "ದೇಶಗಳ ಆರ್ಥಿಕ 


(ಸ್ರಿ 


ಬ 
ವ್ಯವಸ್ಥೆ ಯೊಡನೆ ಹೋಲಿಸಿದರೆ ಕೈಗಾರಿಕಾ ರಂಗದಲ್ಲಿ ಪಾಶ್ಚಾ ತ್ಯ ದೇಶಗಳು 


ಗಳಿಸಿರುವ ಮುಂದೋಟಿ ಹೊರತು ಮಿಕ್ಫೈಲ್ಲ ಲಕ್ರ ಗಳೂ 1! ಆಗಿವೆ. 
ಪಾಶ್ಚಾತ್ಯ ದೇಶಗಳಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಕ್ರಮೇಣ ವಿರಸಗಳನ್ನು 
ಪ್ರದರ್ಶಿಸಿದ್ದ ರೈ ಭಾರತದಲ್ಲೂ ಸಹ ide ವ್ಯವಸ್ಥೆ ಕ್ರಮೇಣ 
ವಿರಸಗಳನ್ನು ತ್ರ ಸುದತಿ ಸುತ್ತ ಲಿದೆ. 

ಉತ್ಪಾದನಾ ವಸ್ತುಗಳಲ್ಲಿ ಖಾಸಗೀ ಸ್ವಾಮ್ಯ ಭಾರತಡಲ್ಲಿ ಬಹುಪೊರ್ವ 
ಕಾಲದಿಂದಲೂ ಕಂಡುಬಂದಿರುವುದರಿಂದ ಆಧುನಿಕ ಸಮಾಜವಾದಿ ತತ್ತ 
ಅಥವಾ ಸಮಾಜವಾದೀ ವ್ಯವಸ್ಥೆ ಭಾರತದಲ್ಲಿ ಇತ್ತೆಂದು ಪ್ರತಿವಾದಿಸುವುದು 
ಪ್ರಮಾದವಾಗುತ್ತದೆ, ಹಿಂದೆ ಸಮಾಜವಾದದ. ಇತಿಹಾಸವನ್ನು ಈಕ್ತಿ 
ಜವಗ ಹೇಳಿದಂತೆ ಭಾರತದಲ್ಲಿ ಇದ್ದ ದ್ದು ಕಲ್ಪ ನಾಸಮಾಜವಾದ 'ಮಾತ್ರ.. 


(1) ಭಾರತೀಯ ಇತಿಹಾಸದ ಬಗ್ಗೆ ಹೆಚ್ಚು : ಪರಿಶೋಧನೆಯ ಆಗತ್ಯ 
ಬಹಳವಿದೆ, ಅಲ್ಪಸ್ವಲ್ಪ ನಡೆದಿರುವ BR ಬೂ ಇತಿಹಾಸದ ಪುಸ್ತಕ 
ಗಳೂ ಮತ್ತು ಇತ್ತಿ ಟೆ ಭಾರತೀಯ ದೃಷ್ಟಿ ಯಂದ ಬರೆಯಲಾಗಿದೆ ಎಂದರ 
ಹೇಳಲಾದ ಇತಿಹಾಸ ಪುಸ್ತಕಗಳೂ "ಪ್ರಾ ಚೀನ' ಮತ್ತು " ಮಧ್ಯಮ' ಕಾಲಗಳ 
ಅರ್ಥಿಕ ವ, ವಸ್ಥೆ, ಉತ್ಸುದನಾ ಕ್ರಮ ಮತ್ತು ಉತ್ಪಾ ದನಾ ಸಂಬಂಧಗಳ ಬಗ್ಗೆ 


ಗಿ೮೪ ವೈಜ್ಞಾನಿಕ ಸಮಾಜವಾದ 
ಲ ಇ 

ಗಮನವನ್ನೆ € ಕೊಟ್ಟಿ ಲ್ಲ. ಭಾರತೀಯ ಸಂಸ್ಕ ತಿಯ ಹಿರಿಮೆಯನ್ನು ಚಿತ್ರಿಸುವುದ 
ರಲ್ಲೇ ಭಾರತೀಯ ಇತಿಹಾಸಜ್ಞ ರು ತಲ್ಲೀನರಾಗಿ ಜನಜೀವನದ ಆರ್ಥಿಕ “ಅಡಿಪಾ 
ಯಶ ಬಗ್ಗೆ ವಿವರಣೆಯೇ ಇಲ್ಲ. ಇವುಗಳ ಫಲವಾಗಿ ಪ್ರಾಚೀನ ಭಾರತದ ಆರ್ಥಿಕ 
ವ ವಸ್ಥೆಯ ಲಕ್ಷಣಗಳನ್ನು ವಿವರವಾಗಿ ಹೇಳುವುದಕ್ಕೆ ಕಷ್ಟ ವಾಗಿದೆ. 

ಈಗ ವಾಡಿಕೆಯಲ್ಲಿರುವೆಂತೆ ಕೇವಲ ಕಾಲವ ಷ್ಟಿ 2ೊಂಡ ಅಥನ ಆಳಿದ 
ರಾಜ ಮಹಾರಾಜರುಗಳ ಮಾತಾಧಾರದಮೇಲೆ (Religions affiliation) 
ಭಾರಕೀಯ ಇತಿಹಾಸವನ್ನು ಪ್ರಾಚೀನಕಾಲದ ಇತಿಹಾಸ (ಹಿಂದೂ), ವ.ಧ್ಯಮ 
ಕಾಲದ ಇತಿಹಾಸ (ಮಹಮ್ಮದೀಯ), ಆಧುನಿಕಕಾಲದ ಇತಿಸಾಸ (ಬ್ರಿಟಷ್‌) 
ಎಂದು ವಿಂಗಡಿಸುವುದು ಸರ್ವತಾ ತಪ್ಪು. ಹಿಂದೂ ಮತ್ತು ಮಹಮ್ಮದೀಯ 
ಕಾಲದ ಇತಿಹಾಸದಲ್ಲಿ ಹಲವು ಕೆಲವು ವ್ಯತ್ಯಾಸಗಳಿದ್ದರೂ, ರಾಜ್ಯವ್ಯವಸ್ಥೆ, ನ್ಯಾಯ 
ವ್ಯವಸ್ಥೆ, ಜನಜೀವನ, ಇತ್ಯಾದಿ ಒಟ್ಟ ನಲ್ಲಿ ಒಂದೇ ಲಕ್ಷಣನನ್ನ ವ್ಯಕ್ತಪಡಿಸು 
ತ್ರವೆ ಹಿಂದೂ ಸಂಸ್ಕೃತಿಯುಳ್ಳ ಜನರೊಡನೆ ಪರಕೀಯ ಸಂಸ್ಕೃತಿಯುಳ್ಳ 
ಮಹವ ದೀಯ ಜನರು ಕಲೆತನಂತರವೂ ಸಹ, ಕೆಲವು ಮಾರ್ಪಾಡುಗಳನ್ನೊಳ 
ಗೊಂಡ ಹಳೆಯ ಲಾಯಾವಿನ್ಯಾಸಗಳೆ; ಮುಂದುವರೆಯುತ್ತವೆ. ಬಂಡ 
ವಾಳಶಾಹಿ ಉತ್ಪಾದನಾಕ್ರಮ 19-20 ನೇ ಶತಮಾನಗಳಲ್ಲಿ ಆರಂಭವಾಗು 
ವವರೆಗೂ ಜನರ ಅರ್ಸಿಕ ಚೀ ವನ ಪ್ರಾಚೀನಕಾಲದ ಅರ್ಥಿ ಕವ್ಯವಸ್ಥಾ ರೂಪದ್ದೋ 
ಅಥವ ಮಾರ್ಷಾಡುಗಳಿಗೆ ಒಳಪಟ್ಟ ಪ್ರಾ ಚೀನಕಾಲದ ಆಜರ್ಥಿಕವ್ಯ ವಸ್ಥಾರೂಪಡ್ಡೋ 
(ಊಳಿಗನಕಾನ್ಮದ ಅರ್ಥಿ ಕವ್ಯವಸ್ಸೆ)” ಆಗಿದೆ. ಆದುದರಿಂದ ಬಂಡವಾಳಶಾಹಿ 
ವ್ಯವಸ್ಥೆಗೆ ಮನ್ನ ಭಾರತದಲ್ಲಿದ್ದ ಅರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ 
ಪ್ಯವಸ್ಥೆ ಗಳೆ ಆಧಾರದ ಮೇಲೆ ಭಾರತಿ ಯೆ ಇತಿಹಾಸ ಸರಂಪರಿಯನ್ನ ವಿಂಗಡಿಸ 
ಬೇಕು. 

ಪ್ರಾಚೀನ ಭಾರತದ ಇತಿಹಾಸವನ್ನ ಮಾಕ್ಸ್‌*ನಾದದ ದೃಷ್ಟಿಯಿಂದ 
ಪ್ರಥತುಬಾರಿಗೆ ಶ್ರೀ ಡಾಂಗೇ ಅವರು ತಮ್ಮ “ಪಸ ಕವಾದ "6 ಭಾರತ ಆನಾಗರಿಕ 
ಘನನ್ಯೂನಿಸಂನಿಂದ ದಾಸ್ಯಕ್ಕೆ '' ಎಂಬುದರಲ್ಲಿ ಯತ್ನಿಸಿದ್ದಾರೆ. ಹಾಗೆಯೇ 
ಶ್ರೀ ಕೋಸಾಂಬೀ ಅವರೂ ಯತ್ನಿ ಸಿದ್ದಾರೆ. (ಶ್ರೀ ಬಹುಳ ಸಂಕಿನಾರ್ಯರ 
ಟೆ ಒಲ್ಲಾದಿಂದ ಗಂಗಾನದಿಗೆ” ಎ ಬ ಪುಸ್ತಕವನ್ನೂ ಮತ್ತ ಪ್ರಬುದ್ಧ 
ಕರ್ಣಾಟಕದ ಸಂಚಿಕೆಗಳಲ್ಲಿ (ಸಂಪುಟ 36 ; ಸಂಚಿಕೆ 1, 2, 3 ಮತ್ತು 4; 
1954) ಪ್ರಕಟಿವಾಗಿರ.ವ " ಸಂಸ್ಕೃತಿ ವ ತ್ತು ಅದರ ಪುನರುದ್ದಾರ' "ಎಂಬ 


ಲೇಖನೆ ಮೂಲೆಯನ್ನೂ ಸಹ ಈ "ದರ ದಲ್ಲಿ ಓದಬಹುದು) 
ಮಾರ್ಕ್ಸ್‌ ಯೂರೋಪು ಖಂಡದ ಲಿಖಿಶ ಇತಿಹಾಸವನ್ನು ವಿಮರ್ಶೆಗೆ 
ಒಡಪಡಿಸಿ, ಅದು ಪ್ರುಚೀನ, ಊಳಿಗಮಾನ್ಯ ವತ್ತ ಬಂಡನಾಳಶಾಹಿ ವ್ಯವಸ್ಥೆ 


ಯ ಘಟ್ಟಿಗಳಿಂದ ಕೂಡಿರುವುದೆಂದೂ, ಒಂದೊಂದು ಘಟ್ಟಿವೂ ಕ್ರವೀಣ 
ಉದ್ಭವಿಸಿದ್ದಾಗಿದೆ ಎಂದೂ, ಪ್ರತಿ ಘಟ್ಟದಲ್ಲಿರುವ ಉತ್ಪಾದನಾ ಕ್ರಮವೇ 
ಒಂದನ್ನು ಇನ್ನೊಂದರಿಂದ ವಿಂಗಡಿಸುವುದಕ್ಕೆ ಸಾಧ್ಯ ಮಾಡಿಕೊಟ್ಟದೆ ಎಂದೂ, 


ಸಮಾಜವಾದ ಮತ್ತು ಭಾರತ ೧೮೫ 


ತಾಸ ಎ 


ಸಮಾಜ ವಿಕಾಸದಲ್ಲಿ ಬ ಬಂಡವಾಳಶಾಹಿ ಉತ್ಪುದನಃ ಕ್ರಮ ಕಟ್ಟಿ ಕಡೆಯ ಘಟ್ಟ 
ವಾಗಿದೆ ಎಂದೂ, ಬಂಡವಾಳ ಹಿ ವ್ಯವಸ್ಥೆ ಸ ಸಕ್‌ ಇತರ ಫಟ್ಟ ಗಳು ನಶಿಸಿ 
ದಂತೆ ಇದೂ ನಶಿಸುತ್ತದೆಂದೂ, ಅದು ಹಾಗೆ ನಶಿಸಲು ಅದು ಎಡೆಕೊಟ್ಟ ರುವ 
ವಿರಸಗಳೆ: ಕಾರಣನಾಗಿದೆ ಎಂದೂ, ತನ್ನ ಅಂತ್ಯವನ್ನು ತಾನೇ ತಂದುಕೊಳ್ಳು 
ತ್ತಿದೆ ಎಂದೂ, ಬಂಡವಾಳಶಾಹಿ ವ್ಯ ವಸ್ಥೆಯ ಅಂತ್ಯ ಸಮಾಜವಾದೀ ವ್ಯ ವಸ್ತೆ ಸ 
ಆಗಮನಕ್ಕೆ ನಾಂದಿ ಎಂದೂ Wa ಅರರೇ ಶ್ರೀ ಜಾಲೀ ಮತ್ತು 
ಶ್ರೀ ಕೋಸಾಂಬೀ ಅವರು ಉತ್ಪದನಾಕ್ರಮ ನಿತಿ ಅರ್ಥಿಕವ ೪ವಸ್ಥೆಯ 
ಆಧಾರದಮೇಲೆ ಪ್ರಾಚೀನ, ಊಳಿಗಮಾನ್ಯ ವಃತು ಬಂಡವಾಳಶಾಹಿ ಘಟ್ಟಗಳು 
ಭಾರತದ ಇತಿಹಾಸದಲ್ಲೂ ಕಂಡುಬರುತ್ತವೆಂದು ವಾದಿಸಿದ್ದಾ ರೆ 


ಮೇಲ್ಕ ಂಡ ವ ವಾದಕ್ಕೆ ಸಮರ್ಥನೆಯೂ ಸಿಗುತ್ತದೆ. ಕೌಟಲ್ಯನ "ಅರ್ಥಶಾಸ್ತ್ರ' 
ವನ್ನು ಓದಿದರೆ ಪ್ರಾ ಚೀನ ಭಾರತದ ಅರ್ಥಿಕನ್ಯವಸ್ಥೆ ಯಲ್ಲಿ. ದಾಸ್ಯ ಪದ್ಧತಿ 
ಇತ್ತೆಂಬುದು ನ್ಯ ತ. ವಾಗಿ ಕಾಣುತ್ತದೆ. (ಕ ಕೌಟಲ್ಯನ ' ಆರ್ಥಶಾಸ್ತ್ರ', 
ಡಾ. ಕ್ಯ್ಯಾಮಾಶಾಸ್ತ್ರಿ €ಗಳು ಸಂಪುಟ 1951, ಪುಟ 131, 137, ೫11! ನೇ 
ಆಧ್ಯಾಯ ಮತ್ತು ಪುಟ 253, 255, 260). ಆದರೆ ಈ ದಾಸ್ಯಪದ್ಧತಿ ಯೂರೋಪಿ 
ನಲ್ಲಿ ಗುಲಾಮಗಿರಿ ಇದ್ದಂತೆ ಇದ್ದಿ ತೇ, ದಾಸ್ಯಕ್ಕೂ ಜಾತಿ ಸದ್ದತಿಗೂ ಏನು 
ಸಂಬಂಧವಿತ್ತು, ದಾಸ್ಯ ಯಾವ ಕಾಲದಲ್ಲಿ ಕೊನೆಗೊಂಡಿತು, ದಾಸ್ಕ್ಯಕೊನೆಗೊಂಡ 
ಮೇಲೆ ಯಾವ ಆರ್ಥಿಕ ಸಂಬಂಧಗಳು ಬಂದವು, ಭಾರತದಲ್ಲಿ ಊರಳಿಗೆಮಾನ್ಯಪದ್ಧ ತಿ 
ಯೂರೋಪು ಖಂಡದಲ್ಲಿ ಇದ್ದಂತೆ ಇತ್ತೇ ಅಥವಾ ಬೇರೆ ಯಾವ ರೂಪದಲ್ಲಿ 
ಇದಿಕು, ಎಂದು ಆರಂಭವಾಯಿತು, ಇತ್ಯಾದಿಗಳ ಬಗ್ಗೆ ಖಚಿತ ವಿವರಗಳು 
ಇನ್ನೂ ದೊರೆಯಬೇಕಾಗಿವೆ. ಆದುದರೀದ 20 ನೇ ಶತಮಾನಕ್ಕೆ ಹಿಂದೆ ಇಡ 
ರಕತ ೪ನಸ್ನೆಯ ಬಗ್ಗೆ ನಿರ್ವಿವಾದದ ಕೆಲವು ಲಕ್ಷಣಗಳನ್ನು ಮಾತ್ರ ಇಲ್ಲಿ ತಿಳಿಸ 
ಲಾಗಿದೆ, ಒಬ್ಬನ ಹೇಳುವುದಾದರೆ, ಉತ್ಪಾದನೆಯು ಬಹು 10) pe ಉಪಕರ 
ಣಗಳ ಸಹಾಯದಿಂದ ನಡೆಯುತ್ತ ಲಿದ್ದಿತು. ಗುಲಾಮರು (ದಾಸ) ಮತ್ತು 
ಶೂದ್ರರು ಉತ್ಪಾದನೆ ಮಾಡುತ್ತಿದ್ದರು. ಭೂಮಿ: ಖಾಸಗೀ ಸ್ವಾಮ್ಯಕ್ಕೆ ಒಳಪಟ್ಟ 
ದಿತು ಸಿವಲಂಬೀ ಆರ್ಥಿಕ ವ ವಸ್ಥೆ ಇದ್ದಿತು. ರಾಜನಿಗೆ ಸಲ್ಲುತ್ತಿದ್ದ. ಭಾಗ ಚ 
ಹೆಚ್ಚು ವರೀ ಉತ್ಪಾ ದನೆ ಸರಕುಗಳಾಗಿ ಮಾರುಕಟ್ಟೆ ಸಿಯನ್ನು ಪ್ರವೇಶಿಸುತ್ತಿದ್ದಿತು, 
ಫೊ ಕತ ಉತ ಸಡನಾವ್ಯವಸ್ಥೆ10 ವ.ತ್ತು 11ನೇ IRS ಮುಂದು) 
ವರೆಯಿತು. ತದನಂತರ ಪರಕೀಯರಿಂದ ಧಾಳಿ, ಧಾಳಿಯ ಫಲವಾಗಿ ದೇಶದಲ್ಲಿ 
ವಿಪ್ಲವ, ಅವ್ಯವಸ್ಥೆ ಮತ್ತು ಪೂಳೆಯಗಾರಿಕೆ ಇವು ಉತ್ಪಾದನಾ ಸಂಬಂಧಗಳಲ್ಲಿ 
ಹಲವು ಬದಲಾವಣೆಗಳನ್ನು ತಂದವು. ಸಣ್ಣ ಪುಟ್ಟ ರಾಜರುಗಳು ಮತ್ತು ಪಾಳೆಯ 
ಗಾರರು ಭೂ ಮಾಲೀಕರಾದರು., ಜೊತೆಗೆ ಜೋಡಿ, ಇನಾಂ, ಅಗ್ರಹಾರ, 
ಜಹಗೀರ”, ಇತ್ಯಾದಿ ರೂಪಗಳಲ್ಲಿ ಹಲವರು ಭೂಮಿಯನ್ನು ಪಡೆದು ಜರ್ನಾ 





೧೮೬ ವೈಜ್ಞಾ ನಿಕ ಸಮಾಜವಾದ 


ಭಾರತದಲ್ಲಿ ಆಧುನಿಕ ಅಥವಾ ವೈಜ್ಞಾನಿಕ ಸಮಾಜವಾದ ಮೂಡಲು ಪ್ರಬು 
ದ್ಧಾವಸ್ಥೆಗೆ ಬ:ದಿದ್ದ ಬಂಡವಾಳಶಾಹಿ ವ್ಯವಸ್ಥೆ ಯಾಗಲೀ ಅಥವಾ ಅದರ 
ಆವಶ್ಯ ಕತೆಯಾಗಲೀ ಇರಲಿಲ್ಲ ಆದರೆ ಈಗ ಬಂಡವಾಳಶಾಹಿ ಉತ್ಪಾ 
ದನಾಕ್ರಮದ ಮುಂದೋಟರೊಡನೆ ದೇಶ ವಿದೇಶಗಳ ಬಂಡವಾಳಶಾಹಿ 
ವ್ಯವಸ್ಥೆ ವಿಶ್ವ ಬಂಡವಾಳಶಾಹಿ ವ್ಯವಸ್ಥೆಯ ಒಂದು ಭಾಗವಾಗಿದೆ; 
ಆಧುನಿಕ ಸಮಾಜವಾದ ಅದರ ಪಾಶ್ಚಾತ್ಯತೆಯನ್ನು ಕಳೆದುಕೊಂಡು 
ಅಂತರರಾಷ್ಟ್ರೀಯ ವ್ಯಾಪ್ತಿಯನ್ನು ತಾಳಿದೆ ; ಮಾರ್ಕ್ಸ್‌-ಎಂಗಲ್ಪರ 
ವಾದ ಎಲ್ಲಾ ದೇಶಗಳಿಗೂ ಅನ್ವಯವಾಗುತ್ತದೆ. ಕಮ್ಯೂನಿಸ್ಟ್‌ 
ಚಳವಳಿಯು ದೇಶೀಯ ಚಳವಳಿ ಮತ್ತು ಅಂತರರಾಷ್ಟ್ರಿ ಯ ಚಳವಳಿ 


ಎರಡೂ ಆಗುತ್ತದೆ. ಭಾರತದಲ್ಲಿ ಕಮ್ಯೂನಿಸ್ಟ್‌ ಚಳವಳಿ ರಾಷ್ಟ್ರೀಯ 


ದಾರರಾದರು, ಈ ಗ್‌ಲವ್ರ ಮಾರ್ಪಾಡುಗಳಿಂದ ಆಸು ಉತ್ಪಾದನಾಕ್ರಮ 
ವಂತ್ತು ವ್ಯವಸ್ಥೆ ಮೊದಲಿನಂತೆಯೇ ಹತ್ತೊಂಭತ್ತನೇ ಶತಮಾನದ ಅಂತ್ಯದ 
ವರೆಗೂ ಮುಂದುವರೆಯಿತು. ಈಗಲೂ ಸಹ ಪೂರ್ಣವಾ” ನಶಿಸಿಲ್ಲ. 


ಐತಿಹಾಸಿಕ ಭೌತವಾದದ ದೃಷ್ಟ್ರಿ ಯಲ್ಲಿ ಭಾರತದ ಆರ್ಥಿಕ ಇತಿಹಾಸ 
ಆಸಮಬೆಳವಣಿಗೆ ಯ ನಿಯಮಕ್ಕೆ ಒಳಪಟ್ಟದ್ದಾಗಿಯೂ, ವ್ಯವಸಾಯವೇ 
ಪ್ರಾಧಾನ್ಯವಾಗುಳ್ಳ ದೇಶವಾಗಿಯೂ, ಉತ್ಪಾದನಾ ರೀತಿ ಅತಿ ಹಿಂದುಳಿದ 
ಉತ್ಪಾದನಾ ಸಾಧನೋಪಾಯಗಳಿಂದ (The Technique of production) 
ನಡೆಯುತ್ತಿರುವ ದೇಶವಾಗಿಯೂ ಇಡೆ. ಮಾಕ್ಕ್ಸ್‌-ಏಂಗೆಲ್ಪರು ಭಾರತದ 
ಆರ್ಥಿಕ ವ್ಯವಸ್ಥೆಯನ್ನು ಬಹಳಕಾಲ ನಿಂತೆಡೆಯಲ್ಲಿ ನಿಂತಿರುವ (Stagnatory 
and vegetative life) ವ್ಯವಸ್ಥೆ ಎಂದು ತಿಳಿಸಿದ್ದಾರೆ. (ಮಾರ್ಕ್ಸ್ಸ್‌-ಏ:ಗೆಲ್ಲರ 
ಆರಿಸಲ್ಪಟ್ಟ ಬರೆಹಗಳು, ಪುಟ 517). ಇಂತಹ ವೃವಸ್ಥೆಯಲ್ಲಿ ಸಾಮಾಜಿಕ 
ಕ್ರಾಂತಿಯೂ ಬ್ರಿಟಷ್‌ ವ್ಯಾಪಾರಿಗಳು ತವ ಮ್ಮ ಲಾಭವದಾಕ್‌ ದ್ರಷ್ಟಿ ಯಿಂದ ತಂದ 
ಹಜೆಯಂತ್ರ ಮತ್ತು ಅನಿರ್ಬಂಧಿಶವ್ಯಾಪಾರ (Free Trade) ಗಳಿಂದ ಉಂಟಾ 
ಗಿನ A ತಿಳಿಸಿದ್ದಾರೆ (ಪುಟ 517). 
20 ನೇ ಶತಮಾನಾನಂತರ ಭಾರತದ ಅತಿ ಹಿಂದುಳಿದ ಉತ್ಪಾದನಾ ರೀತಿ 
ಬನಲಾವಣೆಗೆ ಒಳಗಾಗಿದೆ. ಬಂಡಷಾಳ ಆರ್ಥಿಕವ್ಯೃವಸ್ಥೆಯ ಲಕ್ಷಣಗಳು 
ವ್ಯವಸಾಯವನ್ನೇ ಪ್ರಾಧಾನ್ಯವಾಗಿ ಹೊಂದಿದ್ದ ದೇಶದ ಆರ್ಥಿಕವ್ಯವಸ್ಥೆಯನ್ನು 
ಸಹಸ ಬಂಡವಾಳಶಾಹಿ ಕೈಗಾರಿಕಾ ಕ್ಷೇತ್ರವೂ ಸಹ ಜೊತೆಯಲ್ಲೇ 
ಬೆಳೆಯುತ್ತಾ ಬಂದಿದೆ. 
(1) 2 ನೇ ಅಧ್ಯಾಯ ನೋಡಿ, 


ಸಮಾಜವಾದ ಮತ್ತು ಭಾರತ ೧೮೭ 


ಮನೋಭಾವವನ್ನು ಹೊಂದಿಲ್ಲವೆಂದು ದೂರುವವರು ಅದರ ಅಂತರ 
ಕಷ ರಾ, ಅರ್ಥಮಾಡಿಕೊಳ್ಳಲು ಇಷ್ಟ ವಿಲ್ಲದವರಾಗಿದ್ದಾರೆ, 
" ವಿವಿಧೆ ದೇಶಗಳ ಕಾರ್ಮಿಕರೇ ಒಂದುಗೂಡಿ' ಎಂದು ಮಾರ್ಕ್ಸ್‌ ನುಡಿ 
ದನ್ನು ಹತೇ ಚಳವಳಿ ಎಲ್ಲೇ ಇರಲಿ ಅದರ ಸ್ವರೂಸ ಒಂದೇ, 
ಬಂಡವಾಳಶಾಹಿ ವ್ಯವಸ್ಥೆಯ ವಿರಸಗಳನ್ನು ನಿರ್ಮೂಲಮಾಡಲು 
ಮಾಕ್ಸ್‌ ೯-ವಿಂಗೆಲ್ಸರು ಸೂಚಿಸಿರುವ ವೆ ಜ್ಞಾ ನಿಕ ತಡೊಟಪಾದದೆ ಮಾರ್ಗ 
ಗ 
ದಿಂದ ಅಥವಾ ಬೇರೊಂದು ವಿಧದ ಸಪಾಜವಾದದ ಮೂಲಕ ಸ ಸ 
ಧರ್ಮ ಸಮಾಜವಾದೆ, ಆಧಾ ತ್ಮ ಸಮಾಜವಾದ್ಕ ಪ್ರಜಾಸತ್ತೆ ಸಮಾಜ 
ವಾದ್ಯ ಗಾಂಧೀ ಸಮಾಜವಾದೆ ಸರ್ಮೋದಯ 5 ಎಂಬ ಪ್ರಶ್ನೆ 
ಉಳಿದಿದೆ. ಐತಿಹಾಸಿಕ ಭೌತವಾದ್ಕ ಹೆಚ್ಚೇ ಮೌಲ್ಯ, ವರ್ಗಹೋರಾಟ್ಕ 
ಕಾರ್ಮಿಕವರ್ಗದ ಕ್ರಾಂತಿಕಾರಕ ಚವಳಿ, ಬಂಡವಾಳಶಾಹಿ ಆರ್ಥಿಕ 
ಮತ್ತು ರಾಜಕೀಯ ವ್ಯವಸ್ಥೆಯ ಮೂಲೋತ್ಪಾಟನೆ, ಕಾರ್ಮಿಕ ವರ್ಗದ 
ಏಕ್ಕ ಪ್ರಭುತ್ವ ಮಾರ್ಕ್ಸ್‌ ವಾದದ ಲಕಣಗಳಾಗಿವೆ. ಉತ್ಪನ್ನ ಸಾಧನಗಳ 
೫೩1೩ ಬಂಡವಾಳವರ್ಗದ ನಿರ್ಮೂಲ ಬ ಚ100%8 
ಬರುವ ಪ್ರತಿಭಟನೆಯನ್ನು ಮುರಿಯಲಿಕ್ಕಾಗಿ ಇರುವ ಕಾರ್ಮಿಕನರ್ಗದ 
ಏಕೈಕ ಪ್ರಭುತ್ವ, ವರ್ಗರಹಿತ ಮತ್ತು ಶೋಷಣಾರಹಿಶ ಸಮಾಜವ್ಯವಸ್ಥೆ, 
ಉತ್ಪಾದನೆ ಹೆಚ್ಚಿಸಲು ಯೋಜನೆಗಳು, ಸಮಾಜ ಸಮಸ್ಯೆಗಳ ಬಗ್ಗೆ ವೈಜ್ಞಾ 
ನಿಕಮನೋಭಾದ, ನಿಜ್ಞಾ ನದ ಬಳಕೆ ತಾಂತ್ರಿಕಮುಂದೋಟ ಇವೇ 
ಸಮಾಜವಾದಿ! ವ್ಯವ ಸ್ಥಯಾಗಿವೆ ಬಂಡವಾಳಶಾಹಿ ವ್ಯವಸ್ಥೆಯ ವಿರಸ 
ಗಳು ಸಮಾಜವಾದೀ ವ್ಯವಸ್ಥೆ ಯನ್ನು ಅವಶ್ಯ ಕವಾಗಿಯೂ ಅನಿನಾರ್ಯ 
ವಾಗಿಯೂ ಹಾಡಿವೆ. 


ಆದುದರಿಂದೆ ಸಮಾಜವಾದೀ ವ್ಯವಸ್ಥೆ ಯ ಸ್ಥಾಪನೆ 
ಬೇರೆ ಯಾವ ಹೆಸರಿನಲ್ಲೇ ನಡೆಯಲಿ- ಸಮಾಜವಾದೀ ಮಾಜ 
ರಿಯ ಸಮಾಜ ರಚಸೆ ಎಂದೇ ಇರಲಿ- ಉತ್ಪಾದನಾ ವಸ್ತು 
ಗಳ ಮೇಲಿರುವ ಖಾಸಗೀ ಸ್ವಾಮ್ಮದ ಬಗ್ಗೆ ಮತ್ತು ಬಂಡವಾಳ 
ವರ್ಗದ ನಿರ್ಮೂಲದ ಬಗ್ಗೆ ಯಾವ ಧೋರಣೆಯನ್ನು ಮತ್ತು 
ಕಾರ್ಯೆಕ್ರಮಷನ್ನು ಅಧಿಕಾರದಲ್ಲಿರುವ ವರ್ಗ ಕೈಗೊಳ್ಳುತ್ತ 
ನೆಬುಡು' ಮುಖ್ಯ ನಾಹದ್ದು. ಈ ನಿಷಯಗಳ ಬಗ್ಗೆ ಚಿತ ಅಭಿ 


೧೮೮ ವೈಜ್ಞಾ ನಿಕ ಸಮಾಜವಾದ 


ಪ್ರಾಯವನ್ನು ವ್ಯಕ್ತಪಡಿಸದೆ ಕೇವಲ ವರ್ಗರಹಿತ ಮತ್ತು ಶೋಷಣಾ 
ರಹಿತ ಸಮಾಜ ವೈವಸ್ಥೆಯ ರಚನೆ ನಮ್ಮ ಗುರಿಯೂ ಸಹ ಆಗಿದೆ ಎಂದು 
ಉದ್ರೋಷಿಸಿದರೆ ಸಾಲದು. : ಬಯಕೆ ಸಮಾಜವಾದೀ ವ್ಯ ವಸ್ಥೆ 
ಯನ್ನು ತರುವುದಿಲ್ಲ. ಕಾರ್ಯಕ್ಷೇತ್ರದಲ್ಲಿ ಮತ್ತು ಇಟು? 
ರಂಗದಲ್ಲಿ ಕೈಗೊಳ್ಳುವ ಆರ್ಥಿಕನೀತಿ ಉತ್ಪಾ ದನಾಸಾಧ್ಯನಗಳ 
ಸಮಾಜೀಕರಣವನ್ನೂ, ಬಂಡವಾಳವರ್ಗದ ನಿರ್ಮಲವ 
ಶರುತ್ತದೆಯೇ ಅಥವಾ ಇಲ್ಲವೇ ಎಂಬುದೇ ತಿರುಳು, ಮತ್ತು 
ಇಷನ್ನು ತರಬಲ್ಲ ಕ್ರಾಂತಿಕಾರ ಕಾರ್ಮಿಕವರ್ಗ ಅಧಿಕಾರದಲ್ಲಿ 
ದೆಯೇ ಎಂಬುದು ಮುಖ್ಯವಾದದ್ದು. ಹಾಗ್ಲದೆ ಧರ್ಮದ ಚ್ಯುತಿ 
`ಯಿಂದ, ದಾನ ಧರ್ಮಗಳು ಇಲ್ಲದಿರುವುದರಿಂದ, ಬಂಡವಾಳವರ್ಗ ಇತರರ 
ಪರವಾಗಿ ಸ್ವಾಮ್ಯವನ್ನು ಹೊಂದಿದೆ ಎಂಬುದನ್ನುಅದು ಮರೆತಿರುವುದರಿಂದ, 
ಅಜ್ಞಾನದಿಂದ, ಅತಿಯಾಸೆಯಿಂದ ಲೋಪಗಳು ಬಂದಿವೆ ಎಂದು ಹೇಳುವು 
ದಾದರೆ ಬಂಡವಾಳಶಾಹಿ ವ್ಯವಸ್ಥೆ ಸ್ವಲ್ಪವೂ ಕದಲದೆ ಮುಂದುವರಿಯು 
ವುದರಲ್ಲಿ ಸಂದೇಹವೇ ಇಲ್ಲ ಮೇಲಾಗಿ ಸಮಾಜವಾದವನ್ನು ಧರ್ಮ 
ಚ್ಛುತಿಗೆ ದಾನ ಧರ್ಮಗಳ ಚ್ಯುತಿಗೆ ಇಳಿಸುವುದಾದರೆ ಅದು "ಕಲ್ಪನಾ? 
ಸಮಾಜವಾಗುತ್ತದೆ. ಭಾರತಕ್ಕೆ ಆ ವಾದ ನಾಸಲಾದದ್ದೇ ಆಗಿರದೆ ಅದರ 
ಛಾಯಾ ವಿನ್ಮಾಸಗಳು ಪ ಪಾಶ್ಚಾತ್ಯ ದೇಶಗಳಲ್ಲೂ ಕಂಡುಬಂದಿದೆ. ಕಲ್ಪನಾ 
ಸಮಾಜವಾದದ ನಿಷ ತ್ರ ಯೋಜಕ ಕತೆ ಮತ್ತು ಅಸಹಾಯಕತೆ ಪಾ ಜಿ। 
ಬಯಲಾಗಿನೆ. ಶೋಷಣೆಗೆ ಮತ್ತು ವರ್ಗ ವಿರಸಕ್ಕೆ ಆವಾಸಸಾ ನವಾದ ಬಂಡ 
ವಾಳಶಾಹಿ ವ್ಯವಸ್ಥೆ ಸ್ಲೆಯನ್ನು ನಿರ್ಮೂಲಗೊಳಿಸಲು ಕಾರ್ಮಿಕವರ್ಗ ಕ್ಸ ಗೊ 
ಳುವ ಕ್ರಾಂತಿಕಾರಕ ಚಳವಳಿಯಿಂದ ಮಾತ್ರ ಸಾಧ್ಯವೆಂದು ತಿಳಿಸಲು 
ವೈಜ್ಞಾನಿಕ ಸಮಾಜವಾದ ಜನಿಸಿದೆ. 
(1) ಭಾರತದಲ್ಲಿ ಸಮಾಜವಾದೀ ಮಾದರಿಯ ಸಮಾಜನ್ಯವಸ್ಥೆಯ ಸ್ಥಾಪನೆ 
ತನ್ನ ಗುರಿ ಎಂದು ಕಾಂಗ್ರೆಸ್‌ಪಶ್ಚ ಘೋಷಿಸಿದೆ, ನ ತ್ತು ಸಮಾಜವಾದೀ ತತ್ತ ದ 
ಬಗ್ಗೆ ವಿವರಣೆಯ ನನ್ನೂ ಕೊಡಲಾಗಿದೆ. ಈ ವಿವರಣೆ ಈರೀತಿ ಇದೆ: ಸಮಾಜದ 
ಉತ್ಪುದನಾ ಸಾಧನಗಳಲ್ಲಿ ಖಾಸಗೀ ಸ್ವಾಮ್ಯ ಇಲ್ಲದಿರುವ ಅರ್ಥಿಕವ್ಯವಸ್ಥೆಯೇ 
ಸಮಾಜನಾದಿ: ವ್ಯವಸ್ಥೆ ಎಂದು ನಾವು ಭಾವಿಸುವುದು ತಪ್ಪು, ಆರ್ಥಿಕ ಅಸಮಾ 
ನತೆ (Economie inequality), ಬಡತನ, ನಿರುದ್ಯೋಗ, ಶೋಷಣೆ, ಇವು 
ಗಳನ್ನು ನಾಶಪಡಿಸುವುದು ಮಾರ್ಕ್ಸ್‌ವಾದಿಗಳ ಧ್ಯೇಯ ಎನ್ನು ವುದಾದರೆ, ಅದು 


ಸಮಾಜವಾದ ಮತ್ತು ಭಾರತ ೧೮೯ 





ಎಲ್ಲರ ಧ್ಯೇಯವೂ ಆಗಿದೆ. ಇವುಗಳ ವಿನಾಶ ಅಗತ್ಯವೆಂದು ಸೃಷ್ಟಗೊಳಿಸುವ 
ಮಾರ್ಕ್ಸ್‌ ಶತ್ತ ದಲ್ಲಿ ಯಾವ ಪಿಶೇಷತೆಯೂ ಇಲ್ಲ. ಆರ್ಥಿಕ ಅಸಮಾನತೆಯನ್ನು 
ಶ್ರೀಮಂತ ಮತ್ತು ee ಎಂಬವ್ಯ ತ್ಕಾ ಸವನು ಕಡಿಮೆಮಾಡುವುದರ ಚ್‌ 
ಬಡತನವನ್ನು ಆಧಿಕ ಉತ್ಪಾ ದನೆಯನ್ನು ಳ್ಳ ಸಷಂಡು ಸಂಪತ್ತನ್ನು ಹೆಚ್ಚಿಸುವುದರ 
ಮೂಲಕ, 'ನಿರುದ್ಯೋಗವನ್ನು ಉದ್ಯೋ ಗವನ್ನು ಕಲ್ಪಿಸುವುದರ ಮೂಲಕ 
ಶೋಷಣೆಯ.ನ್ನು ಕೆಲಸದ ಅನಧಿ, Mp ನಿಗಧಿ, ಇತ್ಯಾದಿಗಳನ್ನು ಕಟ್ಟ 
ನಿಬ್ಬಾಗಿ ಗೊತ್ತು ಪಡಿಸ. ಪುದರ ವರೂಲಕ, ಸರಿಪಡಿಸುವುದಕ್ಕೆ ಾಧ್ಯವಿದೆ. ಸರಿ 
ಪ್ರಮಾಣದಲ್ಲಿ ವಿನಿಯೋಗ (Distribution) ಇನ್ಲದಿರುವುದು, ಸ್ವಾರ್ಥ, ಮತ್ತು 
ಸ್ವಾಮ್ಯವುಳ್ಳ ವರು ತಾವು ಹೊಂದಿರುವ ಸ್ವಾಮ್ಯ ಇತರರ ಪರವಾಗಿ ಎಂಬ 
(1೧ trust) ಮನೋಭಾವ ಕ್ರೀಣಿಸಿರುವುದು ಸಮಾಜನ ಆರ್ಥಿಕ ಅವ್ಯವಸ್ಥೆಗೆ 
ಮುಖ್ಯಕಾರಣಗಳಾಗಿವೆ. ಆದದರಿಂದ ಸೂಕ್ಷ ಆರ್ಥಿಕ ಮತ್ತು ಮನಬದಲಾ 
ವಣೆಯ ಕಾರ್ಯಕ್ರವ:ದ ಮೂಲಕ ಮಾರ್ಕ್ಸ್‌ವಾದಿಗಳು ಎಂತಹ ಕ್ಷೇಮಕರ 
ವ್ಯವಸ್ಥೆ ಯು ಆಗಮನಕ್ಕಾ ಗಿ ಹಂಬಲಿಸುತ್ತಿರುವರೋ ಅಂತಹ ವ್ಯವಸ್ಥೆಯನ್ನೇ 
ತರಬಹುವಾಗಿಸೆ, ಇಂತಹ ಮಾರ್ಗದಲ್ಲಿ ಉತ್ಪಾದನಾ ಸಾಧನಗಳಲ್ಲಿರುವ 
ಖಾಸಗೀ ಸ್ವಾಮ್ಯದ ನಾಶ ಒಂದು ವಿಧವ ಸಂಧನೋಪಾಯವೇ ಹೊರತು ಅದೇ 
ಮುಖ್ಯವಲ್ಲ. 

ಎರಡನೆಯದಾಗಿ, ಸಮಾಜದಲ್ಲಿ ರ್ನಗಳಾಗಲೀ ಅಥನ ವರ್ಗವೈಷನ್ನು 
ವಾಗಲೀ ಇಲ್ಲ. ಮಾಕ್ಕ್‌ ೯ವಾದಿಗಳು ಇಲ್ಲದಿದ್ದನ್ನು ಬೆಟ್ಟಿದಾಕಾರ ಮಾಡಿ 
ದ್ದಾರೆ. ಎಲ್ಲರಸ್ಲೂ ಸಾಕಷ್ಟ ಪ್ರಮಾಣದ ದಲ್ಲ್‌ಿಧರ್ಮಬುದಿ ತ್ಯಾಗ ಬುದ್ದಿ ಮತ, 
ವಿವೇಕ ಬುನಿ ಇನೆ; ಇವುಗಳನ್ನು ಪ್ರಕಾಶಮಾನಕ್ಲೆ ತರುವ ಕೆಲಸ ಮಾತ್ರ 
ಹಿಂದೆ ಬಿದ್ದಿದೆ. ಹಿಂಸೆ ಕ್ರಾಂತಿ, ಸಾ ರೆ ಮತ್ತು ಹೋರಾಟ ಇವುಗಳ 
ಆರಾಧನೆ ಜನರಲ್ಲಿ ದೈತ್ಯಗುಣಗಳನ್ನು ಪ್ರ ಪ.ಟೋ ದನೆಗೊಳಿಸುತ್ತವೆ. ಆದುದರಿಂದ 
ಭೂರತದ ಸಾಂಸ್ಕ ತಿಕ ಹಿನ್ನೆಲೆಗೆ ಅಭುಗುಳವಾರಿಕುವ ಧಾರ್ನೀಕ ಮತ್ತು 
ಅಹಿಂಸೂತ್ಮೂಕ ಮಾರ್ಗ ಭಾರತೀಯ ಮಾರ್ಗವಾಗಿದೆ. 

ಮೂರನೆಯದಾಗಿ, ಕಲ್ಮಾಣಸಮಾಜ ಅಥವ ಸರ್ವೋದಯ ಸಮಾಜಕ್ಕೂ 
ಸನಕಾಜವಾದೀ ಸಮಾಜಕ್ಕೂ ಯಾನ ವೃತ್ಕಾಸವೂ ಇಲ್ಲ. ಹೆಸರು ಬೇರೆಯಾಗಿ 
ಡೆಯೇ ಹೊರತು ವಾಸ್ತವವಾಗಿ ಎರಡೂ ಒಂದೆಃ ಆಗಿವೆ, ಸಮಾಜವಾದೀ 
ಸಮಾಜನ ಥೈೇಯ ಸಕಲರಿಗೂ ಶ್ಷೇವ.ವನ್ನು ಉಂಟುಮಾಡುವುದಾದರೆ, ಕಲ್ಯಾಣ 
ಸಮಾಜದ ಹೆಗ್ಗುರಿಯೂ ಇದೇ ಆಗಿದೆ. ಕಲ್ಯಾಣ ಸಮಾಜ ಅಥವ ಸರ್ವೋಡೆಯ 
ಸಮಾಜನನ್ನು ಸಮಾಜನಾದಿೀಃ ಸನಾಜನೆಂದಾದರೂ ಕರೆಯಬಹುದು ಅಥವಾ 

ಹೋಲುವ ಸಮಾಜನೆಂದಾದರೂ ಕರೆಯಬಹುದು. (566 : Marx 

and Gandhi, by K. ೧. Mashruwala). 


೧೯೦ ವೈಜ್ಞಾ ನಿಕ ಸಮಾಜವಾದ 


ಮೇಲ್ವ ೦ಡ ಪಏಿಪರಣೆಡಿಂದ ಮಾರ್ಕ್ಸ್‌ವಾದಕ್ಕೂ ಭಾಕತದಲ್ಲಿ ಈಗ 
ಪ್ರಚಾರದಲ್ಲಿರುವ ಸಮಾಜವಾದಕ್ಕೂ ಇರುಷ ನೃತ್ಯಾಸಗಳು ಎದ್ದು ಕಾಣುತ್ತವೆ, 
ಸಾಕ್ಸ್‌ ೯ವಾದ ಬಂಡವಾಳ ಶಾಹಿ ವೆ ಸ ಕೈಯನ್ನು ವಿಮರ್ಶೆಗೆ ಒಳಪಡಿಸಿ, ಅಡು 
ವಿರೆಸಪೂರಿತವಾದಣ್ನಿಂದೂ, ನಿರಸಗಳಿಂದ ಆದು ಪಾರಾಗಲಿಕ್ಲೆ ಸಾಧ್ಯವೇ ಇಲ್ಲ 
ವೆಂದೂ, ಅದರ ವಿನಾಶವನ್ನು ಅಡೇ ಸಿನ್ನಗೊಳಿಸಿಕೊಂಡಿದೆ ಎಂದೂ, ಅಡು ಜನನ 
ವಿತ್ತಿರುವ ಕಾರ್ಮಿಕನರ್ಗ ಅಡರ ವಿನಾಕಕವೆಂದೂ, ಉತ್ಪಾದನಾ ಸಾಧನಗಳಲ್ಲಿ 
ರುವ ಖಾಸಗೀ ಸ್ವಾಮ್ಯದ ನಾಶ ವಿರಸಗಳನ್ನು ತೊಡೆಯಲಿಕ್ಕೆ ಆಗತ್ಯವೆಂದೂ, 
ಖಾಸಗೀ ಸ್ವಾಮ್ಯದ ನಾಶ ಹೊಸ ವ್ಯವಸ್ಥೆಗೆ ನಾಂದಿ ಎಂದೂ ತಿಳಿಸಿದೆ, 
ಕಾಂಗ್ರೆಸ್‌ಪಕ್ಷ ಸುಧಾರಣಾ ಕಾರ್ಯಕ್ರ ಮದಲ್ಹಿ ಸಮಾಜವಾದೀ ವ್ಯವಸ್ಥೆಯ ಆಗ 
ಮನ ಅಡಗಿರುವುದಾಗಿ ತಿಳಿಸಿದೆ. ಎರಡನೆಯದಾಗಿ, ಮಾರ್ಕ್ಸ್‌ವಾದದಲಲ್ಲಿ 
ಬಂಡವಾಳಶಾಹಿ ವ್ಯವಸ್ಥೆಯ ಹುಟ್ಟು, ಬೆಳವಣಿಗೆ ಪುತ್ತು ಅದರ ಐತಿಹಾಸಿಕ 
ಪಾತ್ರ ಇವುಗಳ ವಿವ ವರಣ ಇದೆ. ಸಮಾಜ ವಿಕಾಸದಲ್ಲಿ ಬಂಡವಾಳಶಾಹಿ 
ವ್ಯವಸ್ಥೆ ಆಗಮಿಸುವ ನರೆಗೂ ಸಮಾಜದ ಉತ್ಪಾದನಾಸಾಧನಗಳ ಸಮಾಜೀ 
ಕರಣದ ಅವಶ್ಯಕತೆ ಬರುವುದಿಲ್ಲವೆಂದು ಹೇಳಿದೆ. ಸುಧಾರಣಾ ಕಾರ್ಯಕ್ರಮ 
ಸರ ಕಾಲಕ್ಕೂ ಅನ್ವಯವಾಗುವ ರೀತಿಯಲ್ಲಿದ್ದು ಸಮಾಜಪಾದಹ ಆಗಮನ 00 
ವಾಳಶಾಹಿ ವ್ಯ ವಸ್ಥೆಯ ಕಾಲಕ್ಕೆ ಮಾತ್ರವೇ ಮಾಸಲಲ್ಲವೆಂಪು ತಿಳಿಸಿದೆ. 


ಒಂದು ಮಾತಿನಲ್ಲಿ ಮಾರ್ಕ್ಸ್‌ನಾದಕ್ಕೂ ಇತರ ಸಮಾಜವಾದಗಳಿಗೂ 
ಇರುವ ವೃತ್ಯಾಸವನ್ನು ಹೇಳುವುದಾದರೆ ವೈಜ್ಞಾನಿಕ ಮಾರ್ಗಕ್ಕೂ ಕಲ್ಪನೆಯ 
ಮಾರ್ಗಕ್ಕೂ ಇರುವ ಪೃ್ಯತ್ಶಾಸವಾಗಿನೆ, ಇತಿಹಾಸದಲ್ಲಿ ವೃಕ್ತಪಟ್ಟು ಪಾಸ್ತವ 
ಪರಿಸ್ಥಿತಿಗಳನ್ನು ಪರಿಶೀಲಿಸುವುದರ ಮೂಲಕ ಸಮಾಜವ್ಯವಸ್ಥೆಯಲ್ಲಿ ವಿಕಾಸ 
ವನ್ನೂ ಮತ್ತು ಸಮಾಜವಾದದ ಅನಿನಾರ್ಯತೆಯನ್ನೂ ಮಾರ್ಕ್ಸ್‌ವಾದ ಚಿತ್ರಿಸಿ 
ದ್ದ ಕ್ರ ಇನ್ನೊ ೦ದರ ಮಾರ್ಗ ಆದರ್ಶ ಸಮಾಜವನ್ನು Tail Society) ಕಲಿ ಸಿ 
ಕೊಳ್ಳು ಪುದಾಗಿದೆ. ಇಂತಹ ಸಮಾಜ ವ್ಯವಸ್ಥೆಯಲ್ಲಿ ಬಡತನ, ನಿರುದ್ಯೋಗ, 
ಶೋಷಣೆ, ಇತ್ಯಾದಿ ಇರಕೂಡದಾದ್ದರಿಂಡ ಇವುಗಳನ್ನು ತೊಡೆಯಲು ಸುಢಾ 
ರಣೆಯನ್ನು ಕೈಗೊಳ್ಳಬೇಕು. ಅಂತಹ ಮಾರ್ಗದಲ್ಲಿ ಖಾಸಗೀ ಸ್ವಾಮ್ಯದ ವಿನಾಶ 
ಒಂದು. ಈ ಗುರಿಯನ್ನು ಮುಟ್ಟಲು ಶ್ರಮಿಸಬೇಕು 


ಕಣಂಗೆ ಗೈಸ್‌ಪಕ್ಷ ಕೈಗೊಂಡಿರುವ ಸುಧಾರಣೆಯ ಕಾರ್ಯಕ್ರಮ ಸಮಾಜ 
ವಾದದ ಇತಿಹಾಸದಲ್ಲಿ ಹೊಸದೇನೂ ಅಲ್ಲ, ಸುಧಾರಣೆಗಳ ಏಷಾ ಸಷಾಜ 
ವಾದೀ ವ್ಯವಸ್ಥೆಯನ್ನು ತರಲೆತ್ಲಿಸಿದ ಇಂಗ್ಲಿಷ್‌ ಮತ್ತು ಇತರ ಸುಧಾರಕ 
ಪಕ್ಷಗಳ ರೀತಿ ನೀತಿಗಳನ್ನು ಈಗಾಗಲೇ ನೋಡಿದ್ದೇನೆ. (ದ, ಅಧ್ಯಾಯ 7 
ಮತ್ತು ರ, ನೋಡಿ). 


ಸಮಾಜವಾದ ಮತ್ತು ಭಾರತ ೧೯೧ 


ಬಡತನ, ಶೋಷಣೆ ಇವುಗಳನ್ನು ಖಂಡಿಸಲಿಕ್ಕಾಗಿ ಉಪಯೋಗಿ 
ಸುವ ಕನಿಕರದ ಮಾತುಗಳು ಸಮಾಜವಾ ದವಾಗುವುದಿಲ್ಲ, ಭ್ರಾ ತ್ಸ ಪೇಮ್ಮ 
ಮಾನವ ಪೆ ಸ್ಪೇಮ್ಮ ಸಮಾಜ ಪ್ರೇಮ ಮತ್ತು ಅನುಕಂಪ ಇವುಗಳೇ ಸ ಸಮಾಜ 
ವಾದೀ ವ್ಯವಸ್ಥೆ ಗೆ ಮಾರ್ಗ “eed ಸಮಾಜವಾದವಾಗುವುದಕ್ತೆ 
ಮತ್ತು ಸಮಾಜವಾದೀ ವ್ಯವಸ್ಥೆ ಯ ಆವಕ ಕತೆಯನ್ನು ಸೋರಸಲಿಕ್ಕೆ ಅರ್ಥಿಕ 
ವ್ಯವಸ್ಥೆ ಯಲ್ಲಿ ಅಡಗಿರುವ ವರಸಗಳ್ಳು ಸ ಸಮಾಜವಾದೀ ವ ವ್ಯವಸ್ಥೆಯ ಆಗಮನ 
ವನ್ನು 'ಅನಿವಾರ್ಯವನ್ನಾ Jes ಎಂದು ತೋರಿಸಬೇಕು; ಮತ್ತು 
ಘೂ ಅನಿವಾರ್ಯತೆಯನ್ನು ಸ್ಪ ಸೃಪಡಿಸಲಿಕ್ಕಾಗಿ ಆಧುನಿಕ ಬಂಡವಾಳಶಾಶಿ 


ಸುಧಾರಣಾ ಕಾರ್ಯ ಕ್ರ ಮ ಸಮಾಜವಾದೀ ಕಾರ್ಯಕ್ರ ಮವಲ್ಲ ಮತ್ತು 
ಈ ಕಾರ್ಯಕ್ರಮ ಸಮಾಜವಾದೀ ವ ಒವಸ್ಥೆಯನ್ನು ತರುವುದಿ ಇಲ್ಲ. ಸಮಾಜ 
ವಾದೀ ತತ್ತ “ವನ್ನು ಮತ್ತು ಸಮಾಜವಾದೀ ವ್ಯವಸ್ಥೆಯ ಆಗಮನವನ್ನು ಸುಜಾ 
ರಣಾ ಕಾರ್ಯಕ್ರಮಕ್ಕೆ ಇಳಿಸುವುದಾದರೆ, ಸ್ವಾಮ್ಯ ವರ್ಗ ಕೈಗೊಳ್ಳಬಹುದಾಡ 
ಸುಧಾರಣಾ ಕಾರ್ಯಕ್ರಮವೂ ಸಹ ಸಮಾಜವಾದೀ ವ್ಯವಸ್ಥೆಯ ಆಗಮನವನ್ನು 
ಸಿದ್ಧ ಗೊಳಿಸುತ್ತದೆ. 


ಸುಧಾರಣಾ ಕಾರ್ಯಕ್ರ ಮ ಖಾಸಗೀ ಸ್ವಾಮ್ಯಕ್ಕೆ ರಕ್ಷಣೆಕೊಟ್ಟಿ ಅದಕ 
ರಕ್ಷಣಾರ್ಥವಾಗಿ ಮಧ್ಯಮವರ್ಗವನ್ನು ಬಲಸಡಿಸುವ ಕಾರ್ಯಕ್ರಮವಾಗಿದೆ 
ಸರ್ಮೋದಯದ ನೀತಿಯೂ ಸಹ ಸ್ವಾಮ್ಯಾಧಾರವಾದಮೇಲೆ ಅರ್ಥಿಕ ಅಸಮಾನತೆ 
ಯನ್ನು ಸರಿಪಡಿಸುವ ಕಾರ್ಯಕ್ರಮವಾಗಿದೆ, ಭೂಮಾಲೀಕರಿಂದ ಭೂಮಿ 
ಯನ್ನು ದಾನದ ರೂಪದಲ್ಲಿ ಕೊಡುವಂತೆ ಅವರ ಧರ್ಮ ಬಲುದಿಗೆ ವಿಜ್ಞಾ 
ನಿಸಿಕೊೊಳ್ಳುವುದು. ಅವರು ಎಷ್ಟುಬೇಕಾದರೂ  ಕೊಡಬಹುಜು. ಹೀಗೆ 
ಸಂಗ್ರಕಣವಾದ ಭೂಮಿಯನ್ನು ಭೂಮಿ ಇಲ್ಲದವರಿಗೆ ಕೊಡುವುದು, ಇದ 
ರಿಂದಾಗಿ, ಭೂಮಿ ಇಲ್ಲದವರು ಎಂಬ ವರ್ಗ ಹೋಗುತ್ತದೆ; ಸಮಾಜದಲ್ಲಿ 
ಆರ್ಥಿಕ ಅಸಮಾನತೆ ಕಡಿಮೆಯಾಗುತ್ತದೆ; ಅತಿ ಹೆಚ್ಚು ಪ್ರಮಾಣದಲ್ಲಿ ಭೂನಿು 
ಯನ್ನು ಯಾರೂ ಹೊಂದಿಲ್ಬದವರಾಗುತ್ತಾರೆ ; ಎಲ್ಲರೂ ಸಣ್ಣ ಫುಟ್ಟ ಪ್ರಮಾಣ 
ದಲ್ಲಿ ಭೂಮಿಯನ್ನು ಹೊಂದಿರುವವರಾಗುತ್ತಾರೆ. "ದಾನದ ಪಾತ್ರ ತ ಅಸಮಾ 
ತೆಯನ್ನು ತೊಡೆಯುವುದಾಗಿದೆ. ಆದರೆ ಈ ಆರ್ಥಿಕ ನೀತಿ ಹಳೆಯದಲ್ಲಿ ಹಳೆ 
ಯದು. ನಿಪ್ಲ ವರಹಿತ ಸಮಾಜ ವ್ಯವಸ್ಥೆ ಯನ್ನು ಆಶಿಸಿದ ಅರಿಸ್ಟಾಟಿಲನವಾದೆ ಇದೇ 
ಆಗಿತ್ತು. ಸುಧಾರಣಾ ಕಾರ್ಯಕ್ರಮ ಮತ್ತು ಧರ್ಮ ಬುದ್ದಿ ಕೆ ಪ್ರಚೋದನೆ 
ಇವುಗಳ ಮೂಲಕ Nuns ಆಗಮಿಸುವುದಾಗಿದ್ದಿದ್ದೆರೆ, ಸಮಾಜವಾಡ 
ಎಂದೋ ಆಗಮಿಸುತ್ತಿತ್ತು. (ಪುಟಿ ೧೪೬ ಸುತ್ತು ೧೪೭ ನೋಡಿ) 


೧೯೨ ವೈಜ್ಞಾನಿಕ ಸಮಾಜವಾದ 
೪ ಈ 


ವ್ಯವಸ್ಥೆಯ ಚಲನೆಯ ಬಗ್ಗೆ, ಅದು ಎಡೆಕೊಡುನ ವಿರಸಗಳ ಬಗ್ಗೆ ಮತ್ತು 
ಉತ್ಪಾದನಾಸಾಧನಗಳ ಸಮಾಸಖೀಕ3ಣನನ್ನು ಈ ವಿರಸಗಳು ಅಗತ್ಯ 
ಗೊಳಿಸಿರುವುದರ ಬಗ್ಗೆ ಖಚಿತವಾದ ವಿವರಣೆ ಬೇಕು. ಗಾಂಧೀವಾದ, 
ದಾನವಾದ, ಸರ್ತೋದಯ, ಗ್ರಾಮ್ಯವಾದ ಇವುಗಳೆಲ್ಲದರಲ್ಲಿ ಈ ವಿವರಣೆ 
ಇಲ್ಲ ಆಧುನಿಕ ಸಮಾಜವಾದದ ಮುಂದೋಟದಲ್ಲಿ ಇವುಗಳು ಕೃಣಿಕ 
ಮತ್ತು ಅಸಹಾಯಕತೆಯ ವಾದಗಳಾಗಿವೆ. ವೈಜ್ಞಾ, ನಿಕ ಸಮಾಜವಾದ 
ಮಾರ್ಗ ತೋರಿಸಿದೆ. ಬಂಡವಾಳಶಾಹಿ ವ್ಯವಸ್ಥೆಯ ವಿರಸಗಳು ಜನಸಮು 
ದಾಯವನ್ನು ವೈಜ್ಞಾನಿಕ ಸಮಾಜವಾದದ ಕಡೆಗೆ ಕರೆದೊಯ್ಯುತ್ತವೆ, 
ದಿನೇ ದಿನೇ ರೂಪಗೊಳುತ್ತಿರುವ ಕಾರ್ಮಿಕವರ್ಗದ ಸಂಘಟನೆ ಮತ್ತು 
ಕ್ರಾಂತಿಕಾರಿ ಚಳವಳಿ ಮಾರ್ಕ್ಸ್‌ವಾದದ (ಆಧುನಿಕ ಅಥವಾ ವೈಜ್ಞಾನಿಕ 
ಸಮಾಜವಾದ) ವೀರ್ಯ ಮತ್ತು ಸತ್ವವನ್ನು ವ್ಯಕ್ತ ಪಡಿಸುತ್ತಲಿವೆ. 


ಅಧ್ಯಯನ " 


Imperialism : Lenin : (with New Data), P.P.H.B.. 1945, 

On the Problems of Leninism : Stalin: Pages 13-92. 
F.R.P.H. 1945. 

Marx and Engels on India: Ed. M. R. Anand: Socialist 
Book Club : Allahabad. 

The Transition fiom Feudalism to Capitalism : Symposium 
Fore Publications, London. 

The Social Background of Indian Nationalism : Desai : 
Bombay School Publications: 

India Today : ೫. P. Dutt: P. P. H. Bombay. 

Stages of Indian History : D. D. Kosambi: Iscus, 
Vol. 1, No. 1, 1954, 


ಅಕಾರಾದಿ ಸೂಚಿ. 


ಅಂತರರಾಹ್ಮೀಯ- ಮೊದಲನೆಯ : 81, 88; 
ಎರಡನೆಯ : 89; ಮೂರನೆಯ : 92; 
"4 ಅ »ತರರಾಷ್ಟ್ರೀಯ ಕಾರ್ಮಿಕರ ಸಮೂಹ'' ; 80, 
ಅರ್ಥಶಾಸ್ತ್ರ ಬಂಡವಾಳಶಾಹಿ ; 17, 18; ಇದರ 
ಮರುವಿಮರ್ಶೆ 114, 139, 
ಸಾಮ್ರಾಜ್ಯವಾದಿ ; ಆಟಿ 01 
ಇದರ ಸ್ಥಾಪನೆ : 95; 
ಅರ್ಥಶಾಸ್ತ್ರಜ್ಞರು ಬಂಡವಾಳಶಾಹಿ : ಇವರ ಧೋರಣೆ 
65, 114, 139, 140; 
ಅನಿವಾರ್ಯ- ಸಮಾಜವಾದದ : 35, 36, 47, ೨7, 
೨8, 78, 96, 116; 
ಯುದ್ಧದ : gl 155, 156; 
ಅಬಸೀನಿಯೆ— 12], 
ಅಮೆರಿಕ--97, 111, 120, 121, 129, 134, 135, 
136, 147, 150; 
ಆರಾಜಕವಾದ 117; 
ಅರಿಸ್ಟಾಟಲ್‌ 146, 191; 
ಆಸ್ತಿಭಾರ--ಸಮಾಜದ 50; ಇದರ ಮೇಲೆ ಜನಿಸುವ 
ಮನೋಭಾವಗಳು 50; ಇದರ ಬದಲಾವಣೆಯಿಂದ 
, ಆಗುವ ಪರಿಣಾಮಗಳು 51, 
" ಅಸಮ ಬೆಳವಣಿಗೆಯ ತತ 178; 
ಆರ್ಥಿಕ ಅಸ್ತಿಭಾರ-" ಅಸ್ತಿಭಾರೆ' ದ ನೋಡಿ 
ಆರ್ಥಿಕ ನೀತಿ__ಬಂಡವಾಳಶಾಖ ಪ್ರಜಾಸತ್ತೆ ರಾಷ್ಟ್ರಗಳ 138, 140; 
ಮಧ್ಯಮ ಮಾರ್ಗದ 141, 148, 157; 
ಸಮಾಜವಾದೀ 157 ; 
13 


1] ವೈಜ್ಞಾನಿಕ ಸಮಾಜವಾದ 


ಆರ್ಥಿಕ ಮುಗ್ಗಟ್ಟು-- 1926 ರ118; 
ಆರ್ಥಿಕ ವ್ಯವಸ್ಥೆ ಯಾವುದು : 53; ಇದರಲ್ಲಿ 
ಬದಲಾವಣೆಗಳು 54, ಕಾರಣ 55; 
ಬಂಡವಾಳಶಾಹಿಯ ಉದಯ 56; 
ಇದರ ಲಕ್ಷಣಗಳು ; 58; ಇದರ ಅಂತ್ಯದ 
. ದರ್ಶನ 56: ಅಗುವ ರೀತಿ; 77, 
ಸಮಾಜವಾದಿ : ಯಾವುದು 77, 157; 
ಆರ್ಥಿಕಾಂಶಕ್ಕೆ ಮಾರ್ಕ್ಸ್‌-ಏಂಗೆಲ್ಪರು ಕೊಟ್ಟಿರುವ 
ಪ್ರಾಧಾನ್ಯತೆಯ ಬಗ್ಗೆ ವಿವರಣೆ 172; 
ಆರ್ಥಿಕ ಕ್ಷೇತ್ರ--ಸರ್ಕಾರಿ ಮತ್ತು ಖಾಸಗೀ; 139, 141, 146; 
ಆರ್ಥಿಕ ಸಮಾನತೆ" ಸಮಾನತೆ? ದ. ನೋಡಿ. 
ಆಲ್ಲೇನಿಯ 132, 133; 
ಆಸ್ಟ್ರಿಯ--112, 119; 
ಅಧ್ಯನ] 
ಇತಿಹಾಸ. ಇದರ ಕಟ್ಟಿ ಕಡೆಯ ನಿರ್ಧಾರಕ ಅಂಶ 173; 
ಇದರ ವಿಜ್ಞಾನ 36; ಭಾರತೀಯ ಇತಿಹಾಸದ 
ಬಗ್ಗೆ ಪರಿಶೋಧನೆಯ ಅಗತ್ಯ 183, 186; 
ಇತಿಹಾಸ ದೃಷ್ಟಿ ಭಾವಾತ್ಮಿಕ 45; 
ಭೌತಾತ್ಮಿಕ 45; 
ಇತಿಹಾಸ ವಿಜ್ಞಾನ--36; 
ಇರಾನ್‌--142; 
ಇಂಡೋಚೈನಾ--136; 
ಇಟಿಲಿ--84, 112, 119, 129, 134, 135, 
142, 150, 151; 
ಇಂಗ್ಲೆಂಡ್‌--6, 11, 15, 16, 43, 46, 49, 61, 63, 
81, 82, 84, 90, 97, 111, 111, 120, 121, 
122, 128, 129, 131, 136, 144, 148, 151; 


ಈಜಿಪ್ಟ್‌--5; 


ಅಕಾರಾದಿ?ಸೂಚಿ 111 


ಉತ್ಪಾದನೆ--ಬಂಡವಾಳಗಾಹಿ ವ ವ್ಯ ವಸ್ಥೆಯ 53 00 71-16] 
ಖಾಸಗೀ 58, 
ಸ್ವಾವಲಂಬಿ ಇದಕ್ಕೂ ಬಂಡವಾಳಶಾಖ ನ್ಯವಸ್ಥೆ ಗೂ 
ಇರುವ ಸಂಬಂಧ 59, ಇದರ ಪತನ 61, 75, 77, 
ಭಾರತದಲ್ಲಿ 59, ಸಾಮೂಹಿಕ : 29, 73-75, 156; 
ಉಶ್ಪಾದನಾ ಕ್ರಮ... ಬಂಡವಾಳಶಾಹಿ ವ್ಯನಸ್ಥೆ ಯಲ್ಲಿ | 
713, NELLIS 131೫ 
ಉತ್ಪಾದನಾ ಕಾರ್ಯ ಬಂ ವಾಳಶಾ ವ್ಯವಸ್ಥೆ ಯಲ್ಲಿ: 155; 
ಉತ್ಪಾ ದನಾ ಸಾಧನಗಳು ಬಂಡವಾಳಶಾ ಹಿ ವ ವಸ್ಯಯಲ್ಲಿ 
60, 73, 74, 75, 147; 
ಇವುಗಳ ಸಮಾಜೀಕರಣ ೨3 
ಉತ್ಸಾದನಾ ಶಕ್ತಿಗಳು -ಯಾವ್ರವು 49; ಸಮಾಜವ್ಯವಸ್ಥೆ ಯ 
ಬದಲಾವಣೆಯಲ್ಲಿ ಇವುಗಳ ಪಾತ್ರ 5], 150; 
ಉತ್ತರಕೊರಿಯ---132; 
ಉತ್ತರ ಆವ್ರಕ | 36; 
ಊಳಿಗಮಾನ್ಯ ಸಮಾಜ-.ಇದರಲ್ಲಿರುವ ವರ್ಗಗಳು 36 ; 
ಭಾರತದಲ್ಲಿ 184,185; 
ಊಳಿಗಮಾನ್ಯದ ಸಮಾಜವಾದ--32; 
ಎಲಿಯಟ್‌] 14; 
ಎಡ್ಜ್‌ ವರ್ತ್‌ 17; 
ಎಂಗೆಲ್ಸ್‌. ಈತನ ಹೊಸ ಸಮಾಜವಾದ 19, 34, 35; 
ಈತನ ಜೀವನ ಚಿತ್ರ 29; 
ಈತನ ಬರೆಹಗಳು ದಃ 
ಏಸೂಕ್ರಿಸ್ತ್ರ--10, 113; 
" ಒಪ್ಪಿಗೆಯ ತತ್ರ _'--149, 158; 
ಒವೆನ್‌ ರಾಬರ್ಟ್‌--16 
ಕ್ಯಾಂಟ್‌ 44, 
ಕ್ರಾಂತಿ ಇಂಗ್ಲಿಷ್‌ (1640) 11, 81; 


IV ವೈಜ್ಞಾನಿಕ ಸಮಾಜವಾದ 


ಫ್ರೆಂಚ್‌ (1789) 14, 81, 
ಕ.ಗಾರಿಕಾ 15; 
1848 ರ 82; 
1871 ರ 83, 88, 90; 
1917 ರ ಸಮಾಜವಾದೀ 95, 97; 
ಸಮಾಜದಲ್ಲಿ ಕ್ರಾಂತಿಯ ಆರಂಭ 50, ಇದರ ಪಾತ್ರ 164; 
ಕೆನ್ಯಾ 136; 
ಕ್ರಾಬಿ-114; 
ಕೌಟಿಲ್ಯ 5, 185; 
ಕಾಟಿಸ್ಟೀ ಕಾರ್ಲ್‌ 89, 111; 
ಕಣಾದಖುಹಿ “46; 
ಕನ್‌ಫೂಷಿಯಸ್‌ 10; 
ಕಮ್ಯೂನಿಸಂ ಫ್ಲೇಟೋವಿನ 8: ಮಾರ್ಕ್ಸ್‌-ಎಏಂಗೆಲ್ಫರ 
9, 29, 84, 38; ಶಬ್ದಾರ್ಥ 28; ಮಾರ್ಕ್ಸ್‌ 
ಏಂಗೆಲ್ಸರಿಂದ ಶಬ್ದಪ್ರ ಯೋಗ 29; 
((ಸಮಾಜವಾದ' ದ. ನೋಡಿ.) 
ಕಾರ್ಮಿಕವರ್ಗ- ಸಮಾಜವಾದದ ಆಗಮನದಲ್ಲಿ ಇದರ ಪಾತ್ರ 37, 87; 
ಇದಕ್ಕೂ ಸಮಾಜವಾದಕ್ಕೂ ಇರುವ ಸಂಬಂಧೆ 47; 
ಚಳವಳಿಗೆ ಕಾರಣ 47; ಇದರ ಜನನ 62; ಇದರ 
ಗುರಿ 77; ಕರ್ತವ್ಯಗಳು 79; ಅಧಿಕಾರಕ್ಕೆ ಬರಲು 
ಯತ್ನ 81; ಇದರ ವಿಮೋಚನೆ 86; 1871ರ 
ಕ್ರಾಂತಿಯಲ್ಲಿ ಇದರ ಪಾತ್ರ 83: 1917 ರ ಕ್ರಾಂತಿ 
ಯಲ್ಲಿ ಇದರ ಪಾತ್ರ 95, 97; 
ಕೋಸಾಂಬಿ- 184, 185; 
ಕೀನ್ಸ್‌, ಜೆ. ಎಮ್‌ 114; 
ಕೋಲ್‌, ಜಿ. ಡಿ ಎಚ್‌.116; 
ಕ್ಲೈಸ ನೀಸ್‌; 
ಕೌಂಗ್ರೆಸ್‌ಪಕ್ಷ--188, 190; 


ಅಕಾರಾದಿ ಸೂಚಿ 


ಗಾಂಧೀಜಿ 7, 182; ಗಾಂಧೀ ಸಮಾಜವಾದ 187,192; 
ಗುಲಾಮರು ಪ್ರಾಚೀನ ಸಮಾಜಗಳಲ್ಲಿ 5; ಭಾರತದಲ್ಲಿ 185; 


ಗ್ರೀಸ್‌--141; 

ಗ್ವಾಟೆಮಾಲ. 5, 46, 134, 142; 
ಗ್ರಾಮ್ಯವಾದ--192; 

ಚೀಣಾ__121, 132, 133; 

ಚೈತನ್ಯ--10; 

ಜೆರ್‌ನಾವ್‌--111; 

ಚಲನಾನಿಯಮ- ಬಂಡವಾಳಶಾಹಿ ವ್ಯವಸ್ಥೆಯ ೨0; 


ಚಾರ್‌ಬಿಸ್ಟರ ಚಳವಳಿ- 25, 82; 

ಜಕೋಸ್ಲಾನಿಯ 121, 132, 133; 

ಜಾತಿನದ್ದತಿ-- ಭಾರತದಲ್ಲಿ 5, 161; 

ಜನತಾಪ್ರ ಜಾಸತ್ತೆ --ಚೀಣಾದಲ್ಲಿ 133; ಇತರ ಸಮಾಜವಾದೀ 

ರಾಷ್ಟ್ರಗಳಲ್ಲಿ 133; 

ಜಪಾನ್‌... 129; 

ಜಪಾನೀ ಬಂಡವಾಳನರ್ಗ121; 

ಜರ್ಮನಿ--6, 16, 21, 43, 84, 89, 90, 111. 112, 119, 
128, 129, 134; 

ಜರಾಲ್ಲ್‌ ನಿನ್‌ಸ್ಟಾನ್‌ಲೆ-12, 

ಜವನ್ಸ್‌ 115; 

ಟುರಾಟ 111; 

ಡಿಡಿರೋ. 46; 

ಡಾನ್‌ಸ್ಫೋಟ ಸ್‌ 40 

ಡೆನೊಕ್ತಿಟಸ್‌- 46; 

ಡಾಂಗೇ-184, 185; 

ತಾರ್ಕಿಕಕ್ರ ಮ. _ಹೆಗಲ್ಲನ 44; 

ತೀರ್ಥಂಳೆರರು- ಜೈನ: 161; 


vi ವೈಜ್ಞಾನಿಕ ಸಮಾಜನಾವ 


ತುಳಸೀದಾಸ್‌ 10; 
ಥಾಮಸ್‌ ಮೋರ್‌ 11; 
urd ವ್ಯ ವಸೆ ಯಲ್ಲಿ: ೨8; 
ದಾರ್ಥಗಳ 'ನಣೆಲ್ಯ ನಿರ್ಣಯದಲ್ಲಿ ಇದರ ಪಾತ್ರ: 


ದ 48, ಶೆ 
ಬಂಶವಾಳಕಾಸಹಿ ಉಶ್ಪಾದನಾಕ್ರಮದಲ್ಲಿ ಇದೆರ ಸ್ವರೂಸ 
58,73, 74, 75: 

ದ್ರಾರಿದ್ರ್ಯ--ಸಂಮೃದ್ಧಿಯ ಮಧ್ಯದಲ್ಲಿ: ೧9; 

ದೈವಭಾವನೆ 171 

ದಂಗೆ ಗುಲಾಮರ : ದೈ ರೈತರ: 6; 


ಧಾರಾಳ ಮನೋಭಾವ 148 : 

ನೈತಿಕ ಚ್ಯುತಿ... ಸಮಾಜದ ಕುಂದು ಕೊರತೆಗಳಕ್ಳಿ ಇದರ ಪಾತ್ರ: 170; 

ಯಮ-ಸ ಮಾಜದ ಚಲನೆಯ : 49, 119, 120; 
ಸರಬರಾಜು ಮತ್ತು ಗಿರಾಕಿಯ : 6ರ, 146; 

ನಿರುದ್ಯೋಗ. ಬಂಡವಾಳಶಾಹಿ ವ್ಯ ಪಸೆ ಯಲ್ಲಿ: 49, 62, 65; 
ಬಂಡವಾಳಶಾಹಿ "ಉತ್ಪಾದನೆಯಲ್ಲಿ ಇದರ ಪಾತ್ರ : 67, 
68, 69, 73, 98, 99; 
ಇದರ ಶಾಶ್ವತಸ್ವರೂಪ ; 70 ; 

ನ್ಯೂಗಿನಿ--142; 

ಪಕ್ಷಗಳು- ಬ್ರಿಟಿಷ್‌ ಲೇಬರ್‌ ಪಕ್ಷ: 90, 148, 149; 
ಸಮ್ಯೂನಿಸ್ಟ್‌ ಪಕ್ಷ: 96,97, 123.128,150,151; 
ಕನ್‌ಸರ್‌ವೇಟಿವ್‌ ಪಕ್ಷ: 145, 148, 149; 
ರಷ್ಯಾದಲ್ಲಿ: 104, 153; 
ಬಂಡವಾಳಶಾಹಿ ಪ್ರಜಾಸತ್ತೆಯಲ್ಲಿ: 152, 153; 
ಫ್ಯಾಸಿಳ್ಸ್‌ ರಾಷ್ಟ್ರಗಳಲ್ಲಿ: 126 ; 

ಪ್ರಭುತ್ಮ--ಸಾಂಕುಶ : 12, pI 
ನಿರಂಕುಶ: 14, 85, 165 ; 


ಅಕಾರಾದಿ ಪಟ್ಟ f 1] 


ಪ್ರಜಾ: ಇದರಬಗ್ಗೆ ಮಾರ್ಕ್ಸ್‌ವಾದದ ಧೋರಣೆ: 158; 
ಬಂಡವಾಳಶಾಹಿ ; ಜಡ IQS. bl al Zs 
ಇದರಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ, 
ಸೋವಿಯಟ್‌ ಪ್ರಜಾ: 102-103, 104, 107; 
ಕಾರ್ಮಿಕರ ಎಕ ಕ: 86, 90, 107, 164, 
Ee ಓಟ ಟ3ತಿ 

ಪ್ಲೇಟೋ--7; 

ಪ್ರಣಾಳಿಕೆ. ಸಮವಾದಿಗಳ : 21; 

ಸೆಂಟ 116; 

ಸೈಪೋಓ-_ ಬಂಡವಾಳಶಾಹಿ ವ್ಯ ವಸ್ಥೆ ಯಲ್ಲಿ : : 60; ಇವರ ಪಾತ್ರ 70-71; 

ಸಾಮಾ ್ರಜ್ಯವಾದೀ "ವ ಸ್ಥೆಯ ಯಲ್ಲಿ: 93 ; 

ಪ್ರತಿಗಾಮಿ--82, 86; 

ಪುರಂದರದಾಸ್‌ 10: 

“4 ಪಾರಿಸ್‌ ಕಮ್ಯೂನ್‌”---83. 

ಪರಿಹಾರದ್ರವ್ಯ--144, 146: 

ಪೋಲೆಂಡ್‌ 121, 128, 132, 133; 

ಫ್ರಾಂಕೋ120 ; 

ಫ್ರೌಡೋ--15, 24, 146: 

ಫೇಬಿಯನ್‌ಸಂಘ--90; 

ಫೇಬಿಯನ್‌ ಸಮಾಜವಾದಿಗಳು 115, 146; 

ಫ್ಯಾಸಿಸ್ಟ್‌ ಸರ್ಕಾರಗಳು ಇದರ ಉದಯ: 119, ಇವುಗಳ ಬಗ್ಗೆ 
ಬಂಡವಾಳಶಾಹಿ ಸರ್ಕಾರಗಳ ಧೋರಣೆ : 122; ಇವುಗಳ 
ಆರ್ಥಿಕ ಮತ್ತು ರಾಜಕೀಯ ನೀತಿಗಳು; 125: 

ಫಾರಿಯರ್‌ 15; 

ಫ್ರಾನ್ಸ್‌ 6, 14, 15, 16,21, 25, 26, 43, 46, 47,81,8೭2, 
83, 84, 85, 88, 90, 97, 111, 120, 121, 
122, 128, 129, 131, 134, 135, 1306; 
142, 150, 151; 


viii ವೈ ಖಕ ಸಮಾಜವಾದ 


ಎ 


ಬೇಕನ್‌ 46; 

ಬ್ಲಾಂಕ್ರೀ116; 

ಬ್ರಹ್ಮ 45; 

ಬಂಡವಾಳಶಾಹಿ ವ್ಯವಸ್ಥೆ ಇದರ ಉದಯ 56, ಇಂಗ್ಲೆಂಡಿನಲ್ಲಿ 61; 
ಇದರ ಲಕ್ಷಣಗಳು 58 ; ಇದರ ಚಲನಾ ನಿಯಮ 56; 
ಇದು ಎಡೆಕೊಡುವ ವರ್ಗಗಳು 86; ಇದರಲ್ಲಿ 
ಉತ್ಪಾದನೆಯ ಸ್ವರೂಪ 38, 73-76; ಶೋಷಣೆ 
ನಡೆಯುತ್ತಿರುವ ರೀತಿ 48 ; 66; ಲಾಭದ ಪಾತ್ರ: 48; 
ಇದು ಎಡೆಕೊಡುವ ವಿರಸಗಳು; 58, 72 ಮತ್ತು 
ಪರಿಣಾಮಗಳು 61; ಇದು ಎಡೆಕೊಡುವ ವೈಪರೀತ್ಯ 
ಗಳು: 65, 73; ಒಂದನೇ ಮಹಾಯುದ್ದಾನೇತರ 
ಇದರ ಪರಿಸ್ಥಿತಿ 124: ಭಾರತದಲ್ಲಿ: 182: ಇದರಲ್ಲಿ 
ಸರ್ಕಾರದ ಕರ್ತವ್ಯ 64, ಬಂಡವಾಳದ ಶೇಖರಣೆ 49, 
67, 140, ಇದು ಸುಗಮವಾಗಿ ಇರಲು ಸಾದ್ಯವೇ ? 
63, ಮ್ಳುತಪ್ರಾಯ 131, ಸಾಮ್ರಾಜ್ಯವಾದೀ 92, 
93, 180; 

ಬೆಬ್ಯೂಫ್‌--14, Pi 

ಬದಕು. ಇದರ ತಳಹದಿ : 53, 

ಬದಲಾವಣೆ ಸಮಾಜದಲ್ಲಿ: ಆರಂಭ 50,ಕಾರಣ 50, ಎಂದುಸಾದ್ಯ51; 

ಬರ್ನಾರ್ಡ್‌ಶಾಾ ಜಾರ್ಜ್‌ : 115 ; 

ಬರ್ಸ್‌ಸ್ಟೈನ್‌111, 113; 

ಬಲ್ಲಾರಿಯ---132, 133 ; 

ಬಾರ್‌ಕರ್‌114 ; 

ಬಸವಣ್ಣ 161 ; 

ಬುದ್ದ 161 ; 

ಬೌದ್ಧ ಸುಧಾರಕರು--5 

ಜೆಲ್ಲಿಯಂ 16, 131, 135; 


ಅಕಾರಾಡಿ ಸೂಚಿ IX 


ಭಾರತ- 7, 9, 10, ಇಲ್ಲಿ ನಡೆದ ಧಾರ್ಮಿಕ ಕ್ರಾಂತಿಗಳು 161, 


ವಜಾ ಇ ನಿಕ ಸಮಾಜವಾದದ ವ್ಯಾಪ ಪನೆಯಬಗ್ಗೆ ಜಿಜ್ಞಾಸೆ 


ಭ 
182; 
ಭೌತವಾದ--46, 
ಐತಿಹಾಸಿಕ37, 47, 170.173; 
ಯಾಂತ್ರಿಕ-46 
ತಾರ್ಕಿಕ. 40; 
ಭಾವ45 ; 
ಭಾವವಾದ- 44 ; 


ಭದ್ರತೆ - ಸಾಮೂಹಿಕ : 121; 

ಮಾರ್ಕ್ಸ್‌ ಈತನ ಹೊಸ ಪ್ರಾಣಾಳಿಕೆ- 21, 27; ಪ್ರಣಾಳಿಕೆಯನ್ನು 
'ಕಮ್ಯೂನಿಸ್‌,' ಎಂದು ಕರೆಯಲು ಕಾರಣ 28, 
ಜೀವನಚಿತ್ರ 21, ಬರೆಹಗಳು 28, ಈತನ ಹೊಸವಾದ 
19, 34.35, ಹೊಸ ಸಿದ್ಧಾಂತದ ಆಧಾರ ಸೂತ್ರಗಳು 
36-38, ಅದರ ಸ್ವರೂಪ ಹೊಸ ಸಿದ್ಧಾಂತಕ್ಕೆ ಸಹಾಯ 
ವೆಸಗಿದ ಮೂರು ಆಭಾರ ಭಾಗಗಳು 40, 41 43, 
ಸಮಾಜದ ಚನಲವಲನೆಗಳ ಬಗ್ಗೆ ನಿಯಮನ ಮಂಡಸೆ 
49, ಪರಿಶೋಧನೆಯ ಪರಮೋದ್ಹ್ವೇಶ 56, ಕಾರ್ಮಿಕರು 
ಅನುಸರಿಸಬೇಕಾದ ತತ್ತ ಮತ್ತು ಕಾರ್ಯದ ಬಗ್ಗೆ 
ವಿವರಣೆ 79, ಇದರ ಸ್ವರೂಸ 14.35, 38; 

ಮಾರ್ಕ್ಸ್‌ವಾದ. ಚೈತನದಾಯಕದ 94, ಕ್ರಾಂತಿಕಾರಕ 95, ರಷ್ಯದಲ್ಲಿ 
ಮಾರ್ಕ್ಸ್‌ವಾದದ ದಿಗ್ವಿಜಯ 95, ಇದರಲ್ಲಿ ಸಮಾ 
ನತೆಗೆ ಇರುವ ಅರ್ಥ 101, ಒಂದನೇ ಮಹಾ ಯುದ್ಧಾ 
ನಂತರ ಇದರ ವಿರುದ್ಧ ಎದ್ದ ವಾದಗಳು 112, 
ಮಾರ್ಕ್ಸ್‌ವಾದದ ಸತ ತೆಯ ಪ್ರ ದರ್ಶನ 129, ಎರಡನೆ 
ಹ ಯುದ್ಧಾ ನಂತರ ಇದರ ಮುಂಜೋಟ 131; 
ಇಂಗ್ಲೆಂಡಿನಲ್ಲಿ ಇದು ಬೇರೂರಲು ಬಂದ ಅಡಚಣೆಗಳು 


೫1 ವೈಜ್ಞಾನಿಕ ಸಮಾಜವಾದ 


ವರ್ಗವೈಸಮ್ಯ--5, 36, 37, 147; 
ವಿಕಾಸ_ಸಮಾಜ ವ್ಯ ವಸ್ಥೆ ಯಲ್ಲಿ; 36; 
ವ್ಯಕ್ತಿ ಸ್ವಾತಂತ್ರ | ಬಂಡನಾ ಳಶಾಹಿ ವ್ಯವಸ್ಥೆಯಲ್ಲಿ 166; ರಷ್ಯಾದಲ್ಲಿ 
101, ಇದರ ಸ್ವರೂಪ, 167; 
ವೆಬ್‌, ಸಿಡ್ಡೀ(-115, 
ವಾನ್‌ಡರ್‌ನೆಲ್ಲೇ 111; 
ವಿನಿಯೋಗ--146, 147, 
ವಿರಸಗಳು -- ಬಂಡವಾಳಶಾಹಿ ವ್ಯವಸ್ಥೆ ಯಲ್ಲಿ. 35, 37, 58; ಉತ್ಪಾದನಾ 
ಶಕ್ತಿಗಳು ಉತ್ಪಾದನಾಕ್ರಮದೊಡನೆ ತಾಳುವ ವಿರಸಗಳು 
50, 72; ಇವುಗಳ ಅಂತ್ಯ. 52, 70; ಸಾಮ್ರಾಜ್ಯವಾದೀ 
ಅವಸ್ಥೆ ಯಲ್ಲಿ. 92-93; "ಒಂದನೇ ಮಹಾಯುದ್ಧಾನಂತರ. 
118-119;ವಿರಸ ಗಳನ್ನು ತಡೆಗಟ್ಟ ಲಿಕ್ಕೆ ಕೈಗೊಂಡೆಕ್ರಮ- 
ಫ್ಯಾಸಿಸಂ: 120, 124, 120; 1 ಮಹಾಯುದ್ಧಾ 
ನಂತರ 136; ಇದನ್ನು ತಡೆಗಟ್ಟಲಿಕ್ಕೆ ಕೈಗೊಂಡಕ್ರಮ 
138, 141; 
ವಿಶ್ವಸಂಸ್ಥೆ 121: 
ವಿಯಟ್‌ಮಿನ್ನಾ--132; 
ಶೋಷಣೆ- -ಪ್ರಾಚೀನ ಸ ಸಮಾಜದಲ್ಲಿ 2, 3; ಆಧುನಿಕ ಸಮಾಜದಲ್ಲಿ 2, 
ವಿವಿಧ ಕಾಲದಲ್ಲಿ ಇದರ ರೂಪಗಳು 3-4; ಇದಕ್ಕೆ ತೋರಿದ 
ಪ್ರತಿಭಟನಾ ರೂಪಗಳು 7, 9, 10, 11, 14, 16; ಮತ್ತು 
ಖಾಸಗೀಸ್ವಾಮ್ಯ ; 18; ಮತ್ತು ಆರ್ಥಿಕ ಅಸಮಾನತೆ 18, 
ಹೆಚ್ಚಿಗೇ ಮೌಲ್ಯನಿರ್ಣಯ ತತ್ತೃದ ಸಹಾಯದಿಂದ ಶೋಷ 
ಣೆಯ ಮರ್ಮದ ಬಯಲು 37; ಇದು ಆಗುತ್ತಿರುವ ರೀತಿ 
47; ಇದರ ವಿನಾಶ 76; 
ಸರ್ಕಾರ ಬಂಡವಾಳಶಾಹಿ ವ್ಯವಸ್ಥೆ ಯಲ್ಲಿ 64; ಬಂಡವಾಳಶಾಹಿ ಪ್ರಜಾ 
ಸತ್ತೆ 122, 123, 124, ಏಕಪಕ್ಷದ 104; ಫ್ಯಾಸಿಸ್ಟ್‌ 


ಅಕಾರಾದಿ ಸೂಚಿ ೫11 


ಸಂಘ. -ನ್ಯಾಯವಾದಿಗಳ 26; 
ಸಾಧು-ಸಂತರು ಪಾಶ್ಚಿಮಾತೃದೇಶಗಳಲ್ಲಿ--9, ಪೌರ್ವಾತ್ಯದೇಶಗಳಲ್ಲಿ 
09, 10, 113; 
ಸೈಮನ್‌, ಸ್ಕೇಂಟ್‌- 15, 
ಸಂಸಾರೂಜ ವ್ಯವಸ್ಥೆ 125; 
ಸರ್ನ-ಯಾಟ್‌-ಸನ್‌ 132, 
ಸ್ಟಾರ್ಟಾಕಸ್‌ ನ; 
ಸ್ವಾತಂತ್ಯ ಸಮಾಜವಾದಿ 102; 
ಸೂತ್ರ ಸಮಾಜ-56 
ಸರ್ವಾಧಿಕಾರೀ ತತ್ತ- ರಷ್ಯಾದಲ್ಲಿ ಇದರೆ ಸ್ವರೂಪ 107; 
ಫ್ಯಾಸಿಸ್‌ ರಾಷ್ಟ್ರಗಳಲ್ಲಿ 119, 123; 
ಮಾರ್ಕ್ಸ್‌ವಾದದಲ್ಲಿ 86, 94, 158, 164; 
ಸ್ಪರ್ಣಯುಗ7; 
ಸೋಯಿಕ್ಸ್‌ 10; 
ಸೊರೆಲ್‌್‌ ಜಾರ್ಜಸ್‌117; 
ಸೋಲನ್‌_5; 
ಸಮವಾದಿಗಳ ಪ್ರೆಣಾಳಿಕೆ. 21, 27; 
ಸಮವಾದಿಗಳ ಸಮೂಕ. 27 
ಸಮಾಜ--ನ್ಯಾಯ 14, 18, ಪ್ರಾಚೀನ 2, 5; ಸಮಾನ 15; ರಾವ 
ರಾಜ್ಯದ್ಯೊಪಾದಿಯ 7; ವರ್ಗ 15, 36; ವ್ಯವಸ್ಥೆಯಲ್ಲಿ 
ವಿಕಾಸ 36: ಚಲನವಲನೆ ಗಳ ಬಗ್ಗೆ ನಿಯಮ 49; ಸಮಾಜ 
ವ್ಯವಸ್ಥೆ ಗತಿಸುವ ಬಗೆ:51; ಸಮಾಜಪರಿನರ್ಶನೆ ಎಂದರೇನು? 
55; ಸಮಾಜವಾದೀ 29, ಇದರ ತಳಹದಿ 87; ಸ್ವರೂಪ 
87; ಸಮವಾದೀ: ಇದರ ಸ್ವರೂಪ 87, 100; 
ಸಮಾಜವಾದೀ ವ್ಯವಸ್ಥೆ. ಇದರ ಸ್ಥಾನನೆ 98 ; ಇದರ ಮೇಲ್ಮೆಯ ಪ್ರದ 
* ರ್ಶನ 99. ವರ್ಗರಹಿತ 87, 88; ರಷ್ಯಾದಲ್ಲಿ 
ಇದರ ಸ್ವರೂಪ 102; ವ್ಯಕ್ತಿಗಳ ಸ್ಥಾನಮಾನ 
ಗಳು 103-108; ಇದನ್ನು ನಿರ್ಧರಿಸುವ 
ಲಕ್ಷಣಗಳು 155, 157; 


Xiv ವೈಜ್ಞಾನಿಕ ಸಮಾಜವಾದ 


ಸಮಾಜವಾದ-- ಇದ್ದರ ಜನನ 18; 1848ರ ಹೊತ್ತಿಗೆ ಇದ್ದ ಬಗೆಬಗೆಯ 
ಸಮಾಜವಾದಗಳು 23-24; ಸಿದ್ಧಾಂತದಲ್ಲಿ ಗೊ:ದಲ 
2325: ವೈಜ್ಞಾನಿಕ: ಇದರ ಮಂಡನೆ 19; ಎಂದರೇನು? 
29, 34-35, 37, 38; ಇದರ ಉದಯದಲ್ಲಿ ಬಂಡ 
ಮಳೆಶಾಹಿ ವ್ಯವಸ್ಥೆ ಯಲ್ಲಿರುವ ವಿರಸಗಳಪಾತ್ರ 36, 72; 
ಇದರ ಸೂತ್ರಗಳ ರಚನೆ 36-238; ಇದರ ಸ ರೂಪ 
40-41; ಇ ದಕ್ಕೆ ಆಧಾರವಾಗಿರುವ ತತ್ತ್ವ ತ್ರಯಗಳು 
43; ರಷ್ಯಾದ ಉದಯ 78; pr ಮತ್ತು 
ಎರಡನೇ ಮಹಾಯ; 'ದ್ಹಾನಂತಂ ಇದರೆ ವಿರುದ ಎದ್ದ 
ವಾದಗಳು 112, 141, 144, ಇದರ ಸಕ್ಕ ತೆಯ 
ಪ್ರದರ್ಶನ ಮತ್ತು ಮುಂದೋಟಿ ನ 131, 154, 
ಇದನ್ನು ತಡೆಗಟ್ಟುವುದರಲ್ಲಿ ಅಮೆರಿಕದ ಪಾತ್ರ 135- 
1306, ಪ್ರಜಾಪ್ರ ಭತ ದ ಬಗ್ಗೆ ಥೊರಣೆ 158 ವ್ಯಕ್ತಿ 
ಸ್ವಾತಂತ್ರದ ಬಗ್ಗೆ ನಿವರಣೆ' 165; ದೈವಭಾವನಿಯ 
ಬಗ್ಗೆ ಡೊ ಣೆ 171: We ರಾಸ ತ್ರಗಳಲ್ಲಿ 
ಮತ್ತು ಹಿಂದುಳಿದ ದೇಶಗಳಲ್ಲಿ ಇದರ ಅನ ಹ ಬಗ್ಗೆ 
ಭಿನ್ನಮತ 176; ಪಾರ್ವಾತ್ಮ ್ಯ ದೇಶಗಳಲ್ಲಿ ಇದರ ವ್ಯಾನ 
ನೆಯ ಬಗ್ಗೆ ಜಿಜ್ಞಾಸೆ 181: ಭಾರತದಲ್ಲಿ 182; 
ಕಾಲ್ಪನಿಕ: ಇದರ ಸ್ವರೂಪ 18-19, ಇದರ ರೂಪಾಂತರ 
ಗಳು; ಸುಧಾರಿತ ಸಮಾಜ, ಧಾರ್ಮಿಕ ಸಮಾಜ 31, 
ಊಳಿಗಮಾನ್ಯದ ಸಮಾಜವಾದ 32, ಭಾವಪ್ರಧಾನದ 
ಸಮಾಜವಾದ 32, ಇದರ ಬಗ್ಗೆ ಮಾಕ್ಸ್‌-ಎಂಗೆಲ್ಸರಿಂದ 
ಟೀಕೆ 30-33, ಇದರ ಹುಟ್ಟಿಗೆ ಕಾರಣ 33, ಇದಕ್ಕೂ 
ಮಾರ್ಕ್ಸ್‌ವಾದಕ್ಟೂ ಇರುವ ಮೂಲ ವೈತ್ಯಾಸ 38, 
ಇದರ ಮರುಉದಯ ಮತ್ತು ವಿವಿದ ರೂಪಗಳು: ಕ್ರೈಸ್ತ 
ಸಮಾಜವಾದ 113, ಧರ್ಮದರ್ಶಿ ಸಮಾಜವಾದ 113, 
ವಿಕಾಸ ಸಮಾಜವಾದ 113, ಫೇಬಿಯನ್‌ ಸಮಾಜ 


ಅಆಸಿರಾದಿ ಸೂಚಿ 41 


ವಾದ 115, ಗಿಲ್ಡ್‌ ಸಮಾಜವಾದ 116, ಸಿಂಡಿಕ 
ಸಮಾಜವಾದ 116, 3ಎರಡನೇ ಮಹಾಯುದ್ಧಾನ ೦3ರ 
ಸುಧಾರಕ ಸಮಾಜವಾದದ ಆರ್ಥಿಕನೀತಿ 138-141, 
ಲೇಬರ್‌ ಸಮಾಜವಾದ 144-149, ಆಧ್ಯಾತ್ಮಿಕ 
ಸಮಾಜವಾದ 187, ಧರ್ಮ ಸಮಾಜನಾದ 187; 
ಗಾಂಧೀ ಸಮಾಜವಾದ 187, ಸರ್ಫೊದಯ ಸಮಾಜ 
ವಾದ 187, 191, 192; 


ಸುಧಾರಕ ಸಮಾಜವನಾದಿಗಳು--89-91; ಇವರ ವಿವಿಧವಾದಗಳು 112- 


116; ಮುಖಭಂಗ ಮತ್ತು ನಿಷ್ಟಯೋ 
ಜತೆಯ ಪ್ರದರ್ಶನ 117-118, 144- 
149; ಭಾರತದಲ್ಲಿ 183; 


ಸಮಾನಕೆ- ಆರ್ಥಿಕ; ಇಂಗ್ಲಿಷ್‌ ಕ್ರಾಂತಿಯಕಾಲದಲ್ಲಿ 11, ಫ್ರೆಂಚ್‌ 


ಕ್ರಾಂತಿಯನಂತರ 15, ಸಮಾಜವಾದೀ ಸಮಾಜದಲ್ಲಿ, 


ಸಮಾಕಕೆಗೆ ಇರುವ ಅರ್ಥ 100-102; 
ಸಾವ್ರಾ ಜ್ಯವಾದ-92, ಇದರ ಸ್ನರೂಪ 93, 180; 
ಸಮಾಜೀಕರಣ -_ ಉತ್ಪಾದನಾಸಾಧನಗಳ: 38, 87, 102, 147, 155 


157, 166; 


ಸಮಾಜವಾದೀ ಮಾಡರಿಯಸಮಾಜ--187, 188, 

ಇರಸ್ಯ್‌ ರಾಹುಳ _ 184: 

ತ್ಯಾಮ್‌- 17, 14 ; 

FO og rd ಬಗ್ಗೆ ಈತ ಇತ್ತ ವಿನರ 100, 
ಈತನ ಸಂವಿಧ.ನ-109, 181: 

ಸರ್ಫೋದಯ-187, 191, 192; 

ಹಿಂಡ್‌ಮನ್‌- 111; 

ಹಂಗೇರಿ--112, 132, 133; 

ಹಾಲೆಂಡ್‌- 131, 135, 136; 


೫೪1 ವೈಜ್ಞಾ ನಿಕ ಸಮಾಜವಾದ 


ಹೆಗೆಲ್‌ 43, ಈತನ ಇತಿಹಾಸದೃಷ್ಟಿ ಮತ್ತು ತರ್ಕ 44, 45 

ಹಾಬಸನ್‌__1 16; 

ಹಾಬ್ಸ್‌ 46; 

ಹಿಟ್ಗಿರ್‌ 120, 127, 128, 129; 

ಹಿಂದುಳಿದ ಡೇಶಗಳು ಆರ್ಥಿಕವಾಗಿ. ಬಂಡವಾಳಶಾಹಿ ವ್ಯವಸ್ಥೆ ಯಲ್ಲಿ 
ಇವುಗಳಪಾತ್ರ 71, ಹಿಂದುಳಿದ ದೇಶಿಗಳಲ್ಲಿ 
ಸಮಾಜವಾದೀ ವ್ಯವಸ್ಥೆಯ ಸ್ಥಾಪನೆಯ 
ಸಾಧ್ಯತೆ 96, 178; 

ಹೆಚ್ಚೆ ಗೇ ಮೌಲ್ಯ 37, 48; 

ಹೆನನಿಕೆಗಳು ಇವುಗಳ ಸ್ವರೂಪ ಮತ್ತು ಇವುಗಳ ಬದಲಾವಣೆಗೆ ಕಾರಣ 

೨೦-51; 

ಹೊಂದಾಣಿಕೆ. ಸ್ವ ಯಂ; ಬಂಡವಾಳಶಾಹಿ ವ್ಯ ವಸ್ಥೆ ಯಲ್ಲಿ 65; 

ಹಿಡಿತಗಳು _.]35: 

ಹೋರಾಟ. ವರ್ಗ: 25, 87, 94. 

ಹಿಲ್‌ಫರ್‌ಡಿಂಗ್‌ 111; ಭೆ 

ಹಾಲ್‌'ಬಾಕ್‌--46; {NW 

ಹೆಲ್‌ವೀಹಿಯಸ್ಸ್‌_46, ( ಳ್ಳ 

ಕ್ಸ್‌ 










U. A. 5. BANGALORE 
UNIVERSITY LIBRARY, 





1? MARIS 
EE 





UNIV. OF AGRIL. SCIENCES 
UNIVERSITY LIBRARY, BANGALORE-560024 
This book should be returned on or before 
the date mentioned below; or else the 
Borrower will be liable for overdue charges 
as AY form ಭಲ ಆ DATE. 


4 
Cl. N ೭೦೩ 





$061 





G. K. ಗ K, Library 


UAS LIBRARY GKVK 
UL 
14561 


